ISSN 2321 - 3590 


| | ಕನ್ನಡದ ಹೆಮ್ಮೆಯ ಇತಿಹಾಸ ಸಂಶೋಧನ ನಿಯತಕಾಲಿಕೆ 


ಪ್ರಕಾಶ ನಹಣ 


(ತ್ರೈಮಾಸಿಕ) 


A Peer Reviewed Journal of 
Historical Research in Kannada 


ಕ್ರತಕಾಸ ವರಣ | Itihasa Darpana 


(ತೈಮಾಸಿಕ) (Kannada Quarterly) 


ಪುಸ್ತಕ ೩೩-೩೪ | Book 33-34 
(ಸಂಯುಕ್ತ ಸಂಚಿಕೆ) (Combined Issue) 


್‌ - ಸೆಪೆಂಬರ್‌ ೨೦೧೭ | April - September 2017 


ಲು 


ಸಂಪಾದಕರು 
ಹಂ.ಗು. ರಾಜೇಶ್‌ 
ಮೊ: ೭೮೨೯೪ ೦೪೦೬೩ 


ಉಪ ಸಂಪಾದಕರು 
ಸುಂಕಂ ಗೋವರ್ಧನ 
ರಶ್ಮಿ ಎಸ್‌. 

ಶಿವಕುಮಾರಿ ಎಂ.ಎಸ್‌. 


ಪುಸ್ತಕ ಎನ್ಯಾಸ 
ಶ್ವೇತ ಬಿ.ಎಸ್‌. 


Editor 


H.G. Rajesh 
Mob: 78294 04063 


Sub Editors 

Sunkam Govardhan 
Rashmi S. 
Shivakumari M.S. 


ME ನಾನ್‌ ಪಿಂಟರ್ದೆ 


ಇ080-26742233 


ಓದುಗರ ಸಲಹೆ-ಸೂಚನೆಗಳನ್ನು "ಇತಿಹಾಸ ದರ್ಪಣ'ವು ಮುಕ್ತವಾಗಿ ಸ್ವಾಗತಿಸುತ್ತದೆ. 
E-mail: itihasadarpana@gmail.com 
ಲೇಖನಗಳಲ್ಲಿ ವ್ಯಕ್ತವಾಗಿರುವ ಅಭಿಪ್ರಾಯಗಳು ಲೇಖಕರ ಅಭಿಪ್ರಾಯಗಳೇ ವಿನಃ 
ಪತ್ರಿಕೆಯ ಅಭಿಪ್ರಾಯವಲ್ಲ. -ಸಂ. 


“THE PUBLICATION OF THIS JOURNAL HAS BEEN FINANCIALLY 
SUPPORTED BY THE INDIAN COUNCIL OF HISTORICAL RESEARCH. 
THE RESPONSIBILITY FOR THE FACTS STATED ON OPINIONS 
EXPRESSED IS ENTIRELY OF THE AUTHOR AND NOT OF THE LC.H.R.” 


ಕ 33-34 


ಪರಿವಿಡಿ. . . 

|. ನುಡಿಗನ್ನಡಿ 

- ಹಂ.ಗು. ರಾಜೇಶ್‌ / 5 

2. ಗುಡೇಕೋಟೆ ಪರಿಸರದ ನವಶೋಧಿತ ಪ್ರಾಗಿತಿಹಾಸ ಕಾಲದ ವರ್ಣಚಿತ್ರಗಳು 
- ಮಂಜನಾಯ್ಕ ಆರ್‌. / 9 

3. ಬಾಹುಬಲಿಯ ಜೀವನ ಚರಿತ್ರೆ 

- ಅಪ್ಪಣ್ಣ ಎನ್‌. ಹಂಜೆ / 15 

4. ಕರ್ನಾಟಕದ ಜೈನಧರ್ಮದಲ್ಲಿ ಸಾಮರಸ್ಯ ಮತ್ತು ಕೆಲವು ವಿರಸ ಸನ್ನಿವೇಶಗಳು : 
ಒ೦ದು ವಿವೇಚನೆ 

- ಪಿ.ವಿ. ಕೃಷ್ಣಮೂರ್ತಿ / 33 

5. ಹತ್ತನೆಯ ಶತಮಾನದ ಕನ್ನಡ-ತೆಲುಗು ದ್ವಿಭಾಷಿಕ ಶಾಸನಗಳ ಸ್ವರೂಪ 
- ಮಂಜುನಾಥ ಟಿ / 41 

6. ಜಿನಧರ್ಮ ಪೋಷಕರಾದ ಅಂಬ್ವಣಶ್ರೇಷ್ಠಿಯ ಮನೆತನ 

- ಗಂಗಾಂಬಿಕೆ ಎಸ್‌. / 55 

7. ಕಾನಿಕಾರನಹಳ್ಳಿಯ ನಾಡಪ್ರಭುಗಳು 

- ಎಸ್‌.ಹೆಚ್‌. ಗೋವರ್ಧನ / 63 

8. ರೈತ್‌ವಾರಿ ಪದ್ಧತಿ - ದಕ್ಷಿಣ ಕನ್ನಡದಲ್ಲಿ ಕಂಪೆನಿ ರಾಜ್‌ ಸ್ಥಾಪನೆ 

- ಸತೀಶಗಟ್ಟಿ / 79 

9. ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ ವಿವಿಧ ಒಳನೋಟಗಳು 
- ಪ್ರಭಾಕರ್‌ ನೀರ್‌ಮಾರ್ಗ / 89 

10. ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಕಮ್ಯುನಿಸ್ಟರ ಪಾತ್ರ 

- ಪ್ರಕಾಶ್‌ ಕೆ. / 107 

11. ಗತ ಮತ್ತು ವರ್ತಮಾನವನ್ನು ಜೋಡಿಸುತ್ತಾ 

- ರಣ್‌ಬೀರ್‌ ಚಕ್ರವರ್ತಿ / ಪ್ರದೀಪ ಕುಮಾರ್‌ ಶೆಟ್ಟ ಕೃಂಚ್ನೂರ್‌ / 121 


12. ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮಾಡೇಶ್ವರ ಗ್ರಾಮದಲ್ಲಿ ದೊರೆತ ಹುಲುಕುಡಿ 
ನಾಡಪ್ರಭು ಬಯಿರಪ್ಪನಾಯಕರ ಅಪ್ರಕಟಿತ ಶಿಲಾಶಾಸನ 

- ಎಸ್‌. ವೆಂಕಟೇಶ್‌ / 141 

13. ಆತ್ಮೋಪದೇಶ ಶತಕ 

- ನಾರಾಯಣ ಗುರು / ವಿನಯ ಚೈತನ್ಯ / 145 


14. ಸೋಮನಾಥ : ರೊಮಿಲಾ ಥಾಪರ್‌ ಅವರ ವಿಶ್ಲೇಷಣಾ ಕ್ರಮ 
- ಎಂ. ಕೆ. ಮಾಧವಿ / 163 


15. ತಾಳಗುಂದದಲ್ಲಿ ದೊರೆತಿರುವ ತುಂಡುತುಕಡಿ (Mutilated Records) 
ಶಾಸನಗಳ ಪಠ್ಯದ ಪುನರಾವಲೋಕನ ಆಗಬೇಕು 
- ಸೀತಾರಾಮ ಜಾಗೀರ್‌ದಾರ್‌ / 175 


yaw Wer 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


"ಇತಿಹಾಸ ದರ್ಪಣ?ಕ್ಕೆ 
ಪ್ರಬಂಧವನ್ನು ಕಳುಹಿಸುವ ಮುನ್ನ... 


“ಇತಿಹಾಸ ದರ್ಪಣ'ಕ್ಕೆ ಸಂಶೋಧನ ಪ್ರಬಂಧವನ್ನು ಕಳುಹಿಸುವವರು ಈ ಕೆಳಕಂಡ 


ಕ್ರಮಗಳನ್ನು ಪಾಲಿಸಬೇಕು. 


ಪ್ರಬಂಧವು ಅಪ್ರಕಟಿತವಾಗಿರಬೇಕು ಮತ್ತು ನವ ಶೋಧನೆ, ವಿನೂತನ ವಿಶ್ಲೇಷಣೆ, 
ಆಲೋಚನೆ ಹಾಗೂ ಸಂಶೋಧನಾ ವಿಧಾನಗಳಿಂದಾಗಿ ಹೊಸತನದಿಂದ ಕೂಡಿದ 
ಮತ್ತು ಚರಿತ್ರೆಯ ಅಧ್ಯಯನದ ಮೇಲೆ ಹೊಸ ಬೆಳಕು ಚೆಲ್ಲುವ ಪ್ರಬಂಧವಾಗಿರಬೇಕು. 
ಪ್ರಬಂಧವನ್ನು "ನುಡಿ' ತಂತ್ರಾಂಶದಲ್ಲಿ ಬೆರಳಚ್ಚು ಮಾಡಿ ಇ-ಮೇಲ್‌ ಮಾಡುವುದು 
ಹೆಚ್ಚು ಸೂಕ್ತವಾಗಿರುತ್ತದೆ. ಉಲ್ಲೇಖದ ಟಿಪ್ಪಣಿಗಳನ್ನು ಉಲ್ಲೇಖ, ಹೆಚ್ಚಿನ ಮಾಹಿತಿ 
ಹಾಗೂ ಅಗತ್ಯ ವಿವರಣೆಗಳನ್ನು ಕೊನೆ ಟಿಪ್ಪಣಿಗಳ ರೂಪದಲ್ಲಿ ನೀಡಬೇಕು. 

ಕೊನೆ ಟಿಪ್ಪಣಿಗಳನ್ನು ನೀಡುವಾಗ ಲೇಖಕರ ಹೆಸರು, ಪ್ರಕಟಣಾ ವರ್ಷ, ಕೃತಿಯ 
ಶೀರ್ಷಿಕೆ (ಇಟ್ಯಾಲಿಕ್‌ನಲ್ಲಿ), ಸ್ಥಳ, ಪ್ರಕಾಶಕರು ಮತ್ತು ಪುಟಗಳ ವಿವರಗಳನ್ನು ಮೊದಲ 
ಬಾರಿ ನೀಡಬೇಕು. ಪುನರುಕ್ತಗೊಳ್ಳುವಾಗ ಲೇಖಕರ ಹೆಸರು, ವರ್ಷ ಬರೆದು “ಪೂರ್ವೋಕ್ತ' 
ಎಂದು ಕೃತಿಯ ಹೆಸರ ಸ್ಥಳದಲ್ಲಿ ನಮೂದಿಸಿ ಪುಟಗಳ ಸಂಖ್ಯೆ ಸೂಚಿಸಬೇಕು. 
ತತ್ಕೂಡಲೇ ಉಲ್ಲೇಖಿಸುವ ಸಂದರ್ಭದಲ್ಲಿ "ಇಲ್ಲೇ" ಎಂದು ನಮೂದಿಸಿ ಪುಟಗಳ 
ಸಂಖ್ಯೆ ಸೂಚಿಸಬೇಕು. 

ಲೇಖನಗಳನ್ನು ಉಲ್ಲೇಖಿಸುವಾಗ- ಲೇಖಕನ ಹೆಸರು, ಪ್ರಕಟಣಾ ವರ್ಷ, ಲೇಖನದ 
ಶೀರ್ಷಿಕೆ ("' ಈ ಚಿಹ್ನೆಯಲ್ಲಿ ಕೊಡುವುದು), ಈ ಲೇಖನ ಪ್ರಕಟವಾದ ನಿಯತಕಾಲಿಕೆ 
ಹೆಸರು (ಇಟ್ಯಾಲಿಕ್‌ನಲ್ಲಿ), ಸಂಚಿಕೆ, ಸಂಪುಟ, ವರ್ಷ, ಪ್ರಕಟವಾಗುತ್ತಿರುವ ಸ್ಥಳ ಮತ್ತು 
ಪುಟಗಳ ವಿವರ ಸೂಚಿಸುವುದು. 

ಸಂಪಾದಿತ ಕೃತಿಯಲ್ಲಿನ ಲೇಖನವನ್ನು ಉಲ್ಲೇಖಿಸುವಾಗ- ಲೇಖಕನ ಹೆಸರು, ಪ್ರಕಟಣಾ 
ವರ್ಷ, ಲೇಖನದ ಶೀರ್ಷಿಕೆ (" '), ಸಂಪಾದಕರ ಹೆಸರು, ಕೃತಿಯ ಶೀರ್ಷಿಕೆ (ಇಟ್ಯಾಲಿಕ್‌ನಲ್ಲಿ, 
ಸ್ಥಳ, ಪ್ರಕಾಶಕರು, ಪುಟಗಳ ವಿವರ ಸೂಚಿಸುವುದು. 

ಪ್ರಬಂಧಕ್ಕೆ ಪೂರಕವಾದ ಚಿತ್ರಗಳನ್ನು ಕಳುಹಿಸಿಕೊಡಬಹುದು. ಅವುಗಳಿಗೆ ಕಡ್ಡಾಯವಾಗಿ 
ಚಿತ್ರ ಶೀರ್ಷಿಕೆಗಳನ್ನು ನೀಡಿರಬೇಕು. 

ಇತಿಹಾಸ ದರ್ಪಣ ಚಂದಾದಾರರಾಗಿರುವವರಿಗೆ ಮೊದಲ ಆದ್ಯತೆ. 


ಪ್ರಕಟಣೆಗೆ ಬರುವ ಪ್ರಬ೦ಧಗಳನ್ನು ಪೂರ್ವಾವಲೋಕನಕ್ಕಾಗಿ ತಜ್ಞರಿಗೆ ಕಳುಹಿಸಿ 
ಕೊಡಲಾಗುವುದು. ಆಯ್ಕೆಯಾದ ಪ್ರಬಂಧಗಳನ್ನು ಪ್ರಕಟಣಾ ಪೂರ್ವದಲ್ಲಿಯೇ ಲೇಖಕರಿಗೆ 
ತಿಳಿಸಲಾಗುವುದು. 
ಪ್ರಕಟವಾದ ಪ್ರಬಂಧಗಳಿಗೆ ಯಾವುದೇ ಸಂಭಾವನೆಯನ್ನು ನೀಡಲಾಗುವುದಿಲ್ಲ ಮತ್ತು 
ತಾವು ಕಳುಹಿಸಿಕೊಟ್ಟ ಲೇಖನ ಸಂಬಂಧ ಯಾವುದೇ ಪತ್ರ ವ್ಯವಹಾರ ಮತ್ತು ದೂರವಾಣಿ 
ಸಂಭಾಷಣೆಗೆ ಅವಕಾಶವಿರುವುದಿಲ್ಲ. ತ 
ಪ್ರಬಂಧಗಳನ್ನು “tihasadarpana@gmail.com’ಗೆ ಇ-ಮೇಲ್‌ ಮಾಡುವುದು. 
-ಸಂಪಾದಕರು 


ನುಡಿಗನ್ನಡಿ 


ಚರಿತ್ರೆಗೆ ಬೇಕಿದೆ ಕಾಯಕಲ್ಪ | 


೭3ಲಿರತ್ರಿಕ ಅಂಶಗಳಾದ ಐತಿಹಾಸಿಕ ಸ್ಥಾರಕ, ಪುರಾತತ್ತ್ವಿಕ ಅವಶೇಷ, ಪ್ರಾಚೀನ 
ಕಟ್ಟಡ, ಪುರಾತನ ಭಗ್ನ ಕಲಾಕೃತಿ, ಪ್ರಾಚೀನ ಕಳೆಗುಂದಿದ ಭಿತ್ತಿಚಿತ್ರ ಮು೦ತಾದವುಗಳಿಗೆ 
ಕಾಯಕಲ್ಪ ನೀಡುವುದನ್ನು ಕೇಳಿರುತ್ತೀರಿ. ಆದರೆ ಚರಿತ್ರೆಗೆ ಕಾಯಕಲ್ಪ ಕೊಡುವುದು 


ಎಂದರೆ ಆಶ್ಚರ್ಯವಾಗಬಹುದಲ್ಲವೆ? ಹೌದು, ಚರಿತ್ರೆಯ ವಿಷಯಕ್ಕೆ ಕಾಯಕಲ್ಪ 


ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿ ಬಹುದಿನಗಳೇ ಕಳೆದಿವೆ. ಚರಿತ್ರೆಯು ಇಂದು 
ಬಹು ಅಂಗ ವೈಫಲ್ಯದಿಂದ ತೀವ್ರನಿಗಾ ಘಟಕದ ಶಯ್ಯೆಯಲ್ಲಿ ಆಮ್ಲಜನಕದ ಕವಾಟ 
ತೊಟ್ಟು ಮಲಗಿದೆ; ತನ್ನ ಕೊನೆಯದಿನಗಳ ಬರುವಿಕೆಗಾಗಿ ಕಾಯುತ್ತ, ಎಂದರೆ 
ಅತಿಶಯೋಕ್ತಿಯಾಗಲಾರದು. ಚರಿತ್ರೆಯ ಹೆಸರಿನಲ್ಲಿ ಅನ್ನ ತಿನ್ನುತ್ತಿರುವ ಎಷ್ಟೋ ಮಂದಿ 
ಮಕ್ಕಳಿಗೆ ತನ್ನ ತಾಯಿಯ ಚಿಂತಾಜನಕ ಸ್ಥಿತಿಯ. ಅರಿವಿಲ್ಲ. ಅಷ್ಟರ ಮಟ್ಟಿಗೆ 
ಹೃದಯಶೂನರಾಗಿದ್ದಾರೆ ಅಥವಾ ಅವಿವೇಕೆಗಳಾಗಿದ್ದಾರೆ. ಅರಿವಿರುವ ಕೆಲವರು 
ಅಸಹಾಯಕರಾಗಿದ್ದಾರೆ. ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಉಳಿಸಿಕೊಳ್ಳಲೇಬೇಕೆಂಬ 
ಆಶಾವಾದದ ಕನಸನ್ನು ಹೊತ್ತು ಪರಿತಪಿಸುತ್ತಿದ್ದಾರೆ. ಸಹಜವಾಗಿ, ಇವರಿಗೆ ಉಳಿದವರ 
ದುರ್ವರ್ತನೆಯ ಬಗೆಗೆ ಸಾತ್ಲಿಕ ಕೋಪವಿದೆ. ಇದನ್ನ ಹೊರತು ಬೇರೇನು ಮಾಡುವ 
ಸ್ಥಿತಿಯಲ್ಲಿಯೂ ಅವರಿಲ್ಲ. ಹೀಗಾಗಿ ಚರಿತ್ರೆಯು ಚರಿತ್ರೆ ಸೇರುವ ದಿನಗಳು ದೂರವಿಲ್ಲ. 
ಆದರೆ ದೂರವಿಲ್ಲದ ದಿನಗಳನ್ನು ದೂರಕ್ಕೆ ದೂಡುವ ಶಕ್ತಿ ಆಶಾವಾದಿಗಳ ಕೈಯಲ್ಲಿದೆ. 
ಆ ಮಟ್ಟಿಗೆ ಚರಿತ್ರೆಯೇ ಬದುಕುವ ದಿನಗಳನ್ನು ನವೀಕರಿಸಬಹುದಾಗಿದೆ. ಅದಕ್ಕಾಗಿ 
ಚರಿತ್ರೆಗೆ ಕಾಯಕಲ್ಪ ಬೇಕಿದೆ. 


ಶ್ರದ್ಧೆಯಿಂದ ಚರಿತ್ರೆಯನ್ನು ಕಲಿಯುವವರ ಸಂಖ್ಯೆ ಮತ್ತು ಚರಿತ್ರೆಯನ್ನು 
ಆಯ್ದುಕೊಳ್ಳುವವರ ಸಂಖ್ಯೆ ದಿನೇ ದಿನೇ ಕ್ಷೀಣಿಸುತ್ತಿದೆ. ಉಪನ್ಯಾ ಸಕ ಮಿತ್ರರೊಬ್ಬರು 
ಹೇಳುವ ಪ್ರಕಾರ ಕಳೆದ ಏಳು ವರ್ಷಗಳ ಎಂದೆ ಬೆಂಗಳೂರು ನಗರದಲ್ಲಿ 68, 000 
ದ್ವಿತೀಯ ಪಿ.ಯು.ಸಿ ಇತಿಹಾಸ ವಿದಾ ಿರ್ಥಿಿಗಳಿದ್ದರು. ಈಗ ಅವರ ಸಂಖ್ಯೆ 14, 500ಕ್ಕೆ 
ಕುಸಿದಿದೆ. ಅ೦ದರೆ ಶೇಕಡಾ 450ಕ್ಕೂ ಅಧಿಕ ಪ್ರಮಾಣದ ಕುಸಿತ ಉಂಟಾಗಿದೆ. ಮುಂದಿನ 
ದಿನಗಳಲ್ಲಿ ಇದು ಯಾವ ಸ್ಥಿತಿ ತಲುಪಬಹುದು ಯೋಚಿಸಿ. 


ಒಂದು ಕಾಲದಲ್ಲಿ ಕೆ.ಎ.ಎಸ್‌, ಐ.ಎ.ಎಸ್‌ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳ 
ಬಹುಯಶಸ್ಸಿನ ವಿಷಯ ಚರಿತ್ರೆಯಾಗಿತ್ತು. ಕಳೆದ ಏಳೆಂಟು ವರ್ಷಗಳಿಂದ ಅದು 
ಅತ್ಯಂತ ವೈಫಲ್ಯದ ವಿಷಯವಾಗಿದೆ. ಇತಿಹಾಸವನ್ನು ನಂಬಿ ವರ್ಷಗಟ್ಟಲೆ ಶಿಸ್ತಿನಿಂದ 
ಓದಿದವರ ಕನಸುಗಳೂ ಇಂದು ಭಗ್ನ ಗೊಳ್ಳುತ್ತಿವೆ. ಬದಲಿಗೆ ಕನ್ನಡ, ಉರ್ದು, ಗಾರ್ಮೀಣ 


ay ನೂ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 |5 


ಅಭಿವೃ ದ್ರಿ, ಸಾರ್ವಜನಿಕ ಆಡಳಿತ, ತರ್ಕಶಾಸ್ತ್ರ ಇತ್ಯಾ ದಿಗಳು ಯಶಸ್ವಿ 
ವಿಷಯಗಳಿನಿಸಿಕೊಂಡಿವೆ. ಅದಕ್ಕೆ ಕಾರಣ ಆ ವಿಷಯಗಳ ಪಠ್ಯಕ್ರಮ ಮತ್ತು ಉದಾರ 
ಮೌಲ್ಯಮಾಪನ. ಅದಕ್ಕೆ ವತಿರಕ್ತವಾಗಿ ಇತಿಹಾಸ ವಿಷಯದ ಪಠ್ಯಕ್ರಮ ಅತಿ ವಿಸ್ತಾರವಾಗಿದೆ. 
ಆದ್ದರಿಂದ ಅದನ್ನು ಅಧ್ಯಯನ ನಡೆಸಲು ದೀರ್ಫ ಸಮಯಬೇಕು. ಇತಿಹಾಸದಲ್ಲಿ 
ಸ್ನಾತಕೋತ್ತರ ಪದವಿ ಪಡೆದವರು, ಸೆಟ್‌, ನೆಟ್‌ ಪರೀಕ್ಷೆಗಳಲ್ಲಿ ಯಶಸ್ವಿಯಾದವರು 
ತ ಇಂದು ಇತಿಹಾಸ ವಿಷಯವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೆಗೆದುಕೊಳ್ಳಲು 
ಹಿಂಜರಿಯುತ್ತಾರೆ. ಕಾರಣ, ಇತಿಹಾಸದಲ್ಲಿ ಉತಮ ಅಂಕಗಳನ್ನು "ನೀಡುವುದಿಲ್ಲ ಎಂಬುದು 
ಅವರ ಆಕ್ಷೇಪ ಈ ಬಗ್ಗೆ ಆತ್ಮೀಯ ಪ್ರಾಧ್ಯಾಪಕರೊಬ್ಬನ್ನು ಕೇಳಿದರೆ. "ಫಾಲಾಕ್ಷ ಅಂತಹವರ 
ಪುಸ್ತಕಗಳನ್ನು ಓದಿ ಬರೆದರೆ ಹೇಗೆ ಸ್ಕೋರ್‌ ಆಗುತ್ತೆ ಎಂದು ಮರು ಪಕ್ಕೆ ಎಸೆದರು. 
ಅದು ಸರಿ. ಆದರೆ, “ನಮ್ಮ ವಿಶ್ವವಿದ್ಯಾಲಯಗಳಲ್ಲಿಯೇ ಫಾಲಾಕ್ಷ ಅವರ ಮಸಕ ಹಿಡಿದು 
ತರಗತಿಯಲ್ಲಿ ಪಾಠ ಮಾಡುವ ಪ್ರಾಧ್ಯಾಪಕ/ಕಿಯರಿದ್ದಾರೆ ಎನು _ವುದಾದರೆ ಪರ್ಯಾಯ 
ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವವರಾರು?' ಎಂಬುದು ನನ್ನ ಪ್ರಶ್ನೆ ಒಂದು 
ಕಡೆ. ವಿಸ್ತಾರವಾದ ಸಿಲಬಸ್‌, ಮತ್ತೊಂದು ಕಡೆ ಸಂಕೀರ್ಣವಾದ ಪ್ರಶ್ನೆಗಳು, ಇನ್ನೊಂದು 
ಕಡೆ ಜಿಗುಟುತನದ ಮೌಲ್ಯಮಾಪನ. ಹೀಗೆ ಮಾಡಿದರೆ ಯಾರು ಹ ಇತಿಹಾಸವನ್ನು 
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮುಖ್ಯವಿಷಯವಾಗಿ ತೆಗೆದುಕೊಳ್ಳುತ್ತಾರೆ ಹೇಳಿ? ಇಂದು 
ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನೇ ಕನಸುಗಳಾಗಿ ಇಟ್ಟುಕೊಂಡು ತಮ್ಮ ಮಕ್ಕಳಿಗೆ ಕಲಾ ವಿಷಯಗಳನ್ನೇ 
ಕೊಡಿಸುವಂತಹ ದೂರದೃಷ್ಟಿಯುಳ್ಳ ಪೋಷಕರಿದ್ದಾರೆ. ಅವರಿಗೂ ಕೂಡ ಇತಿಹಾಸ 
ಬೇಕಿಲ್ಲ. ಕಾರಣ, ಅದು ಸಕ್ಷೆಸ್ಸೀವ್‌ ಸಬ್ಜೆಕ್ಟ್‌ ಅಲ್ಲ! 
ಹಾಗಾದರೆ, ಒಂದು ಎಷಯವನ್ನು ಯಶಸ್ವಿ ವಿಷಯವನ್ನಾಗಿ ರೂಪಿಸಬೇಕಾದವರು 
ಯಾರು? ನನ್ನ ಪ್ರಕಾರ ಉನ್ನತ ಶಿಕ್ಷಣದಲ್ಲಿ ಸೇವೆಸಲ್ಲಿಸುತ್ತಿರುವ ಪ್ರಾಧ್ಯಾಪಕರುಗಳು. 
ಇತಿಹಾಸವನ್ನು ಓದಿದ್ದರಿಂದ ನನ್ನ ಬದುಕು ಕಟ್ಟಿಕೊಳ್ಳಬಹುದು ಎಂಬ ಭರವಸೆಯನ್ನು 
ಇವರು ಸರ್ಧಾಕಾಂಕ್ಷಿಗಳಲ್ಲಿ ಮೂಡಿಸಬೇಕಾದ ತುರ್ತು ಇದೆ. ಅದಕ್ಕಾಗಿ ಇತರ 
ವಿಷಯಗಳಂತೆ ಸೀಮಿತವಾದ ಸಿಲಬಸ್‌ ಇಟ್ಟು ಉತ್ತಮ ಪರಾಮರ್ಶನ ಗಂಥಗಳನ್ನು 
ಸೂಚಿಸಿ, ಒಳ್ಳಯ ಪ್ರಶ್ನೆಪತ್ರಿಕೆಯನ್ನು ರೂಪಿಸಿ, ಉದಾರವಾಗಿ ಅಂಕಗಳು ಬರುವಂತಾದರೆ. 
ಸ್ಪರ್ಧಾತ್ಮಕ ಪರೀಕ್ಷಾಕಾಂಕ್ಷಿಗಳಲ್ಲಿ ಭರವಸೆ ಯನ್ನು ಮೂಡಿಸಲು ಸಾಧ್ಯ ಆಗ ಮಾತ್ರ 
ಹೆಚ್ಚಿನ ಸಂಖ್ಯೆಯಲ್ಲಿ ಚರಿತೆಯ ವಿಷಯವನ್ನು ಬಹಳ ಆಸ್ಥೆಯಿಂದ ಓದುತ್ತಾರೆ. ಚರಿತ್ರೆಗೆ 
ದ್ದ “ರೀತಿಯ” ಕಾಯಕಲ್ಪವೊಂದರ ಜರೂರತ್ತು ಈಗಿದೆ. ಇಲ್ಲವಾದರೆ, ಈಗ ರಾಜ್ಯದ 
ಎವಿಧ ಭಾಗಗಳಲ್ಲಿ ಪದವಿಪೂರ್ವ ಮತ್ತು ಪದವಿ ಕಾಲೇಜುಗಳಲ್ಲಿ ಇತಿಹಾಸ ವಿಭಾಗಗಳು 
ಪ್ರತಿವರ್ಷ ಮುಚ್ಚಲಡುತ್ತಿವೆ. ಇವುಗಳ ಪರಿಣಾಮವಾಗಿ ಮುಂದಿನ | ದಿನಗಳಲ್ಲಿ ಒಂದೊಂದೇ 
ವಿಶ್ವವಿದ್ಯಾಲಯಗಳು ಕೂಡ ತೆಮ್ಮ ಚರಿತ್ರೆಯ ವಿಭಾಗಗಳನ್ನು ಮುಚ್ಚಬೇಕಾಗುತ್ತದೆ. 


ಇಂದು ವಿಶ್ವವಿದ್ಯಾಲಯಗಳು ವಿಶ್ವವಿದ್ಯಾಲಯಗಳಾಗಿ ಉಳಿದಿಲ್ಲ; ಬದಲಿಗೆ ಜಿಲ್ಲಾ 
ವಿದ್ಧಾಲಯಗಳು ಅಥವಾ ತಾಲ್ಲೂಕು ವಿದ್ಧಾ ಲಯಗಳಾಗಿ ಮಾರ್ಪಟ್ಟಿವೆ. ಇಂದು ಎರಡು 
ಸಮಸ್ಯೆಗಳು ನಮ್ಮ ಮುಂದಿವೆ. ಒಂದು: ಗುಣಾತ್ಮಕ ಬೆಳವಣಿಗೆಗೆ ಬದಲು ಪಮಾಣಾತ್ಮಕ 
ಬೆಳವಣಿಗೆಯನ್ನೇ ಸುಧಾರಣೆ ಎಂದುಕೊಂಡಿರುವುದು. ಇದರಿಂದಾಗಿ ಇಂದು ಉನ್ನತ 
ಶಿಕ್ಷಣದಲ್ಲಿ ನಡೆಯಬೇಕಾದ ಇ ಇತಿಹಾಸ ಸಂಶೋಧನೆಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ 


೨ Dp 


ಪುಸ್ತಕ 33-34 


ಶಿಸ್ತುಬದ್ಧ ಸಂಶೋಧನೆಗಳಿಗಿಂತ ಕಾಟಾಚಾರದ ಅಥವಾ ಕೃತಿಚೌರ್ಯ ಮಾಡಿದ 
ಬರವಣಿಗೆಗಳೇ ಸಂಶೋಧನೆಗಳಾಗಿವೆ. ಸಂಶೋಧನಾ ವಿಧಾನದ ಗಂಧಗಾಳಿಯೂ 
ಗೊತ್ತಿಲ್ಲದ ಅನೇಕರು ತೊಳಲಾಡುತ್ತಿದ್ದಾರೆ. ಅವರಿಗೆ ಮಾರ್ಗದರ್ಶನ ಮಾಡಬೇಕಾದ 
ಕೆಲವು ಮಾರ್ಗದರ್ಶಕರಿಗೆ ಇನ್ನೂಕೂಡ ಸಂಶೋಧನಾ ಮಾರ್ಗದ ದರ್ಶನವಾಗಿಲ್ಲ! 
ಎರಡು: ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತಿಯ ಪರಿಣಾಮವಾಗಿ ಯಾವೊಬ್ಬ 
ಖಾಯಂ ಪ ಪ್ರಾಧ್ಯಾಪಕರೂ ಇಲ್ಲ ಇನ್ನು ಕೆಲವು. ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಕೂಡ 
ಇದೇ ಹಾದಿಯಲ್ಲಿದೆ. ವಿಶ್ವವಿದ್ಯಾ ರ ಶಕ ಚರಿತ್ರೆಯ ವಿಭಾಗದಲ್ಲಿಯೇ ಈ ಸ್ಥಿತಿ 
ನಿರ್ಮಾಣವಾಗಿದೆ ಎನು _ವುದಾದರೆ, ಜಿಲ್ಲೆ ಮತ್ತು ತಾಲ್ಲೂಕು ಕೇಂದ್ರಗಳಲ್ಲಿ ತೆರೆದಿರುವ 
ಅಧ್ಯಯನ ಕೇಂದಗಳಲ್ಲಿನ : ಬೋಧಕ ವರ್ಗದ ಪರಿಸ್ಥಿತಿ ಮತ್ತೆಷ್ಟು ಗಂಭೀರವಾಗಿರಬಹುದು? 
ಬೋಧನೆಯೇ ಅತಂತ್ರವಾಗಿರುವಾಗ ಸಂಶೋಧನೆಯನ್ನು ಕೇಳಬೇಕೆ? ಹೀಗೆ ಉನ್ನತ 
ಶಿಕ್ಷಣದಲ್ಲಿ ಇತಿಹಾಸ ಸ೦ಶೋಧನೆಗಳು ನೆಲಕಚ್ಚುವ ಸ್ಥಿತಿ ತಲುಪಿರುವಾಗ, ಇತಿಹಾಸ 
ಸಂಶೋಧನೆಗೆ ಕಾಯಕಲ್ಪ ಬೇಡವೇ? ಖಂಡಿತ ಬೇಕು. ಹಾಗಾದರೆ, ಯಾವ ರೂಪದಲ್ಲಿ 
ಬೇಕು? 


ರಾಷ್ಟ್ರಮಟ್ಟದಲ್ಲಿ “ಇಂಡಿಯನ್‌ ಕೌನ್ಸಿಲ್‌ ಆಫ್‌ ಹಿಸ್ಟಾರಿಕಲ್‌ ರಿಸರ್ಚ್‌' 


ಟ್ರ 
(ಐ.ಸಿ.ಎಚ್‌. ಆರ್‌) ಎ೦ಬ ಸ್ವಾಯತ್ತ ಸಂಸ್ಥೆಯು ಪ್ರಸಿದ್ಧ ಇತಿಹಾಸಕಾರ ಆರ್‌.ಎಸ್‌. 


ಶರ್ಮ ಅವರ ಕನಸಿನ ಫಲವಾಗಿ 1972ರಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆಯ 


ಅಡಿಯಲ್ಲಿ ಆರಂಭವಾಯಿತು. ಇದರ ಮೂಲ ಉದ್ದೇಶವೆಂದರೆ: ಇತಿಹಾಸಕಾರರನ್ನು 
ಒಂದೆಡೆ ಸೇರಿಸಿ, ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು 


ಕಲ್ಪಿಸುವುದು. ವಸ್ತುನಿಷ್ಠ ಮತ್ತು ವೈಜ್ಞಾನಿಕ ಚರಿತ್ರೆಯ ಬರವಣಿಗೆ ಹಾಗೂ ಚರಿತ್ರೆಯನ್ನು 
ಅರ್ಥೈಸಲು ರಾಷ್ಟ್ರೀಯ ಮಾರ್ಗದರ್ಶನ ನೀಡುವುದು. ಸಂಶೋಧನಾ ತರಬೇತಿ 
ಕಾರ್ಯಗಾರಗಳನ್ನು ನಡೆಸುವುದು, ಸಂಶೋಧನೆಗೆ ಆರ್ಥಿಕ ನೆರವು ನೀಡುವುದು, 
ಮೂಲ ಆಕರ ಗಂಥಗಳನ್ನು ಸಿದ್ಧಪಡಿಸಿ ಪಕಟಿಸುವುದು ಇವೇ ಮೊದಲಾದ ಕಾರ್ಯಗಳನ್ನು 
ಮಾಡುತ್ತಾ ಬರುತ್ತಿದೆ. ಅದೇ ಮಾದರಿಯಲ್ಲಿ ತಿರುವನಂತಪುರದಲ್ಲಿ ಉನ್ನತ ಶಿಕ್ಷಣ 
ಇಲಾಖೆಯ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ “ಕೇರಳ ಕೌನ್ಸಿಲ್‌ ಆಫ್‌ ಹಿಸ್ಟಾರಿಕಲ್‌ 
ರಿಸರ್ಚ್‌' ದಕ್ಷತೆಯಿ೦ದ ಕಾರ್ಯನಿರ್ವಹಿಸುತ್ತಿದೆ. ಅದೇ ರೀತಿ ತಮಿಳುನಾಡಿನ “ಪತ್ರಾಗಾರ 
ಮತ್ತು ಇತಿಹಾಸ ಸ೦ಶೋಧನೆ'ಯ ಅಂಗಸಂಸ್ಥೆಯಾಗಿ 1973ರಲ್ಲಿಯೇ “ತಮಿಳುನಾಡು 
ಕೌನ್ಸಿಲ್‌ ಆಫ್‌ ಹಿಸ್ಟಾರಿಕಲ್‌ ರಿಸರ್ಚ್‌' ಆರ೦ಭಗೊಂಡಿದೆ. ಇವುಗಳ ಮಾದರಿಯಲ್ಲಿಯೇ 
“ಕರ್ನಾಟಕ ಕೌನ್ಸಿಲ್‌ ಅಫ್‌ ಹಿಸ್ಟಾರಿಕಲ್‌ ರಿಸರ್ಚ್‌ ಅಥವಾ ಕರ್ನಾಟಕ ಇತಿಹಾಸ 


ಸಂಶೋಧನ ಪರಿಷತ್ತು' ಎ೦ಬ ಸ್ವಾಯತ್ತ ಸಂಶೋಧನಾ ಸಂಸ್ಥೆಯೊಂದರ ಜರೂರತ್ತು 


ಹಿಂದೆಂದಿಗಿಂತ ಇಂದು ಹೆಚ್ಚಿದೆ. ಈಗಾಗಲೇ ಐ.ಸಿ.ಎಚ್‌.ಆರ್‌. ಛೇರ್ಮನ್‌ ಆಗಿ, ಮತ್ತು 
ಕಾರ್ಯದರ್ಶಿಗಳಾಗಿ ಅಪಾರ ಅನುಭವವುಳ್ಳ ಕನ್ನಡಿಗರಿದ್ದಾರೆ. ಅಲ್ಲದೆ, ಸದಸ್ಯರಾಗಿ 
ಕಾರ್ಯನಿರ್ವಹಿಸಿದವರಿದ್ದಾರೆ. ಇವರಲ್ಲದೆ ಇನ್ನೂ ಅನೇಕ ಹಿರಿಯ ಇತಿಹಾಸಕಾರರು, 
ಸಂಶೋಧಕರು ನಮ್ಮ ನಡುವೆ ಇದ್ದಾರೆ. ಇವರೆಲ್ಲರ ಸಲಹೆ, ಮಾರ್ಗದರ್ಶನಗಳಲ್ಲಿ 
ಚರಿತ್ರೆಯನ್ನು ಉಳಿಸುವ ಮತ್ತು ಊರ್ಜಿ ತಗೊಳಿಸುವ ಧ್ಯೇಯೋದ್ದೇಶಗಳನ್ನುಳ್ಳ 
ಸಂಸ್ಥೆಯೊಂದನ್ನು ಸರ್ಕಾರ ಸ್ಥಾಪಿಸಬೇಕು. ಕಗ್ಗತ್ತಲೆಯಲ್ಲಿ ಮಿಣುಕು 'ಹುಳುಗಳಂತ 


: 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 |7 


ಭರವಸೆಯನ್ನು ಮೂಡಿಸಿ ಕರ್ನಾಟಕದ ವಿವಿಧ ವಿಶ್ವವಿದ್ಯಾ ಲಯಗಳಲ್ಲಿ ಚರಿತ್ರೆಯ ಬಗೆಗೆ 
ಬದ್ದತೆ ಮತ್ತು ಕಳಕಳಿಯನ್ನು ಇಟ್ಟುಕೊಂಡು ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ದಕ್ಷ 
ಪ್ರಾಧ್ಯಾಪಕರನ್ನು ಎರವಲು “ೀವೆಯ ಮೇಲೆ ಈ ಸಂಸ್ಥೆಯಲ್ಲಿ ಕೆಲವು "ವಷ ನಗಳ 
ಅವಧಿಗೆ ನೇಮಿಸುವಂತಾಗಬೇಕು. ಪ್ಲ ಸಂಸ್ಥೆಯು ಕರ್ನಾಟಕದ. ಇತಿಹಾಸ ಸಂಶೋಧನೆಯ 
ಮೂಲ ಆಕರಗಳನ್ನು ಸಂಕಲಿಸುವ ಮತ್ತು ಪಕಟಿಸುವ ಕೆಲಸ, ಸಂಶೋಧನಾ ವಿದ್ಯಾರ್ಥಿಗಳಿಗೆ 
ಕಾರ್ಯಗಾರಗಳ ರ ಸಂಶೋಧನಾ ತರಬೇತಿ ನೀಡುವ, ಉಪನ್ಯಾಸಗಳನ್ನು 
ಏರ್ಪಡಿಸುವ ಮತ್ತು ವಿಚಾರ ಸಂಕಿರಣ, ವಿದ್ಯಾರ್ಥಿ ವೇತನ, ಪ್ರಕಟಣಾ ಧನ ಸಹಾಯ, 
ಸಂಶೋಧನೆಗೆ ಆರ್ಥಿಕ ನೆರವು ನೀಡುವ ಹಾಗೂ ಉತ್ತಮ ಗ್ರಂಥಾಲಯ, 
ನಿಯತಕಾಲಿಕೆಗಳನ್ನು ರೂಪಿಸುವ ಇವೇ ಮೊದಲಾದ ಉದ್ದೇಶಗಳನ್ನು ಒಳಗೊಂಡಿರಬೇಕು. 
ಅಲ್ಲದೆ, ಇತಿಹಾಸವನ್ನು ಜನಸಾಮಾನ್ಯರ ಬಳಿಗೂ ಕೊಂಡೊಯ್ಯುವ ಮೂಲಕ ತಮ್ಮ 
ಸುತ್ತಲ ಚಾರಿತ್ರಿಕ ಸ್ಮಾರಕ, ಅವಶೇಷಗಳನ್ನು ಸ್ವಯಂಪೇರಣೆಯಿಂದ ಸಂರಕ್ಷಿಸುವ ನಿಟ್ಟಿನಲ್ಲಿ 
ಜಾಗೃತಿ ಮೂಡಿಸುವಂತಾಗಬೇಕು. 

ಸಾಹಿತ್ಯ ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಹತ್ತಾರು ಅಕಾಡೆಮಿ, 
ಪ್ರಾಧಿಕಾರಗಳನ್ನು ಸ್ಥಾಪಿಸಿದೆ. ಸಾಹಿತ್ಯ ಮತ್ತು ಸಂಸ್ಕೃತಿಯಷ್ಟೇ ಮಹತ್ವವುಳ್ಳ ಚರಿತ್ರೆಗೆ 
ಒಂದಾದರೂ ಸಂಸ್ಥೆ ಬೇಡವೇ? ಏಕೆಂದರೆ, ಇತಿಹಾಸದ ಕಣ್ಣೋಟದಿ೦ದ ಮಾತ್ರ 
ಸಂಸ್ಕೃತಿಯನ್ನು ಸರಿಯಾಗಿ ಗಹಿಸಲು ಸಾಧ್ಯ ಆದ್ದರಿ೦ದ ಚರಿತ್ರೆಯಿಲ್ಲದ ಕರ್ನಾಟಕದ 
ಸಂಸ್ಕೃತಿ ಎ೦ಬುದು ಅಪೂರ್ಣ ಮತ್ತು ಅರ್ಥಹೀನ. ಐತಿಹಾಸಿಕ ವ್ಯಕ್ತಿಯನ್ನೋ ಅಥವಾ 
ವಿಷಯವನ್ನೋ ಹಿಡಿದು ಪರ ಮತ್ತು ವಿರೋಧಿ ಬಣಗಳ ಸಾಹಿತಿಗಳು ಹಗ್ಗಜಗ್ಗಾಡುವ 
ಮೂಲಕ ಸಾಂಸ್ಕೃತಿಕ ಪಕ್ಷುಬ್ದ ಪರಿಸ್ಥಿತಿ ನಿರ್ಮಾಣಗೊಳ್ಳುತ್ತಿರುತ್ತವೆ. ಇದಕ್ಕೆ ಕಾರಣ 
ಚರಿತ್ರೆ ಸಂಶೋಧಸೆಗೊಂದು ಸಮರ್ಥ ಸಂಸ್ಥೆ ಇಲ್ಲದಿರುವುದು. "೨೦ತಹ ಸಂದರ್ಭಗಳಲ್ಲಿ 
ಅಧಿಕೃತವಾಗಿ ಅಧ್ಯಯನ ನಡೆಸಿ, ವಸ್ತುನಿಷ್ಠ ಸಂಗತಿಯನ್ನು ಜನತೆಗೆ ತೆರೆದಿಡುವ 
ಸಂಸ್ಥೆಯೊಂದು ಬೇಕು ಎನ್ನುವ ಭಾವನೆ ಕೆಲವರ ಮನಸಿನಲ್ಲಾದರೂ ಬಂದಿರಬಹುದು. 
ಆದರೆ, ಚರಿತ್ರೆಗೂ ಒಂದು ಅಕಾಡೆಮಿ ಅಥವಾ ಪ್ರಾಧಿಕಾರ ಮಾದರಿಯ ಸ್ವಾಯತ್ತ 
ಸಂಸ್ಥೆಯೊಂದು ಅಗತ್ಯವಿದೆ ಎಂದು ಇದುವರೆಗೆ ಯಾರೂ ಸರ್ಕಾರವನ್ನು ಒತ್ತಾಯಿಸಿದ 
ಕುರಿತು ನನಗೆ ಮಾಹಿತಿ ಇಲ್ಲ. ಈಗಲಾದರು ಕಾಲ ಸನ್ನಿಹಿತವಾಗಿದೆ. ಹಿರಿಯ 
ಇತಿಹಾಸಕಾರರು, ಸಂಶೋಧಕರು, ತಜ್ಞರು, ಇತಿಹಾಸ ಬೋಧಕರು ಮೊದಲಾದವರು 
ಎಚ್ಚೆತ್ತು ನಮ್ಮ ಬದುಕನ್ನು ಕಟ್ಟಿಕೊಟ್ಟ ಚರಿತ್ರೆಯ ಬದುಕನ್ನು ಉಳಿಸಿಕೊಳ್ಳಲು “ಕರ್ನಾಟಕ 
ಕೌನ್ಸಿರ ಆಫ್‌ ಹಿಸ್ಬಾರಿಕಲ್‌ ರಿಸರ್ಚ್‌” ಅಂತಹ ಸ ಸಂಸ್ಥೆಯೊಂದನ್ನು ಸ ಸ್ಥಾಪಿಸುವ ಬಗೆಗೆ 
ಒಕ್ಕೊರಲಿನಿಂದ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಬೇಕು. ಇಂತಹ ಸಂಸ್ಥೆಯನ್ನು 
ಸ್ಥಾಪಿಸುವುದು ಸರ್ಕಾರದ ಸ ಸಾಂಸ್ಕೃತಿಕ ಹೊಣೆಗಾರಿಕೆ ಕೂಡ ಆಗಿದೆ. 


ಈ ನಿಟ್ಟಿನಲ್ಲಿ ಮೇಲಿನ ಎರಡೂ ವಿಚಾರಗಳ ಬಗೆಗೆ ನಮ್ಮ ಪಜ್ಞಾವಂತ ಇತಿಹಾಸ 
ಪ್ರಾಧ್ಯಾಪಕರು. ಮತ್ತು ಹಿರಿಯ ಇತಿಹಾಸ ತಜ್ಞರು ಗಂಭೀರವಾಗಿ ಚಿ೦ತಿಸ ಬೇಕಿದೆ. 


ಹಂ.ಗು. ರಾಜೇಶ್‌ 
ಸಂಪಾದಕರು 


ವ್‌ 


ಕ 33-34 


ಗುಡೇಕೋಟೆ ಪರಿಸರದ ನವಶೋಧಿತ 
ಪ್ರಾಗಿತಿಹಾಸ ಕಾಲದ ವರ್ಣಚಿತ್ರಗಳು 


ಮಂಜನಾಯ್ಕ ಆರ್‌. 
ಪುರಾತತ್ವ ಸಹಾಯಕರು 
ಉಪ ನಿರ್ದೇಶಕರ ಕಛೇರಿ 
ಪುರಾತತ್ವ, ಸಂಗ್ರಹಾಲಯಗಳು 
ಮತ್ತು ಪರಂಪರೆ ಇಲಾಖೆ 
ಕಮಲಾಪುರ. ಹೊಸಪೇಟೆ ತಾ 
ಬಳ್ಳಾರಿ ಜಿಲ್ಲೆ-583221. 
manjanaik | 2(@ gmail.com 


ಗುಡೀಕೋಟಿಯು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ 
ತಾಲೂಕಿನಲ್ಲಿರುವ ಒಂದು ಗ್ರಾಮ. ಇದು ಹೋಬಳಿ 
ಕೇಂದ್ರವಾಗಿದ್ದು ಇದರಲ್ಲಿ 75 ಗ್ರಾಮಗಳಿವೆ. 
ಗುಡೇಕೋಟೆಯು ಕೂಡ್ಲಿಗಿಯಿಂದ ಪೂರ್ವಕ್ಕೆ 28 
ಕಿ.ಮೀ. ದೂರದಲ್ಲಿದೆ. ಜಿಲ್ಲಾ ಕೇಂದ್ರ ಸ್ಥಳವಾದ 
ಬಳ್ಳಾರಿಯಿಂದ 65 ಕಿ.ಮೀ. ದೂರದಲ್ಲಿದೆ. 
ಗುಡೇಕೋಟೆ ಹೋಬಳಿಯ ಪೂರ್ವಕ್ಕೆ ಚಿತ್ರದುರ್ಗ 
ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ಗಡಿ 
ಪ್ರದೇಶವದ್ದರೆ, ಪಶ್ಚಿಮಕ್ಕೆ ತಾಲೂಕು ಕೇಂದ್ರ ಸ್ಥಳವಾದ 


ಕೂಡ್ಲಿಗಿ ಹೋಬಳಿ, ದಕ್ಷಿಣಕ್ಕೆ ಕಾನಹೊಸಹಳ್ಳಿ 


ಹೋಬಳಿ ಪ್ರದೇಶ ಮತ್ತು ಉತ್ತರಕ್ಕೆ ಸಂಡೂರು 
ತಾಲೂಕಿನ ಗಡಿ ಪ್ರದೇಶಗಳಿಂದ ಆವೃತ್ತವಾಗಿದೆ. 
ಗುಡೇಕೋಟೆ ಗ್ರಾಮವು ದೊರೆಗಳ ಗುಡ್ಡ, 
ಸೋಮೇಶ್ವರಗುಡ್ಡ, ಅಗಸರ, ಹರಿಜನ ಕೇರಿ ಗುಡ್ಡ, 
ಕರಡಿಗುಡ್ಡಗಳಿ೦ದ ಸುತ್ತಲೂ ಸುತ್ತುವರಿದಿದೆ. 


ಇಂದಿನ ಗುಡೇಕೋಟೆಗೆ ಹಿಂದೇ ಬಾಣಾಸುರ 
ಪಟ್ಟಣವೆಂದು ಕರೆಯುತ್ತಿದ್ದರೆಂದು ಸ್ಥ ಳೀಯರ 
ವಾಡಿಕೆ. ಸುಮಾರು ವರ್ಷಗಳ ಹಿಂದೆ ಬಾಣಾಸುರ 
ಎ೦ಬ ಅರಸನು ಆಳುತ್ತಿದ್ದನಂತೆ. ಇವನು 


೬ ಸನದ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 |9 


ಶಿವಪಾರ್ವತಿಯರ ಪರಮಭಕ್ತ ಈತನ ಭಕ್ತಿಗೆ ಮೆಚ್ಚಿದ ಆ ದೇವ ದಂಪತಿಗಳು ಈ 
ಪಟ್ಟಣದ ಮಹಾದ್ವಾರವನ್ನು ಸದಾಕಾಲ ಕಾಯುತ್ತಿರುವುದಾಗಿ ಅಭಯ ನೀಡಿದರೆಂಬ 
ಪ್ರತೀತಿ. ಈ ಗ್ರಾಮವು ಅರಸನ ಕಾಲದಲ್ಲಿ ಪಟ್ಟಣದಷ್ಟು ದೊಡ್ಡದಾಗಿದ್ದು, ಅರಸನ 
ಹೆಸರನ್ನೇ ಈ ಗ್ರಾಮವು ಹೊಂದಿತು. ಸಿ. ಡಿ. ಮ್ಯಾಕಲಿನ್‌ ಅವರು ತಮ್ಮ ಕೃತಿಯಲ್ಲಿ 
(10061 cottah Gudikotatal from (Gudi tal, Temple+kota, tal fort) 
ಎಂದು ಉಲ್ಲೇಖಿಸಿದ್ದಾರೆ. ಚೋರನೂರು, ನಾರಾಯಣದೇವರಕೆರೆ ಶಾಸನಗಳಲ್ಲಿ 
ಗುಡೇಕೋಟೆಯನ್ನು ಗುಡಿಯ ಕೋಟೆ ಎಂದು ಉಲ್ಲೇಖಿಸಿದೆ." ಗುಡೇಕೋಟೆಯ 
ಹೆಸರು ಕೈಫಿಯತ್ತುಗಳಲ್ಲಿ ಗುಡಿಕೋಟೆ ಎಂಬುದಾಗಿದೆ.” ಗಡಿಯಾಂಕ ಭೀಮನ 
ಪಟ್ಟಣವೆಂದು ಪೌರಾಣಿಕ ಪ್ರಸಂಗಗಳು ಹೇಳುತ್ತವೆ. ಕನ್ನಡ ನಿಘಂಟುಗಳಲ್ಲಿ ಬರುವ 
ಗುಡೇ ಎಂಬುದರ ಶಾಬ್ದಿಕ ಅರ್ಥವು ರಾಶಿ, ಸಮೂಹ, ಗುಂಪು ಎ೦ಬ ಪದಗಳನ್ನು 
ನಿರ್ದೇಶಿಸುತ್ತಿದ್ದು, ಈಗಲೂ ಗುಡೇಕೋಟೆ ಸುತ್ತಲೂ ಅನೇಕ ಗುಡ್ಡಗಳು ರಾಶಿ ರಾಶಿಯಾಗಿ 
ಹಬ್ಬಿರುವುದನ್ನು ನೋಡಲಾಗಿ ಅಲ್ಲಿಯ ಕೋಟೆಯನ್ನು ಸೂಚಿಸಲು ಅನ್ವರ್ಥಕವಾಗಿ 
ಗುಡೇ ಎಂಬ ವಿಶ್ಲೇಷಣೆಯನ್ನು ಸೇರಿಸಿಕೊಂಡಿರಬೇಕು. ಹಾಗಾಗಿ ಈ ಗ್ರಾಮಕ್ಕೆ ಗುಡೇಕೋಟೆ 
ಎ೦ಬ ಹೆಸರು ಪ್ರಾಪ್ತವಾಗಿರಬೇಕು." ಈ ಗುಡೇಕೋಟೆ ಪರಿಸರದಲ್ಲಿರುವ ಗುಡ್ಡಗಳು 
600 ರಿಂದ 700 ಮೀಟರ್‌ನಷ್ಟು ಎತ್ತರವಿದೆ. 


ಗುಡೇಕೋಟೆಯ ಪ್ರಾಚೀನತೆಯನ್ನು ಪ್ರಾಗಿತಿಹಾಸ ಕಾಲದವರೆಗೆ ತಲುಪಿರುವ 
ಅವಶೇಷಗಳು ಈ ಗ್ರಾಮದ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಕ೦ಡುಬರುತ್ತವೆ. 
ಗುಡೇಕೋಟೆ ಗ್ರಾಮವು ಸೇರಿದಂತೆ ಇದರ ಸುತ್ತಮುತ್ತಲಿನ ಪರಿಸರವು ಭೌಗೋಳಿಕವಾಗಿ 
ಸಮೃದ್ಧವಾದುದು. ಈ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತ ಬೆಟ್ಟಗಳು, 
ನೈಸರ್ಗಿಕ ಗುಹೆಗಳು ಹಳ್ಳ ತೊರೆಗಳಿಂದ ಕೂಡಿದ ನೆಲೆಗಳು ಇಲ್ಲಿಯ ಫಲವತ್ತಾದ 
ಭೂ ಭಾಗಗಳು ಪ್ರಾಗಿತಿಹಾಸ ಕಾಲದಿ೦ದಲೂ ಮಾನವನ ತಾಣವಾಗಿ ಬೆಳೆದುಬರಲು 
ಸಾಧ್ಯವಾಗಿದೆ. ಗುಡೇಕೋಟೆ ಪರಿಸರದ ಸುತ್ತಲಿನ ಪ್ರದೇಶಗಳಾದ ಅಪ್ಪಯ್ಯನಹಳ್ಳಿ. 
ಪಂಚಲಿಂಗೇಶ್ವರ, ಜರ್ಮಲಿ, ಸಿಡೇಗಲ್ಲು, ಬೆಳಗಟ್ಟ, ರಾಮದುರ್ಗ, ಜುಮ್ಮೋಬನಹಳ್ಳಿ, 
ಸಂಡೂರು, ಹುಲಿಕುಂಟೆ, ಬ್ರಹ್ಮಗಿರಿ, ಜಟ್ಟಿ೦ಗರಾಮೇಶ್ವರ (ಚಿತ್ರದುರ್ಗ ಜಿಲ್ಲೆ) ಇನ್ನು 
ಮುಂತಾದ ಪ್ರದೇಶಗಳಲ್ಲಿ ಹಳೆಯ ಶಿಲಾಯುಗಕ್ಕೆ ಸೇರಿದ ಆಯುಧಗಳು ಸೂಕ್ಷ್ಮಶಿಲಾಯುಗ, 
ತಾಮ್ರಶಿಲಾಯುಗ, ನೂತನ ಶಿಲಾಯುಗ ಮತ್ತು ಬೃಹತ್‌ ಶಿಲಾಯುಗ ಕಾಲಘಟ್ಟಗಳಿಗೆ 
ಸೇರಿದ ಅನೇಕ ಪ್ರಾಚ್ಯಾವಶೇಷಗಳು ದೊರತಿವೆ. ವಿವಿಧ ಕಾಲಮಾನಕ್ಕೆ ಸೇರಿದ 
ಮನುಷ್ಯಾಕೃತಿಯ ವರ್ಣಚಿತ್ರಗಳು, ಪ್ರಾಣಿಗಳ ರೇಖಾಚಿತ್ರಗಳು ದೊರಕಿವೆ. 

ಗುಡೇಕೋಟೆ ಊರಿನ ಹೊರವಲಯದಲ್ಲಿರುವ ಪಂಚಲಿಂಗ ಗುಹೆಯು ನೂರು 


ಅಡಿಗಳಿಗೂ ಉದ್ದವಾದ ಕಣ ಶಿಲೆಯ ವಿಶಾಲವಾದ ಬಂಡೆಗಲ್ಲಿನ ಕೆಳಭಾಗದಲ್ಲಿ 
ಬಿಳಿವರ್ಣದ ಮನುಷ್ಯರು ಕೈ ಕೈ ಹಿಡಿದಿರುವ ಚಿತ್ರಗಳು ಕಂಡುಬಂದಿವೆ. ಮತ್ತು ಇದೇ 


ಪುಸ್ತಕ 33-34 ಗುಡೇಕೋಟೆ ಪರಿಸರದ ನವಶೋಧಿತ... 


ಕೋಟೆಯ ಪ್ರದೇಶದಲ್ಲಿ ನೈಸರ್ಗಿಕ ಕಲ್ಮನೆಯಂತೆ ಕಾಣುವ ಕಲ್ಲಾಸರೆಯಲ್ಲಿ 
ವ ಬೇಟೆಯಾಡುವ ದೃಶ್ಯವನ್ನು ಎರಡು ರೀತಿಯ ಬಣ್ಣದ ಚಿತ್ರಗಳು ಹಾಗೂ 
ಶಾಲೆಯ ಹಿಂಭಾಗದ ಗುಡ್ಡದಲ್ಲಿರುವ ಬಂಡೆಗಲ್ಲಿನಲ್ಲಿ ಕೆಂಪು ಧನ 

ಡಿಸಿದ ಆನೆ ಮತ್ತು ಸಿಂಹದ ವರ್ಣಚಿತ್ರಗಳನ್ನು ವಿದ್ವಾಂಸರುಗಳು ಈ ಹಿಂದೆ 
ತಿಸಿದ್ದಾರೆ. ಆದರೆ ಇಲ್ಲಿ ಹೊಸದಾಗಿ ಶೋಧಿಸಿದ ಎರಡು ಬಂಡೆಗಲ್ಲಿನ ವರ್ಣಚಿತ್ರಗಳ 
ತು ವಿಶ್ಲೇಷಿಸುವುದೇ ಈ ಲೇಖನದ ಮುಖ್ಯ ಉದ್ದೇಶವಾಗಿದೆ. 


ವರ್ಣಚಿತ್ರ-1 


ಗುಡೇಕೋಟೆಯಿಂದ ಮೊಳಕಾಲ್ಮೂರುಗೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಎರಡು 

ಕಿಮೀ ದೂರದಲ್ಲಿ ರಸ್ತೆಯ ಬಲಬದಿಯಲ್ಲಿ ರಸ್ತೆ ಗೆ ಕೂಡಾ ಬಂಡೆಗಳುಳ್ಳ 
ತ ಈ ಬೆಟ್ಟದಲ್ಲಿರುವ ಮೂರು ಮುಂಚಾಚಿದ ಬಂಡೆಗಳುಳ್ಳ ಗವಿಯಿದ್ದು ಇದು 
ಹೌರ್ವಾಭಿಮುಖವಾಗಿದೆ. ಈ ಗವಿಯ ಬಂಡೆಗಳು ಮುಂಚಾಚಿದ್ದು ಏವಿಗಳ 
ಬಲಭಾಗದಲ್ಲಿನ ಮುಂಚಾಚಿದ ಬಂಡೆಯ ಕೆಳಗೆ ಮತ್ತೊಂದು ಬಂಡೆಯಿದ್ದು ಈ 
ಬಂಡೆಯಲ್ಲಿ ಬಿಳಿ ವರ್ಣದಿಂದ ಮೂಡಿಸಿದ ವರ್ಣಚಿತ್ರದಲ್ಲಿ ಮನುಷ್ಯಕೃತಿಯ ಚಿತ್ರವು 
ಎರಡು ಕಾಲುಗಳನ್ನು ಸಮಾಂನತರದಲ್ಲಿ ಅಗಲಿಸಿ ಬಲಗೈಯನ್ನು ಮೇಲಕ್ಕೆ ಎತ್ತಿದ್ದು 
ಎಡಗೈಯನ್ನು ಕೆಳಗೆ ಇಳಿಬಿಟ್ಟಿದೆ ಹಾಗೂ ತಲೆಯನ್ನು ಸಣ್ಣದಾಗಿ ದುಂಡನೆಯ ರೀತಿಯಲ್ಲಿ 
ಚಿತ್ರಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ಕೆಂಪು ವರ್ಣದಿ೦ದ ಮೂಡಿಸಿದ ವಿವಿಧ ರೀತಿಯ 
ಚಿತ್ರಗಳಿವೆ. ಅವುಗಳಲ್ಲಿ ಮೀನು, ಕೊ೦ಬುಳ್ಳ ಜಿ೦ಕೆಯ ಚಿತ್ರಗಳೆಂದು ಗುರುತಿಸಬಹುದು. 
ಜಿಂಕೆಯು ಮುಂದೆ ನೆಗೆಯುವಂತಿದೆ ಹಾಗೂ ಇದೇ ಬ೦ಡೆಯ ಮತ್ತೊಂದು ಬದಿಯಲ್ಲಿ 
(ಪೂರ್ವಬದಿಯಲ್ಲಿ) ದೊಡ್ಡದಾದ ದೇಹವುಳ್ಳ ಮುಳ್ಳುಹಂದಿಯ ಚಿತ್ರವಿದ್ದು ಇದರ 
ನಾಲ್ಕು ಕಾಲುಗಳನ್ನು ಸಣ್ಣದಾಗಿ ತೊರಿಸಿದ್ದು ದೇಹವನ್ನು ಅಗಲವಾಗಿ ತೊರಿಸಲಾಗಿದೆ. 
ದೇಹದ ಮೇಲ್ಭಾಗ, ಕೆಳಭಾಗ ಮತ್ತು ಒಂಭಾಗದಲ್ಲಿ ಉದ್ದನೆಯ ಮುಳ್ಳಿನ ರೀತಿಯಲ್ಲಿ 
ಚಿತ್ರಿಸಲಾಗಿದೆ ಹಾಗೂ ಇದರ ಮುಂಭಾಗವು ಕಾಲನಹೊಡೆತಕ್ಕಾಗಿ 'ಮಸುಕಾಗಿದ್ದು 
ಪೂರ್ಣ ಪ್ರಮಾಣದಲ್ಲಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ. 


ಇದೇ ಗವಿಯ ಎಡಭಾಗದಲ್ಲಿರುವ ದಕ್ಷಿಣಾಭಿಮುಖವಾಗಿ ಮುಂಚಾಚಿರುವ 
ಬಂಡೆಯಲ್ಲಿ ಕೆಂಪು ವರ್ಣದಿಂದ ಮೂಡಿಸಿದ ವಿವಿಧ ರೀತಿಯ ಚಿತ್ರಗಳಿವೆ. ಅವುಗಳಲ್ಲಿ 
ಕೊಂಬುಳ್ಳ ಜಿಂಕೆಯ ಚಿತ್ರವಿದ್ದು ಇದು ಪಶ್ಚಿಮಾಭಿಮುಖವಾಗಿ ಮುಂದೆ ಚಲಿಸುವಂತ್ರಿದ್ದು 

ಮತ್ತು ಕಾಲುಗಳನ್ನು ದಪ್ಪನಾಗಿ ಚಿತ್ರಿಸ ತಿಸಲಾಗಿದೆ. ಇದರ ಮುಂಭಾಗದಲ್ಲಿನ 
ಹಾಸುಬಂಡೆಯಲ್ಲಿ ವಿವಿಧ ರೀತಿಯ ಬಿಳಿ ವರ್ಣದಿಂದ ಮೂಡಿಸಿದ ವಿವಿಧ ರೀತಿಯ 
ಚಿತ್ರಗಳಿದ್ದು ಕಾಲನಹೊಡೆತಕ್ಕಾಗಿ ಮಸುಕಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಗುರುತಿಸಲು 
ಸಾಧ್ಯವಾಗುತ್ತಿಲ್ಲ ಈ ಬಂಡೆಯ "ಮುಂಭಾಗದಲ್ಲಿನ 5 ಹಾಸುಬಂಡೆಯಲ್ಲಿ ನಂತರದ ದಿನಗಳಲ್ಲಿ 
ರಳು ಕಲ್ಲನ್ನು ಮಾಡಿರುತ್ತಾರೆ. 


ಸೆಪೆಂಬರ್‌ 2017 


Bor, 


ವರ್ಣಚಿತ್ರ-2 

ಗುಡೇಕೋಟೆಯಿಂದ ಮಹಾದೇವಪುರಕ್ಕೆ ಹೋಗುವ ಮಾರ್ಗ ಮಧ್ಯೆ ಅಂದರೆ 
ಲಿಂಗನಹಳ್ಳಿ ತಾಂಡದ ಕ್ರಾಸ್‌ನ ಹತ್ತಿರದ ಬಸ್‌ ನಿಲ್ದಾಣಕ್ಕೆ (ರಸ್ತೆಗೆ ಹೊಂದಿಕೊಂಡ) 
ಅಭಿಮುಖವಾಗಿರುವ ಗ್ರಾನೈಟ್‌ ಗುಡ್ಡದಲ್ಲಿನ ಬೃಹತ್‌ ಚಾಚು ಬಂಡೆಯಲ್ಲಿ ಕೆಂಪು 
ವರ್ಣದಿಂದ ಮೂಡಿಸಿದ ಎರಡು ಪಾದದ ವರ್ಣಚಿತ್ರಗಳಿವೆ. ಈ ಪಾದಗಳ ವರ್ಣಚಿತ್ರದಲ್ಲಿ 
ಬೆರಳುಗಳು ಇರುವುದಿಲ್ಲ. ಇದರಲ್ಲಿ ಒಂದು ಪಾದವು ಸುಸ್ಥಿಯಲ್ಲಿದ್ದು ಇದು ಬಹುಶಃ 
ಸ್ತ್ರೀಯ ಪಾದವಾಗಿರಬಹುದು ಏಕೆಂದರೆ ಪಾದವು ಇನ್ನೊಂದು ಪಾದಕ್ಕಿಂತ ಸ್ಪಲ್ಪ 
ಸಣ್ಣದಾಗಿದೆ. ಇದರಲ್ಲಿ ಅಂಕುಡೊಂಕಾದ ಗೆರೆಗಳನ್ನು ಬಿಡಿಸಿದ್ದು ಪಾದದಾಕಾರದ ಈ 
ವರ್ಣಚಿತ್ರದ ಕೊನೆಯಲ್ಲಿನ ಗೆರೆಯನ್ನು ದಪ್ಪವಾಗಿ ಮೂಡಿಸಲಾಗಿದೆ. ಇನ್ನೊಂದು 
ಪಾದದಾಕಾರದ ವರ್ಣಚಿತ್ರವು ಇದ್ದು ಇದರ ಅರ್ಧಭಾಗ ಮಾತ್ರ ಗೋಚರಿಸುತ್ತಿದ್ದು 
ಸ್ವಲ್ಪ ದೊಡ್ಡದಾಗಿದೆ. ಆದ್ದರಿ೦ದ ಇದು ಪುರುಷನ ಪಾದವಾಗಿರಬಹುದು ಆದರೆ 
ಇದರ ಅರ್ಧಭಾಗವು ಕಾಲನಹೊಡೆತಕ್ಕಾಗಿ ಮಸುಕಾಗಿದ್ದು ಪೂರ್ಣ ಪ್ರಮಾಣದಲ್ಲಿ 
ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಹಾಗೂ ಈ ಬಂಡೆಯಲ್ಲಿ ಮತ್ತೇ ಕೆಲವು ವರ್ಣಚಿತ್ರಗಳು 
ಇದ್ದಿರಬಹುದಾದ ಲಕ್ಷಣಗಳು ಕಂಡುಬರುತ್ತವೆಯಾದರೂ ಅವುಗಳು ಸಂಪೂರ್ಣವಾಗಿ 
ಮಸುಕಾಗಿವೆ. ಈ ವರ್ಣಚಿತ್ರಗಳನ್ನು ಕಡುಕೆಂಪು ಬಣ್ಣದಲ್ಲಿ ರಚಿಸಿರುವುದನ್ನು 
ಗಮನಿಸಬಹುದು. 


ವರ್ಣಚಿತ್ರ-2 ರ ಮುಂಚಾಚಿದ ಬಂಡೆಗಲು 


ಗುಡೇಕೋಟೆ ಪರಿಸರದ ನವಶೋಧಿತ.. 


ವ 
© 
| 
| 
36 
ಬ] 
Ee) 
10] 
ತ 


ವರ್ಣಚಿತ್ರ-2 ರ 
ಬಂಡೆಗಲ್ಲಿನಲ್ಲಿರುವ 
ಪಾದದ ಚಿತ್ರಗಳು 


ಉಪಸಂಹಾರ 
ವರ್ಣಚಿತ್ರಗಳ ಗುಣವೈಶಿಷ್ಟ ವನ್ನು ನೋಡಿದರೆ ಇವು ಪಾ 


ಕು 


ಮೂಡಿಸಲಾಗಿದ್ದು ಇನ್ನು ಳಿದ ಚಿತ್ರಗಳು ಕೆಂಪು ಎರ್ಗಾದಿಂದ ಮೂಡಿಸಿದ 


ಸರಳ ಗೆ ಗೆರೆಗಳಿರುವಚಿತ್ರ 


ಗೈತಿಹಾಸಿಕ 
ವರ್ಣಚಿತ್ರಗಳಾಗಿದ್ದು ಇವುಗಳಲ್ಲಿನ ಮನುಷಾ ಕೃತಿಯ ಚಿತ್ರವು ಬಿಳಿ ವರ್ಣದಿಂದ 


ಚಿತ್ರಗಳಿವೆ. 


ಇ 


ಈ ಹಿಂದೆ ದೊರೆತ ಚಿತ್ರಗಳಿಗೂ ಈ ಚಿತ್ರಗಳಿಗೂ ಸಾಮ್ಯತೆ ಇರುವುದು ಕಂಡುಬರುತ್ತದೆ. 


ಇವುಗಳು ನವಶಿಲಾಯುಗ ಸಂಸ ತಿಯ ಕಾಲಘಟ್ಟಕ್ಕೆ ಸೇರಿದೆ ಎಂದು 


ಕೇಳಬಹುದು. : ನೈಸರ್ಗಿಕವಾಗಿಯ ವನ್ಯಜೀವಿಗಳಿಂದಲೂ ಸಂಪದರಿತವಾಗಿರುವ 


ಸ್ಥಳವು ಆದಿ "ನನೆನು ನೆಲೆಸಲು ಬೇಕಾದ ಎಲ್ಲ ಲಕ್ಷಣಗಳನು 


4 
ಮುಳ್ಳುಹಂದಿ, ಜಿಂಕೆ ಮತ್ತು ಮೀನಿನ ಚಿತ್ರಗಳ ಜೊತೆಗೆ ಮಾನವರ ಚಿತ್ರಗಳು 


೦ದಿದೆ. 


2 ಲಿ ? A ಗಿ 0 ಫೆ ಸ್ಟಾಫ್‌ ಇತಾಈ ತ್‌ ಕಣಾ 
ಅಂದಿನ ಪರಿಸರದೊಂದಿಗಿನ ಅನ್ನೋನ್ಕತೆಯನ್ನು ಬಿ೦ಬಿಸುವಲ್ಲ ಪ್ರಮುಖ ಮಠ 


ed [ಈ 


ಶೀಕ್‌ ಎ ಸೆಹೆ೦ಬರ್‌ 2 ೯] 
ಮಂಜನಾಯ್ಕ ಅರ್‌. WU ಖಿಲಬರ 20] 


| ೬ ಸೇನ 


ವಹಿಸಿವೆ. ಈ ನೆಲೆಯು ಅಧ್ಯಯನ ದೃಷ್ಟಿಯಿಂದ ಹೆಚ್ಚಿನ ಮಹತ್ವ ಪಡೆದುಕೊಂಡಿದ್ದು 
ಮನುಕುಲದ ಚರಿತ್ರೆ ಮೇಲೆ ತನ್ನದೆ ಆದ ಮಹತ್ವವನ್ನು ಹೊಂದಿದೆ. 


ಹಿಂಬದಿಯ ರಕ್ಷಾಪುಟದಲ್ಲಿರುವ ವರ್ಣಚಿತ್ರಗಳ ವಿವರ - 


1. ಬಂಡೆಗಲ್ಲಿನಲ್ಲಿರುವ ಮುಳ್ಳುಹ೦ದಿಯ ಚಿತ್ರ 
2. ಬಂಡೆಗಲ್ಲಿನಲ್ಲಿರುವ ಜಿಂಕೆಯ ಚಿತ್ರ 
3. ಬಂಡೆಗಲ್ಲಿನಲ್ಲಿರುವ ಮೀನಿನ ಚಿತ್ರ 
4. ಬಂಡೆಗಲ್ಲಿನಲ್ಲಿರುವ ಮನುಷ್ಯಕೃತಿಯ ಚಿತ್ರ 


(ಕ್ಷೇತ್ರ ಕಾರ್ಯದಲ್ಲಿ ಸಹಕರಿಸಿದ ನಮ್ಮ ಕಛೇರಿಯ ದಿನಗೂಲಿ ನೌಕರನಾದ 
ಹನುಮಂತಪ್ಪ ದುರ್ಗಪ್ಪ ಮತ್ತು ಪತ್ರಕರ್ತ ಭೀಮಸಮುದ್ರ ರಂಗನಾಥ ಅವರಿಗೂ 
ಹಾಗೂ ಈ ಲೇಖನವನ್ನು ತಯಾರಿಸುವಲ್ಲಿ ಸಲಹೆ ಸೂಚನೆಗಳನ್ನಿತ ನನ್ನ ಪಿಎಚ್‌.ಡಿ. 
ಮಾರ್ಗದರ್ಶಕರಾದ ಡಾ. ಸರ್ವಮಂಗಳ ಜಿ. ಇವರಿಗೂ ಕೃತಜ್ಞತೆಗಳು) 


ಕೊನೆ ಟಿಪ್ಪಣಿಗಳು 

1.  ಕೊಟೇಶ್‌ ಎಂ, 2011, ಬಳ್ಳಾರಿ ಜಿಲ್ಲೆಯ ಕೋಟೆಗಳು, ಪಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ, ಪು.37. 

2. ಚನ್ನಬಸಪ್ಪ ಎಸ್‌. ಪಾಟೀಲ ಮತ್ತು ವಿನೋದಾ ಪಾಟೀಲ, 1997, ಕರ್ನಾಟಕ ಶಾಸನಗಳು 
ಸಂಪುಟ-3 ಬಳ್ಳಾರಿ ಜಿಲ್ಲೆಯ ಶಾಸನಗಳು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ 
ನಿರ್ದೇಶನಾಲಯ, ಮೈಸೂರು, ಪು.164. 

4. ಕಲಬುರ್ಗಿ ಎಂ. ಎಂ. (ಸಂ)., 1993, ಕರ್ನಾಟಕದ ಕೈಫಿಯತ್ತುಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ ಹಂಪಿ, ಪು.406. 

5. ಕೊಟ್ರೇಶ್‌ ಎಂ, 2011, ಪೂರ್ವೋಕ್ತ, ಪು.38. 

ಆಕರ ಸೂಚಿ 

|. ಶರಣಬಸಪ್ಪ ಕೊಲ್ಕಾರ್‌, 2002, ಕೊಪ್ಪಳ ಹಂಪಿ ಪ್ರದೇಶದ ಪ್ರಾಗಿತಿಹಾಸ ಕಾಲದ ಕಲೆ, 
(ಅಪ್ರಕಟಿತ ಪಿಎಚ್‌.ಡಿ. ಮಹಾ ಪ್ರಬಂಧ, ಕನ್ನಡ ಎಶ್ವವಿದ್ಯಾಲಯ, ಹಂಪಿ.) 

2. ಶರಣಬಸಪ್ಪ ಕೊಲ್ಕಾರ್‌, 2010, ಶಿಲಾಯುಗದ ಗವಿಚಿತ್ರಗಳು, ಬಸವ ಪ್ರಕಾಶನ ಮತ್ತು 
ಪುಸ್ತಕ ವ್ಯಾಪಾರಿಗಳು, ಗುಲಬರ್ಗಾ. 

3. ಶ್ರೀನಿವಾಸ ಎಲ್‌, 2010, ಹಂಪಿ ಪರಿಸರದ ಆದಿಮಾನವನ ನೆಲೆಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

4. ಸುಂದರ ಅ, 1994, ಕರ್ನಾಟಕ ಪ್ರಾಗೈತಿಹಾಸ ಕಾಲದ ಕಲೆ, ಬೆಂಗಳೂರು. . 

5. Neumayer E, 1983, Prehistoric Indian Rock Paintings, Oxford 
University Press, Delhi. 


'ಪ್ರತಶಾಹ ನಹಲ 


ಪುಸ್ತಕ 33-34 ಬಾಹುಬಲಿಯ ಜೀವನ ಚರಿತ್ರೆ 


ಬಾಹುಬಲಿಯ 
ಜೀವನ ಚರಿತ್ರೆ 


ಅಪ್ಪಣ್ಣ ಎನ್‌. ಹಂಜೆ 
ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 
ಹಾಗೂ 

ಸ್ನಾತಕೋತ್ತರ ಅಧ್ಯಯನ ಕೇ೦ದ್ರ 
ಕೈಗಾರಿಕಾ ವಸಾಹತು, ನಾಗಸಮುದ್ರ 
ರಸ್ತೆ, ಗದಗ-582 102. 
ದೂರವಾಣಿ : 9886592927. 
appannahanje73@ gmail.com 


ಠರಲರತದಲ್ಲಿ ಇತಿಹಾಸಪೂರ್ವ ಕಾಲಾವಧಿಯ 
ವಿವಿಧ ಶಿಲಾಯುಗ ಸಂಸ್ಕೃತಿಗಳ ಮಾನವನು 
ಅನಾಗರಿಕತೆಯಿ೦ದ ಕ್ರಮೇಣ ನಾಗರಿಕತೆಯೆಡೆಗೆ 
ಬೆಳೆದು ಬರಲು ಶ್ರಮಣ ಪರಂಪರೆಯ ಫಲಶ್ರುತಿ 
(ಪ್ರತಿಶ್ರುತಿ), ಸನ್ಮತಿ, ಕ್ಷೇಮಂಕರ, ಕ್ಷೇಮಂಧರ, 
ಸೀಮಂಕರ, ಸೀಮಂಧರ, ವಿಮಲವಾಹನ, 
ಚಕ್ಷುಷಂತ (ಚಕ್ಷುಷ್ಠಾನ), ಯಶಸ್ವಿ, ಅಭಿಚೆಂದ್ರ 
ಚ೦ದ್ರಾಭ, ಮರುದೇವ, ಪ್ರಸೇನಜಿತ, ನಾಭಿರಾಜ 
(ನಾಭಿರಾಯ) ಎ೦ಬ ಹದಿನಾಲ್ಕು ಮನುಗಳ 
(ಕುಲಂಕರರು) ಪಾತ್ರ ಮಹತ್ವದ್ದಾಗಿದೆ ಎಂಬುದು 
ಜೈನ ಪ್ರಾಚೀನ ಸಾಹಿತ್ಯದಲ್ಲಿನ ನಿರೂಪಣೆಯಿಂದ 
ಮನದಟ್ಟಾಗುತ್ತದೆ. ಯತಿ ವೃಷಭಾಚಾರ್ಯರು 
“ತಿಲೋಯಪಣ್ಣತ್ತಿ'ಯಲ್ಲಿ ದಾಖಲಿಸಿರುವಂತೆ_ 

ತಿಂ ಕಾಲೇ ಹೋದಿ ಹು ಬಾಲಾಣಂ ಣಾಭಿಣಾಲವಇದೀಹಂ 
ತಕ್ಕತ್ತಣೋವದೇಸಂ ಕಹದಿ ಮಣೂ ತೇ ಪಕುವ್ವಂತಿ ॥ 


14ನೆಯ ಕುಲಂಕರನು ನವಜಾತ ಶಿಶುವಿನ 
“ನಾಭಿನಾಳ'ವನ್ನು ಚೂಪಾದ ಕಲ್ಲಿನಿಂದ ಕತ್ತರಿಸುವ 
ಎಧಾನವನ್ನು ತಿಳಿಸಿಕೊಟ್ಟು “ನಾಭಿರಾಜ' ಎ೦ತಲೂ, 
ಆತನು ಅಜನಾಭ ಖಂಡವನ್ನು ಆಳಿದ್ದರಿಂದ 
“ಅಜನಾಭ' ಎಂತಲೂ ಪ್ರಸಿದ್ಧನಾಗಿದ್ದನು. ಅತ್ಯಂತ 


ಏಪ್ರಿಲ್‌ - ಸೆಪ್ಟೆಂಬರ್‌ 2011 


ಫಿ 
ತ್ಲ 


15 


ಪ್ರತಾಪಿಯಾಗಿದ್ದ ಆತನು ರಾಜ್ಯ ಜ್ಯಭಾರ ಮಾಡಿದ ಅಜನಾಭ ಖಂಡವು ಇಂದಿನ ಭಾರತ 
ದೇಶವಾಗಿದೆ. ಅಂದು ಈ ದೇಶವನ್ನು "'ಅಜನಾಭವರ್ಷ' ಎಂತಲೂ ಕರೆಯಲಾಗುತ್ತಿತ್ತು 
“ಭಾಗವತ ಪುರಾಣ'ದಲ್ಲಿ (5/4/, sn) 
ವಿದಿತಾನುರಾಗ ಮಹಾಪೌರ ಪ್ರಕೃತಿ ಜನಪದೋ ರಾಜಾನಾಭಿರಾತ್ಮಜಂ 
ಸಮುಸೇತು ರಕ್ಷಾಯಾವಧಿಸಿಚ್ಛ. ಸಹ ಮರುದೇವ್ಯಾ ವಿಶಾಲಾಯಾಂ 
ಪ್ರಸನ್ನನಿಷುಣೇನ ತಪಸಾ ಸಮಾಧಿಯೋಗೇನ ಮಹಿಮೇಶರವಾನ ॥ 
ಅಜನಾಭಂ ನಾಮೈತದ್‌ವರ್ಷ ಭರತಮಿತಿ ಯತ್‌ ಆರಭ್ಯ ವ್ಯಪದಿಶಂತಿ I 


"ನಾಭಿರಾಜನು ತನ್ನ ಮಗನಾದ ಯಷಭನಿಗೆ (ಯಷಭನಾಥ, ಆದಿನಾಥ) 

ಜ್ಯಾಭಿಷೇಕವನ್ನು ಮಾಡಿ, ತನ್ನ ಕಿರೀಟವನ್ನು ಆತನ ಶಿರದ ಮೇಲೆ ಧಾರಣೆ ಮಾಡಿದನೋ, 
ಎ 4 ಗಂಭೀರ ಮತ್ತು ವೈರಾಗ್ಯ ಸಾಮಾ ಮುಖಮುದ್ರೆಯಿ೦ದ ಕೂಡಿದ 
ರಾಜಸೀ ವೇಷದ ಆ ರೂಪ ವು ಶೋಭಾಯಮಾನವಾಗಿದ್ದಿತ್ತು ಅಜನಾಭವರ್ಷ ಎಂದು 
ಕರೆಯಲ್ಪಡುತ್ತಿದ್ದ ಈ ವರ್ಷವು (ದೇಶವು), ಅನಂತರ ಭರತ ಚಕ್ರವರ್ತಿಯ ಹೆಸರಿನಿಂದ 
ಭಾರತವರ್ಷ 'ಎಂದಾಯಿತು' ಎ೦ಬ ನಿರೂಪಣೆಯಿದೆ. "ಸ್ಕಂಧಪರಾಣ'ದಲ್ಲಿ 
(1/2/37/57)- 


ಹಿಮಾದ್ರಿ ಜಲಧೇರಂತ ನಾಭಿಖಂಡಮಿತಿ ಸ್ಮತಮ್‌ I 


"ಹಿಮಾಲಯ ಪರ್ವತದಿಂದ ಸಮುದದವರೆಗಿನ ಈ ಪ್ರದೇಶವು ನಾಭಿರಾಜನ 
ಹೆಸರಿನಿಂದ ಗುರುತಿಸ ಸಲ್ಪಟ್ಟಿದೆ' ಎಂದು ಪ್ರಸ್ತಾಪವಿದೆ.' ಇದರಿಂದ ಇಂದಿನ ಭಾರತ 
ದೇಶವು ನಾಭಿರಾಜನ ಕಾಲದಲ್ಲಿ "ಅಜನಾಭವರ್ಷ' ಎಂತಲೂ, ಆತನ ಮೊಮ್ಮಗನೂ, 
ಆದಿನಾಥನ ಹಿರಿಯ ಮಗನೂ ಆದ ಭರತ ಚಕ್ರವರ್ತಿಯ ಕಾಲದಲ್ಲಿ 'ಭಾರತವರ್ಷ' 
ಎ೦ತಲೂ ಕರೆಯಲ್ಲಟ್ಟಿರುವುದು ಮನದಟ್ಟಾಗುತ್ತದೆ. ಇದನ್ನು ಜೈನ ಪುರಾಣ-ಕಾವ್ಯಗಳಾದ 
ಜ೦ಬೂದ್ವೀಪ ಪಣ್ಣತ್ತಿ, ಜಿನಸೇನಾಚಾರ್ಯರ ಹಸು (17/76, 15/58- 
159), ಪುರುದೇವ ಚಂಪೂ (6/32), ಧರ್ಮಸೇನಗಣಿಯ ವಸುದೇವಹಿಂಡಿ (ಪ್ರಥಮ 
ಖಂಡ, ಪು. 186) ಮತ್ತು ಜೈನೇತರ ಪುರಾಣ-ಕಾವ್ಯಗಳಾದ ಅಗ್ನಿಪುರಾಣ (10/0- 
11), ಮಾರ್ಕಂಡೇಯ ಪುರಾಣ, ಬ್ರಹ್ಮಾಂಡಪುರಾಣ (ಪೂರ್ವಖಂಡ, 2/4), 
ವಾಯುಪುರಾಣ (30/50-53), ನಾರದಪುರಾಣ (ಪೂರ್ವಖಂಡ, ಅಧ್ಯಾಯ ು 48), 
ಲಿಂಗಪುರಾಣ (47/19-23), ಶ್ರೀಮದ್‌ ಭಾಗವತ್‌ (5/4ಗಿ, 5/5/20). ಸಾರ್ಥ 
ಏಕನಾಧಿ ಭಾಗವತ (2/44/45), ಸೂರಸಾಗರ, ಪಂಚಮ ಸ್ಮ೦ದ, ಪು. 150-151, 
ಶಿವಪುರಾಣ (37/57) ಮೊದಲಾದವುಗಳೂ ದೃಢಪಡಿಸುತ್ತವೆ." ಈ ಹಿನ್ನೆಲೆಯಲ್ಲಿ 
ರಾಮಾಯಣದ ದಶರಥನ ಮಗ ಮತ್ತು ಶ್ರೀರಾಮನ ಸಹೋದರ ಭರತ, ದುಷ್ಕಂತ 
ಮತ್ತು ಶಕುಂತಲೆಯ ಮಗನಾದ ಭರತ ನಾಟ್ಯಶಾಸ್ತ್ರವನ್ನು ರಚಿಸಿದ ಭರತ ಇವರಲ್ಲಿ 


ಒಬ್ಬನಿಂದ ವ್ಯ ದೇಶಕ್ಕೆ “ಭಾರತ' ಎಂಬ ಹೆಸ ರು ಬಂದಿಕ ಎನ್ನುವುದು ಸತ್ಯಕ್ಕೆ 
ದೂರವಾದುದು. 


ಚ್ವತಶಾನ ನಹಲ 


ಪುಸ್ತಕ 33-34 ಬಾಹುಬಲಿಯ ಜೀವನ ಚರಿತ್ರೆ 


ಹದಿನಾಲ್ಕನೆಯ ಕುಲಂಕರನಾದ ನಾಭಿರಾಜನು ಕ್ಷತ್ರಿಯ ಕುಲೋತ್ಪನ್ನನಾಗಿದ್ದನು. 
ತೈತ್ತರೀಯ ಬ್ರಾಹ್ಮಣ'ದಲ್ಲಿ (2/6/6) 


ಕ್ಷತ್ರಸ್ಯ ನಾಭಿರಸಿ ಕ್ಷತ್ರಸ್ಯ ಯೋನಿರಿಸಿ ಇತಿ ॥ 
“ನಾಭಿರಾಜನು ಸ್ವತಃ ಕ್ಷತ್ರಿಯನಾಗಿದ್ದು, ಅವನು ಈ ದೇಶದಲ್ಲಿ ಕ್ಷತ್ರಿಯ ಪರಂಪರೆಯನ್ನು 
ಪ್ರವರ್ತಿಸಿದನು' ಎ೦ದು ನಿರೂಪಣೆಯಿದೆ.' “ಮೇದಿನಿಕೋಶ'ದಲ್ಲಿ (106/5-6)- 
ನಾಭಿಮುಖ್ಯನೃಪೆ ಚಕ್ರಮಧ್ಯೆ ಕ್ಷತ್ರಿಯೋ ಪುಮಾನ್‌ ॥ 


'ಚಕ್ರದ ಮಧ್ಯದಲ್ಲಿ ನಾಭಿಯು ಮುಖ್ಯವಾಗಿರುವಂತೆ, ಎಲ್ಲ ಕ್ಷತ್ರಿಯ ರಾಜರಲ್ಲಿ 
ನಾಭಿರಾಜರು ಪ್ರಮುಖರಾಗಿದ್ದರು' ಎಂದು ಪ್ರಸ್ತಾಪವಿದೆ." ಕ್ಷತ್ರಿಯ ಪರಂಪರೆಯ ಮೂಲಕ 
ಆಧ್ಯಾತ್ಮಿಕ ತತ್ವಜ್ಞಾನದ ಪ್ರವರ್ತನ ಮತ್ತು ಸಂರಕ್ಷಣೆಯಾಗಿದೆ. ಎಂತಲೇ "ಛಾಂದೋಗ್ಯ 
ಉಪನಿಷದ್‌'ದಲ್ಲಿ (1/4/1)- 

ತಸ್ಮಾತ್‌ ಕ್ಷತ್ರಾತ್ಸರಂ ನಾಸ್ತಿ ॥ 

“ಕ್ಷತ್ರಿಯರು ಆಧ್ಯಾತ್ಮಿಕ ತತ್ವಜ್ಞಾನದ ಪ್ರವರ್ತಕರಾದ್ದರಿ೦ದ ಅವರಿಗಿಂತಲೂ ಶ್ರೇಷ್ಠರು 
ಯಾರೂ ಇಲ್ಲ' ಎಂದು ಬಣ್ಣಿಸಲಾಗಿದೆ. ಶಂಕರಾಚಾರ್ಯರೂ "ಗೀತಾ ಶಂಕರಭಾಷ್ಯ'ದಲ್ಲಿ 
(4/2)- 

ಏವಂ ಕ್ಷತ್ರಿಯ ಪರಂಪರಾ ಪ್ರಾಪ್ತಮಿಮಮ್‌ ॥ 


"ಕ್ಷತ್ರಿಯ ಪರಂಪರೆಯ ಮೂಲಕ ಆಧ್ಯಾತ್ಮಿಕ ತತ್ವಜ್ಞಾನ ಪಾ ಪ್ರಾಪ್ತವಾದುದು' ಎಂದು 
ಒಪ್ಪಿದ್ದಾರೆ. ಸಿಂಧೂ ನಾಗರಿಕತೆಯ ನೆಲೆಯಲ್ಲಿ ದೊರೆತ ಗಡ್ಡ ಮತ್ತು ವಸ್ತ್ರಧಾರಿ 
ಪುರುಷ ಪ್ರತಿಮೆಯು ನಾಭಿರಾಜನದೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯ. ಪಟ್ಟಿದ್ದಾರೆ? 


ಜೈನಧರ್ಮದ ಪ್ರಾಚೀನ ಪುರಾಣಗಳಾದಿ ಕೃತಿ-ಕಾವ್ಯಗಳು ಮತ್ತು ವೈದಿಕ ಪರಂಪರೆಯ 
ಯಗ್ರೇದ (4.1.25, 4.6.6, 4.58.3, 7.21.5, 8.8.24, 10.99.3, 10.102.6, 10.136.1, 
10. 36.2- 3, 10.166.1, 1.190.1, 101.21.126), ತೈತ್ತಿರೀಯ ಅರಣ್ಯಕ (2.7.1-2), 
ಯಜುರ್ವೇದ (ಅಧ್ಯಾಯ 20, ಪದ್ಯ 19, 24), ಆರ್ಥ ನೇದ (19.42. 4. ಮಹಾಭಾರತ 
(12/64/20, ಮನುಸ್ಮೃ ತಿ, ಕೂರ್ಮಪುರಾಣ (ಅಧಾ ಯ 41, ಪದ್ಯ 37-38), 
ವರಾಹಪುರಾಣ (ಅಧ್ಯಾಯ 74, ಪದ್ಯ 49), ಭಾಗವತಮರಾಣ (5.2.6, 5.4.8, 
5.49, 5.4.14, 5.6.28-31, 5.3.20, 5.6.12), ವಿಷ್ಣುಪುರಾಣ, ಮಾರ್ಕಂಡೇಯ 
ಪುರಾಣ (ಅಧ್ಯಾಯ 1, ಪದ್ಯ 39-41), ನಾರದಪುರಾಣ, ಅಗ್ನಿಪುರಾಣ (ಅಧ್ಯಾಯ 
10, ಪದ್ಯ 10- Il). ವರಣ (ಅಧ್ಯಾಯ 47, ಪದ್ಯ 19- 24), ಪ್ರಭಾಸಪುರಾಣ, 
ಔಂವಂಶಪುರಾಣ (9.204), ಬಹ್ಮಾಂಡಪುರಾಣ (214/60), ಶಿವಪುರಾಣ (ಅಧ್ಯಾಯ 
4, ಪದ್ಯ 48, 7.2.9), ವಾಯುಪುರಾಣ (33/50-51), ನಾಗರಪುರಾಣ, ವಿಷ್ಣುಪುರಾಣ 
(ಅಧ್ಯಾಯ 1, ಪದ್ಯ 27- -28), ಸ್ಕ೦ಂಧಪುರಾಣ (ಅಧ್ಯಾಯ 37, ಪದ್ಯ 57), ಲಿಂಗಪುರಾಣ 


ays ,ಇ00086, 


ಸೆಪ್ಟೆಂಬರ್‌ 2017 |17 


ಏಪ್ರಿಲ್‌ - 


(ಅಧ್ಯಾಯ 47, ಪದ್ಯ 19-24), ಬೌದ್ಧ ಧರ್ಮದ ಮಜ್ಜಮನಿಕಾಯ, ಧರ್ಮಕೀರ್ತಿಯ 
ನ್ಯಾಯಬಿಂದು ಮತ್ತು ಹಠಯೋಗ ಪ್ರದೀಪಿಕಾ, ಸಹ (ಸ್ರನಾಮ, ಗೋರಕ್ಷಪಾ (ಪುಟ 
156), ಚೌರಾಸೀ ಸಿದ್ಧೋಂಕಾ ದರ್ಶನ (ಪುಟ 157), ಹಠಯೋಗ ಟೀಕಾ (ಪುಟ 
854), ಸೂರದಾಸರ "`ೂರಸಾಗರ (150-51), ಸ್ವಯಂಭೂಸ್ತೋತ್ರ (1/3), 
ಬನಾರಸಿದಾಸರ ಬನಾರಸಿ ವಿಲಾಸ ಮೊದಲಾದ ಪುರಾಣಗಳಾದಿ ಕೃತಿ-ಕಾವ್ಯಗಳಲ್ಲಿಯೂ 
ಆದಿನಾಥನ ತಂದೆ-ತಾಯಿಯರು, ಪತ್ನಿಯರು, ಪುತ್ರರು, ಲೌಕಿಕ ಜೀವನದಲ್ಲಿ ವೈರಾಗ್ಯ, 
ಮುನಿದೀಕ್ಷೆ ಸ್ವೀಕಾರ, ತಪಸ್ಸು ಜ್ಞಾನೋದಯ, ಉಪದೇಶ, ಧರ್ಮಪ್ರಸಾರ, ನಿವಾರ್ಣ 
ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದಂತೆ ನಿರೂಪಣೆಗಳಿವೆ.” 


ಉತ್ಸಷ ಷ್ಟ ಕ್ಷತ್ರಿ ಕತ್ರಿಯ ಕುಲೋತ್ಪನನೂ, ಆಧ್ಯಾತ್ಮಿ ತ್ರಿಕ ತತ್ವಜ್ಞಾನದ ಪ್ರವರ್ತಕನೂ ಆದ 
ಬತತ ಅಯೋಧ್ಯ ನಗರವನ್ನು ಕೇ೦ದ್ರ ಮಾಡಿಕೊಂಡು ರಾಜ್ಯಭಾರ ಮಾಡುತ್ತಿದ್ದನು. ಕ 
ಸುಂದರ ರೂಪವನ್ನು ಹೊಂದಿದ ಧರ್ಮಪತ್ನಿ ಮರುದೇವಿ ಶೀಲವತಿ ಮತ್ತು 
ಸುಕೋಮಲೆಯಾಗಿದ್ದಳು. ಈ ದಂಪತಿಗಳ ಉದರದಲ್ಲಿ ಗಂಡು ಮಗು ಜನಿಸಿತು. 
ಮರುದೇವಿಗೆ ವೃಷಭಾಕಾರದಿಂದ ಗರ್ಭಕ್ಕವತರಿಸುವ ಸ್ಪಪ್ಟಪೂರ್ವಕವಾಗಿ ಮಗು 
ಜನಿಸಿರುವುದರಿ೦ದ ಮಗುವಿಗೆ 'ವೃಷಭ' ಎಂದು ಹೆಸರಿಟ್ಟರು. “ವೃಷಭ' ಎಂಬುದಕ್ಕೆ 
ಧರ್ಮವನ್ನು ಪ್ರಕಾಶಿಸುವವನು, ಎತ್ತು ಎಂದರ್ಥ. "ಭಾಗವತ ಪುರಾಣ'ದಲ್ಲಿ (5/4/2)- 
ತಸ್ಯ ಹಿ ವಾ ಇತ್ಥಂ ವರ್ಷಣಾ ವರೀಯಸಾ ಬ್ರಹ್ಮಚ್ಛರೋಕೇನ 
ಚೌಜಸಾ ಬಲೇನ ಶ್ರಿಯಾ ಯಶಸಾ ವೀರ್ಯ ಶೌರ್ಯಾಭ್ಯಾಂ 
ಚ ಪಿತಾ ಯಷಭ ಇತಿ ನಾಮ ಚಕಾರ ॥ 


“ಸುಂದರವಾದ ಸದೃಢ ಶರೀರ, ವಿಪುಲಕೀರ್ತಿ, ಅಪೂರ್ವ ತೇಜ ಅಗಾಧವಾದ 
ಶಕ್ತಿ, ರಾಜೈಶ್ವರ್ಯ, ಯಶಸ್ಸು ಪರಾಕ್ರಮ, ಶೌರ್ಯ ಇವುಗಳನ್ನೆಲ್ಲ ಮೈಗೂಡಿಸಿಕೊಂಡಿದ್ದ 
ಮಗುವಿಗೆ ತಂದೆಯು (ನಾಭಿರಾಜ) ವೃಷಭ ಎಂದು ನಾಮಕರಣ ಮಾಡಿದರು' ಎಂದು 
ನಿರೂಪಣೆಯಿದೆ. ವ ಮನುಷ್ಯನ ಸಾಮಾಜಿಕ ವ್ಯವಸ್ಥೆ ಸ್ಥೆಯ ಆದಿಕಾಲದಲ್ಲಿ ಜನಿಸಿದ ವೃಷಭನು 
“ಆದಿನಾಥ' ಎಂತಲೂ ಕರೆಯಲ್ಪಟ್ಟನು. ಮಗನಿಗೆ ಎವಾಹಯೋಗ್ಯವಾದ ವಯಸ್ಸಿನಲ್ಲಿ 
ತಂದೆ-ತಾಯಿಯರು ಕಚ್ಚ, ಮಹಾಕಚ್ಛ ಅರಸರ ಸಹೋದರಿಯರಾದ ಯಶಸ ಸೃತಿ 
(ನಂದಾದೇವಿ) ಮತ್ತು ಸುನಂದಾದೇವಿ ಎಂಬಿಬ್ಬರು ರಾಜಪುತ್ರಿಯರನ್ನು ತಂದು ಬಮ 
ಮಾಡಿದರು. ಅಯೋಧ್ಯೆ ಆತನ ರಾಜಧಾನಿಯಾಗಿತು. ಯಶಸ್ವತಿಯ ಉದರದಲ್ಲಿ ಭರತ, 
ಶಂಖ, ವಿಶ್ವಕರ್ಮ, ವಿಮಲ, ಸುಭಿಕ್ಷಣ, ಅಮಲ, ಚಿತ್ರಾಂಗ, ಖ್ಯಾತಿಕೀರ್ತಿ, ವರದತ್ತ, 
ಸಾಗರ, ಯಶೋಧರ. ಅಮರ, ರಥವರ, ಕಾಮದೇವ, ಧ್ರುವ, ವಚ್ಛ, ನಂದ, ಸುರ, 
ಸುನಂದ, ಕುರು, ಅಂಗ, ವಂಗ, ಕೌಶಲ, ವೀರ, ಕಲಿ೦ಗ, ಮಗಧ, ವಿದೇಹ, ಸಂಗಮ, 
ದಶಾರ್ಣ, ಗಂಭೀರ, ವಸುಚರ್ಮಾ, ಸುವರ್ಮಾ. ರಾಷ್ಟ್ರ ಸುರಾಷ್ಟ್ರ ಬುದ್ಧಿಕರ, ಏವಿಧಕರ, 
ಸುಯಶಾ, ಯಶಸ್ಕೀರ್ತಿ, ಯಶಸ್ಸರ, ಕೀರ್ತಿಕರ, ಸೂರಣ, ಬ್ರಹಸೇನ, ವಿಕಾಂತ, ನರೋತ್ತಮ, 
ಪುರುಷೋತ್ತಮ, ಚ೦ದ್ರಸೇನ, ಮಹಾಸೇನ, ನಭಸೇನ, ಭಾನು, ಸುಕಾಂತ, ಪುಷ್ಪಯುತ, 


ಪುಸ್ತಕ 33-34 ಬಾಹುಬಲಿಯ ಜೀವನ ಚರಿತ್ರೆ 


ಶ್ರೀಧರ, ದುರ್ಧರ್ಷ, ಸುಸುಮಾರ, ದುರ್ಜಯ, ಅಜೇಯಮಾನ, ಸುಧರ್ಮಾ, ಧರ್ಮಸೇನ, 
ಆನಂದನ, ಆನಂದ, ನಂದ, ಅಪರಾಜಿತ, ವಿಶ್ವಸೇನ, ಹರಿಷೇಣ, ಜಯ, ವಿಜಯ, 
ವಿಜಯಂತ, ಪ್ರಭಾಕರ, ಅರಿದಮನ, ಮಾನ, ಮಹಾಬಾಹು, ದೀರ್ಫಬಾಹು, ಮೇಘ, 
ಸುಘೋಷ, ವಿಶ್ವ ವರಾಹ, ಸುಸೇನ, ಸೇನಾಪತಿ, ಕಪಿಲ, ಶೈಲವಿಚಾರಿ, ಅರಿಂಜಯ, 
ಕುಂಜರಬಲ, ಜಯದೇವ, ನಾಗದತ್ತ, ಕಶ್ಯಪ, ಬಲ, ಧೀರ, ಶುಭಮತಿ, ಸುಮತಿ, 
ಪದ್ಮನಾಭ, ಸಿಂಹ, ಸುಜಾತಿ, ಸಂಜಯ, ಸುನಾಭ, ನರದೇವ, ಚಿತ್ತಹರ, ಸುರವರ, 


ದೃಢರಥ, ಪ್ರಭಂಜನ ಎಂಬ ತೊಂಭತ್ತೊಂಭತ್ತು ಗಂಡು ಮಕ್ಕಳು ಮತ್ತು ಬ್ರಾಹ್ಮಿ ಎಂಬ 
ಮಗಳು ಜನಿಸಿದರು.” ಸುನಂದಾದೇವಿಯ ಉದರದಲ್ಲಿ ಬಾಹುಬಲಿ ಮತ್ತು ಸುಂದರಿ 
ಎಂಬಿಬ್ಬರು ಮಕ್ಕಳು ಜನಿಸಿದರು. 


ಆದಿನಾಥನು ತನ್ನ ಮಕ್ಕಳೆಲ್ಲರಿಗೂ ಯೋಗ್ಯವಾದ ವಯಸಿನಲ್ಲಿ ಅನೇಕ ಕಲೆಗಳು 
ಮತ್ತು ವಿದ್ಯೆಗಳನ್ನು ಕಲಿಸಿದನು. ಇದರ ಕುರಿತು ಜೈನ ಮತ್ತು ಜೈನೇತರ ಪ್ರಾಚೀನ 


ಪುರಾಣಗಳಾದಿ ಕೃತಿ-ಕಾವ್ಯಗಳಲ್ಲಿ ಸವಿಸ್ತಾರವಾದ ವಿವರಗಳಿವೆ. ಅಭಿದಾನ ರಾಜೇಂದ 


ಕೋಶದ "ಉಸಭ' ಪ್ರಕರಣದಲ್ಲಿ... 
ಲೇಣಂ ಲಿವೀವಿಹಾಣಂ ಜಿಣೇಣ ಬಂಭೀಏ ದಾಹಿಣಕರೇಣ 


ಗಣಿಂ ಸಂಖಾಣಂ ಸುಂದರೀಏ ವಾಮೇಣ ಉವಣಇಟ್ಟಂ ॥ 
"ಬ್ರಾಹ್ಮಿಯನ್ನು ತಮ್ಮ ಎಡಬದಿಯಲ್ಲಿ ಕುಳ್ಳಿರಿಸಿಕೊಂಡು ಲಿಪಿ ವಿದ್ಯೆಯನ್ನೂ, 


ಸುಂದರಿಯನ್ನು ತಮ್ಮ ಬಲಬದಿಯಲ್ಲಿ ಕುಳ್ಳಿರಿಸಿಕೊಂಡು ಅಂಕೆ-ಸಂಖ್ಯೆಯ ವಿದ್ಯೆಯನ್ನೂ 


ಕಲಿಸಿದರು' ಎಂದು ನಿರೂಪಣೆಯಿದೆ. ಇದೇ ಕಾರಣದಿಂದ ಅಕ್ಷರಗಳು ಎಡಬದಿಯಿಂದ 
ಬಲಬದಿಗೂ, ಅಂಕೆ-ಸಂಖ್ಯೆಗಳು ಮೇಲಿನಿಂದ ಕೆಳಕ್ಕೂ ಸಾಗುತ್ತವೆ. ಹೇಮಚಂದ್ರ 
ಆಚಾರ್ಯರು "ತ್ರಿಸಠ ಸಲಾಕಾಮತುಷ ಚರಿತ'ದಲ್ಲಿ. 

ಅಷ್ಟಾದಶಲಿಪಿ ಬ್ರಾಹ್ಮ್ಯಾ ಅಪಸವ್ಯೇನ ಪಾಣಿನಾ 

ದರ್ಶಯಾಮಾಸ ಸವ್ಯೇನ ಸುಂದರ್ಯಾಂ ಗಣಿತಂ ಪುನಃ ॥ 

“ಭಗವಾನ್‌ರು (ಆದಿನಾಥ) ಬಲಗೈಯಿಂದ ಬ್ರಾಜ್ಮಿಗೆ ಹದಿನೆಂಟು ಲಿಪಿಗಳ 

ಜ್ಞಾನವನ್ನೂ, ಸುಂದರಿಗೆ ಎಡಗೈ ಯಿಂದ ಗಣಿತ ಜ್ಞಾನವನ್ನೂ ಮಾಡಿಸಿದರು' ಎಂದು 
ಹೇಳಿದ್ದಾರೆ. ಅಭಿದಾನ La ಕೋಶದ "ಉಸಭ' ಪ್ರಕರಣದಲ್ಲಿ- 


ಲೇಖೋ ಲಿಪಿವಿಧಾನಂ ತದ್ದಕ್ಷಿಣ ಹಸ್ತೇನ ಜಿನೇನ ಬ್ರ ಹ್ಮ್ಯಾ 
ದರ್ಶಿತಮ್‌ ಇತಿ ತಸ್ಮಾದ್‌ ಬ್ರಾಹ್ಮೀ ನಾಮ್ನೀ ಸಾ ಲಿಪಿಃ ॥ 


"ಬ್ರಾಹ್ಮಿಗೆ ಕಲಿಸಿದ ಲಿಪಿವಿದೈೆಗೆ "ಬ್ರಾಹ್ಮಿಲಿಪಿ' ಎ೦ಬ ಹೆಸರು ಪ್ರಚಲಿತವಾಯಿತು' 
ಎಂದು ಪಸ್ತಾಪವಿದೆ. ಚನಾಯು. ಬ್ರಾಹ್ಮಿಗೆ ಕಲಿಸಿದ ಹದಿನೆಂಟು ಲಿಪಿಗಳು ಬರಬರುತ್ತ 
ಭಾರತದ ಹದಿನೆಂಟು ಭಾಷೆಗಳಿಗೆ ಆಧಾರವಾಗಿವೆ. ಪ್ರ ಹಿನ್ನೆ ಲೆಯಲ್ಲಿ ಉತ್ತರ ಪದೇಶದ 
ರುಾಂಸಿ ಜಿಲ್ಲೆಯ ಲಲಿತಪುರ ತಾಲ್ಲೂಕಿನ ದೇವಗಢದ ಬೆಟ್ಟದಲ್ಲಿರುವ "ಶಾಂತಿನಾಥ 


ಅಪ್ಪಣ್ಣ ಎನ್‌. ಹಂಜೆ ಸೆಪೆಂಬರ್‌ 2017 


au Wor 


ಬಸದಿಯಲ್ಲಿ ಹದಿನೆಂಟು ಭಾಷೆಗಳು ಮತ್ತು ಲಿಪಿಗಳ ಜೈನ ಶಾಸನವಿದೆ. ಇದನ್ನು 
'ಜ್ಞಾನಶಿಲೆ' ಎಂದು ಕರೆಯಲಾಗುತ್ತದೆ." ಒಂದೇ ಶಾಸನದಲ್ಲಿ ಹದಿನೆಂಟು ಭಾಷೆಗಳು 
ಮತ್ತು ಲಿಪಿಗಳನ್ನು ಬಳಸಿರುವುದು ಭಾರತ ದೇಶದಲ್ಲಿಯೇ ಅಪರೂಪದ ಸಂಗತಿಯಾಗಿದೆ. 
ಇದೇ ರೀತಿ ಖರೋಷ್ಠಿ ಲಿಪಿಯ ಉಗಮವೂ ವೃಷಭನಾಥನಿಂದ (ಆದಿನಾಥ) ಆಗಿದೆ. 
“ಖರೋಷ್ಠ' ಎ೦ಬ ಶಬ್ದವು “ವೃಷಭೋಷ್ಠ' ಎ೦ಬ ಶಬ್ದದಿಂದ ಉಂಟಾಗಿದೆ ಎಂಬುದು 
ಸಾವಿರಾರು ವರ್ಷಗಳ ಪರಂಪರೆಯಿಂದ ವೇದ್ಯವಾಗುತ್ತದೆ. “ವೃಷಭ'ವು ಪ್ರಾಕೃತದಲ್ಲಿ 
ಉಸಭ > ರಿಸಭ, ಸಂಸ್ಕೃತದಲ್ಲಿ ವೃಷಭ » ಯಷಭ, ಅಪಭ್ರಂಶದಲ್ಲಿ ವೃಷಭ » ರಿಖಬ 
ಎಂದಾಗುತ್ತದೆ. ವರ್ಣ ವಿಪರ್ಯದಿಂದ "ರಿಖಬೋಷ್ಠಿ'ಯು “ಖರೋಷ್ಠಿ' ಎಂದಾಗಿದೆ. 
ಅಂದರೆ ವೃಷಭೋಷ್ಠ » ರಿಖಬೋಷ್ಠ » ಖರೋಷ್ಪ >» ಖರೋಷ್ಠಿ ಎಂದಾಗಿರುವುದು 
ಮನದಟ್ಟಾಗುತ್ತದೆ. 

ನಾಭಿರಾಜನ ತರುವಾಯ ಸಮಾಜ ವ್ಯವಸ್ಥೆ ಮತ್ತು ಶಾಸನ ತಂತ್ರವನ್ನು ವಿಕಾಸದ 
ಶಿಖರದವರೆಗೆ ತಲುಪಿಸುವ ಜವಾಬ್ದಾರಿಯನ್ನು ಆದಿನಾಥ ವಹಿಸಿಕೊಂಡನು. ಈತನು_ 


ಪುರಗಾಮವಟ್ಟಣಾದೀ ಲೋಯಿಯಸತ್ಥಂ ಚ ಲೋಯವವಹಾರೋ 

ಧರ್ಮೋವಿ ದಯಾಮೂಲೋ ವಿಣಿಮ್ಮಿ ಜ ಆದಿಬ್ರಹ್ಮೇಣ ॥ 

ಅಸಿರ್ಮಷಿ ಕೃಷಿರ್ವಿದ್ಯಾ ವಾಣಿಜ್ಯ ಶಿಲ್ಪಮೇವಚ 

ಕರ್ಮಾಣೀಮಾನೀ ಷೋಢಾ ಸ್ಯುಃ: ಪ್ರಜಾಜೀವನ ಹೇತುವ: ॥ 

ಪ್ರಜಾಪತಿರ್ಯಃ ಪ್ರಥಮಂ ಜಿಜೀವಿಷು: 

ಶಸಾಸ್ಪ ಕೃಷ್ಯಾದಿಮ ಕರ್ಮಸು ಪ್ರಜಾ: ॥ 

ಪುರ, ಗ್ರಾಮ, ಪಟ್ಟಣ, ನಗರ, ಕೋಟೆ-ಕೊತ್ತಲು, ಕಂದಕ, ಗೋಪುರಗಳ 

ನಿರ್ಮಾಣ, ಲೋಕವ್ಯವಹಾರ, ದಯಾಮೂಲವಾದ ಅಹಿಂಸಾಧರ್ಮ, ಭೂಮಿಯ 
ವಿಂಗಡನೆ, ಊರಿನ ರಕ್ಷಣೆ, ರಾಜಧಾನಿಗಳ ಎನ್ಯಾಸ, ಗ್ರಾಮವಿನ್ಯಾಸ ಮೊದಲಾದ 
ಹಲವು ಸಿದ್ಧಾಂತಗಳು ಮತ್ತು ಶಸ್ತ್ರ ಲಿಪಿ, ಕೃಷಿ, ವಾಣಿಜ್ಯ ಶಿಲ್ಪ, ವಿದ್ಯೆಗಳೆಂಬ ಷಟ್ಯರ್ಮಗಳನ್ನು 
ಜನತೆಗೆ ಬೋಧಿಸಿ ಮನುಕುಲದ ಸಂಸ್ಕೃತಿ ಮತ್ತು ನಾಗರಿಕತೆಗಳಿಗೆ ಒಂದು ವ್ಯವಸ್ಥಿತವಾದ 
ರೂಪಕೊಟ್ಟು ಜೀವನೋಪಾಯಗಳನ್ನು ತಿಳಿಸಿಕೊಟ್ಟನು. ಲೌಕಿಕ ಬದುಕಿನಲ್ಲಿ ಮೈಮರೆತಿದ್ದ 
ಆದಿನಾಥನ ಮನಸ್ಸನ್ನು ಪರಿವರ್ತಿಸಿ ವೈರಾಗ್ಯದೆಡೆಗೆ ತಿರುಗಿಸುವ ಉದ್ದೇಶದಿಂದ ದೇವೇಂದ್ರನು 
ಈತನ ಅಂತಃಪುರದಲ್ಲಿ ಏರ್ಪಡಿಸಿದ ಮುಗಿಲಮರೆಯ ವಿದ್ಧಲ್ಲತೆಯಂತಿದ್ದ ಅಮರನರ್ತಕಿ 
ನೀಲಾ೦ಜನೆ ಎಂಬ ಅಪ್ಸರೆಯ ನೃತ್ಯಪ್ರಸ೦ಗದ ನಿಮಿತ್ತದಿಂದ. 


ನಾರೀ ರೂಪದಯಂತ್ರಂ 

ಚಾರುತರಂ ನೋಡೆ ನೋಡೆ ಕರಗಿದುದೀ ಸಂ 
ಸಾರದನಿತೃತೆ ಮನದೊಳ್‌ 
ಬೇರೂರಿದುದೀಗಳಿಂತಿದಂ ಕಡೆಗಣಿಪೆಂ ॥ 
ಕೋಟಿ ತೆರದಿಂದಮೆಸೆವ 


ಪುಸ್ತಕ 33-34 ಬಾಹುಬಲಿಯ ಜೀವನ ಚರಿತ್ರೆ 


ನಾಟಕಮ೦ ತೋರಿಮಾಣ್ಣಳ್‌ ಇಲ್ಲಳ್‌ ಬಗೆಯೊಳ್‌ 
ನಾಟುವಿನಮ್‌ ಅಮರಿ ಸಂಸ್ಕೃತಿ 

ನಾಟಕಮುಮನೆ ಎನಗೆ ತೋರಿದಳೀಗಳ್‌ ॥ 
ತನುರೂಪ ವಿಭವಯಾವನ 

ಧನ ಸೌಭಾಗ್ಯ ಆಯುರಾದಿಗಳ್ಗೆಣೆಕುಡುಮಿಂ 

ಚಿನ ಪೊಳಪು ಮುಗಿಲ ಇಂ 

ದ್ರನ ಬಿಲ್‌ ಬೊಬ್ಬುಳಿಕೆಯಪುರ್ವ ಪರ್ವಿದ ಭೋಗಂ ॥ 


ಜೀವನದಲ್ಲಿ ನಶ್ವರತೆ ಮತ್ತು ಕ್ಷಣಿಕತೆಯನ್ನು (ಶಾಶ್ವತವೆಂದು ನಂಬಿರುವುದೆಲ್ಲವೂ 
ಕೇವಲ ಕ್ಷಣಿಕವೆಂಬ ಅತ್ಯ೦ತಿಕ ಸತ್ಯ) ಮನಗಂಡು, "ನಮಃ ಸಿದ್ಧೇಭ್ಯಃ' ಎ೦ದು ಉಚ್ಚರಿಸಿ 
ಸರ್ವಸಂಗ ಪರಿತ್ಕಾಗಿಯಾಗಿ ನಿತ್ಯಸುಖದಾಯಕವಾದ ಮುಕ್ತಿಯನ್ನು ಪಡೆಯಲು 
ಉದ್ಯುಕ್ತನಾದನು. 


ಕಷ್ಟಂ ದು:ಖಾನಳಪರಿ 

ಪುಷ್ಪಂ ಚಿ: ಗತಿ ಚತುಷ್ಪಯಂ ಪ್ರಾಣಿಗೆಸಂ 
ತುಪ್ಪತೆಯನೆಯ್ದೆ ಪಡೆದುವು 

ಭೀಷ್ಟ ಸುಖಪ್ರದಮದೊಂದೆ ಮುಕ್ತಿಸ್ಥಾನಂ ॥ 


ಎಂದು ಚಿಂತನೆಗೆ ತೊಡಗಿ, ತನ್ನ ರಾಜ್ಯವನ್ನು ಎಲ್ಲ ಮಕ್ಕಳಿಗೂ ಯಥೋಚಿತವಾಗಿ 
ಏಭಾಗಿಸಿಕೊಟ್ಟು, ಪ್ರಜೆಗಳ ಪಾಲನೆ ಮತ್ತು ಪೋಷಣೆಯಲ್ಲಿ ಸಮರ್ಥನಾದ ಹಿರಿಯ 
ಮಗನಾದ ಭರತನಿಗೆ ಅಯೋಧ್ಯೆಯ ರಾಜಪಟ್ಟವನ್ನೂ, ಬಾಹುಬಲಿಗೆ ಪೌದನಪುರದ 
(ಪೋದನಪುರ) ಯುವರಾಜಪಟ್ಟವನ್ನೂ ಒಪ್ಪಿಸಿ, ಮುನಿದೀಕ್ಷೆಯನ್ನು ಸ್ವೀಕರಿಸಿ ಆರು 
ತಿಂಗಳವರೆಗೆ ಪ್ರತಿಮಾ ಯೋಗದಲ್ಲಿ (ಕಾಯೋತ್ಪರ್ಗ) ಘೋರವಾದ ತಪಸ್ಸಿನ ಮೂಲಕ 
ಕೇವಲಜ್ಞಾನವನ್ನು (ಜ್ಞಾನೋದಯ) ಪಡೆದನು. ಸರ್ವಜ್ಞನಾಗಿ.. 
ಆಪ್ತೇನೋಚ್ಛಿನ್ನದೋಷೇಣ ಸರ್ವಜ್ಞೇ ನಾಗಮೇಶಿನಾ 
ಭವಿತವ್ಯಂ ನಿಯೋಗೇನ ನಾನ್ಯಥಾಹ್ಯಾಪ್ತತಾ ಭವೇತ್‌ ॥ 


ರಮಣೀಯವಾದ ಕೈಲಾಸ ಪರ್ವತದ ಮೇಲೆ ದೇವೇ೦ದ್ರನ ಅಪ್ಪಣೆಯಂತೆ 
ಕುಬೇರನಿಂದ ನಿರ್ಮಿತವಾದ ಸಮವಸರಣದಲ್ಲಿ (ಧರ್ಮಸಭೆಯ ಮಂಟಪ) 
ವಿರಾಜಮಾನನಾಗಿ ಮುನಿ-ಕಂತಿಯರಾದಿಯಾಗಿ ಹನ್ನೆರಡು ಸಭೆಯಲ್ಲಿ ಸೇರಿದ 
ಭವ್ಯಜೀವಿಗಳಿಗೆ ಶಾಂತಿಯ ಸಂದೇಶ ಮತ್ತು ಮೋಕ್ಷಮಾರ್ಗವನ್ನು ಉಪದೇಶಿಸಿದನು. 


ಗುಣಮೆಂಟುಂ ಬಂದು ತನ್ನೊಳ್‌ ಪೆಣೆದಿರೆ ಸುಖಸೋದ್ಧತನುಂ 
ಲೋಕಚೂಡಾಮಣಿಯುಂ ಶಸ್ತತ್ತಿಲೋಕೀ ಪ್ರಣುತನುಮತಿ ವಿಖ್ಯಾತನುಂ 
ಭವ್ಯಚಿಂತಾಮಣಿಯುಂ ತಾನಾಗಿ ತನ್ನೊಳ್‌ ನೆಚಿಯೆ ಪಡೆದು 

ತನ್ನಂದಮಂ ತಾನೆ ತನ್ನತ್ತಣಿನಾದಿ ಬ್ರಹ್ಮನೇಕಕ್ಷಣದೊಳೆ ಪರಬ್ರಹ್ಮಸದ್ಧಕ್ಕೆ ಸಂದಂ ॥ 


ಏಪಿಲ್‌ - ಸೆಪ್ಟೆಂಬರ್‌ 2017 |21 


ಆ ಸಂ 


22 


ಭವಬಂಧನದಿಂದ ಮುಕ್ತನಾಗಿ ಕೈಲಾಸಪರ್ವತದಲ್ಲಿ (ಹಿಮಾಲಯ ಪರ್ವತ 
ಸಾಲುಗಳ ಕೆಳಗಿರುವ ಅಷ್ಟಾಪದ ಅಂದರೆ ಇಂದಿನ ಬದರಿ) ನಿತ್ಯಸುಖೋದ್ದೂ; ತವಾದ 
ಪರಮ ಬ್ರಹತ್ತವನ್ನು ಪಡೆದನು.” 

ಭರತನು ಅಯೋಧ್ಯೆ ಪ್ರದೇಶವನ್ನು ಸುಖಸಂತೋಷದಿಂದ ಆಳುತ್ತಿದ್ದನು. ಈತನ 
ಪುಣ್ಯೋದಯದಿಂದ ಆಯಧಾಗಾರದಲ್ಲಿ (ಶಸ್ತಾಗಾರ) ಸಹಸ್ತಯಕ್ಷ ರಕ್ಷಿತವೂ ದಿವ್ಯವೂ 
ಆದ ಚಕ್ರರತ್ನ ಉದ್ಭವಿಸಿತು. ಚಕ್ರರತ್ನದ ನಿಮಿತ್ತದಿ೦ದ ಚಕ್ರವರ್ತಿಯಾದ ಭರತನು 
ದಿಗ್ವಿಜಯಯಾತ್ರೆ ಕೈಗೊಂಡು, ಷಟ್ಟಂಡ ಮಂಡಿತವಾದ ಭರತಕ್ಷೇತ್ರವನ್ನೆಲ್ಲ ಜಯಿಸಿ, 
ಅಯೋಧ್ಯೆಗೆ ಹಿಂದಿರುವಾಗ ಚಕ್ರರತ್ನವು ಪುರಪ್ರವೇಶವನ್ನು ಮಾಡದೆ ನಿಂತಿತು. ಆಗ 
ಭರತನು ತನಗೆ ಕಪ್ಪು-ಕಾಣಿಕೆಗಳನ್ನು ಕೊಟ್ಟು ಅಧೀನರಾಗದಿರುವವರು ಇರುವುದರಿಂದಲೇ 
ಚಕ್ರರತ್ನವು ನಿಂತಿದೆ ಎಂದು ಪುರೋಹಿತರಿಂದ ತಿಳಿದನು. ಅಂಥವರು ಯಾರಿದ್ದಾರೆಂದು 
ವಿಚಾರ ಮಾಡಲಾಗಿ ತನ್ನ ಸಹೋದರರಿದ್ದಾರೆಂದು ತಿಳಿಯಿತು. ಅವರೆಲ್ಲರೂ ಬಂದು 
ತನಗೆರಗುವಂತೆ ಓಲೆಯನ್ನು ಬರೆಯಿಸಿ ಬಾಹುಬಲಿಯೊಬ್ಬನನ್ನು ಹೊರತುಪಡಿಸಿ ಇತರೆ 
ಸಹೋದರರ ಬಳಿಗೆ ದೂತರನ್ನು ಕಳುಹಿಸಿದನು. ಆದರೆ ಸ್ವಾಭಿಮಾನಿಗಳಾದ ಸಹೋದರರು 
ಭರತನಿಗೆ ಅಧೀನರಾಗಲು ಒಪ್ಪದೆ. ಆದಿನಾಥನು ತಪಸ್ಸು ಮಾಡುತ್ತಿದ್ದ ಕೈಲಾಸಪರ್ವತಕ್ಕೆ 
ಹೋಗಿ ದೀಕ್ಷೆಯನ್ನು ಪಡೆದರು. 


ಭರತನು ಬಾಹುಬಲಿಯನ್ನು ಸಾಮೋಪಾಯದಿಂದ ತನ್ನ ಬಳಿಗೆ ಕರೆತರಲು 
ದಕ್ಷಿಣಾಂಕ (ಕೆಲವು ಕೃತಿಗಳಲ್ಲಿ ಸುಯೋಗ ಎಂದು ಹೇಳಲಾಗಿದೆ) ಎಂಬ ಚತುರನಾದ 
ಮಂತ್ರಿಯನ್ನು ಕಳುಹಿಸಿದನು. ದಕ್ಷಿಣಾ೦ಕನು ಬಾಹುಬಲಿಗೆ ನಾನಾ ಚತುರೋಕ್ತಿಗಳಿ೦ದ 
ಭರತನ ಬಳಿಗೆ ಬರುವಂತೆ ಪ್ರಾರ್ಥಿಸಿದನು. ಆಗ ಬಾಹುಬಲಿ “ಎಲೈ ದೂತನೆ! ತಂದೆಯು 
ನನಗೆ ವಿಭಾಗಿಸಿ ಕೊಟ್ಟಿರುವ ಭೂಮಿಯನ್ನು, ಸಹೋದರನ ಪತ್ನಿಯನ್ನು 
ಪರಿಗಹಿಸಲಿಚ್ಛಿಸುವವನಂತೆ, ಅಪಹರಿಸಲಿಚ್ಛಿಸುವ ನಿನ್ನ ದೊರೆಗೆ ಲಜ್ಜೆಯಾಗುವುದಿಲ್ಲವೇ? 
ಜಯೇಚ್ಛೆಯುಳ್ಳ ಮನುಷ್ಯನು ತನ್ನ ಪತ್ನಿಯನ್ನೂ ರಾಜ್ಯವನ್ನೂ ಹೊರತು 
ಮತ್ತಾವುದನ್ನಾದರೂ ಕೊಡಬಲ್ಲನು. ಆದುದರಿಂದ ಹೆಚ್ಚು ಮಾತನಾಡಬೇಡ. 
ಏಕಚ್ಛತ್ರಾಂಕಿತವಾದ ಭೂಮಂಡಲವನ್ನು ಅವನಾದರೂ ಅನುಭವಿಸುತ್ತಾನೆ. 
ಭುಜವಿಕಮಿಯಾದ ನಾನಾದರೂ ಅನುಭವಿಸುತ್ತೇನೆ. ನಮ್ಮೀ೨ರ್ವ್ವರ ಪೌರುಷವು ಯುದ್ದವೆಂಬ 
ಒರೆಗಲ್ಲಿನಲ್ಲಿ ವ್ಯಕ್ತವಾಗುವುದು. ರಣಾರಂಗಣದಲ್ಲಿ ಏನಾಗುವುದೋ ಆಗಲಿ. ಕ್ಷತ್ರಿಯಪುತ್ತನು 
ಪರರಿಂದ ಅಪಹರಿಸಲಾಗದ ಯಶಸ್ಸೆಂಬ ಧನವನ್ನು ರಕ್ಷಿಸಬೇಕು. ಭೂಮಿಯೊಳಗೆ 
ನಿಧಿಗಳನ್ನು ಹೂಳಿಟ್ಟವರನೇಕರು ನಿಧನವನ್ನು ಹೊಂದಿದ್ದಾರೆ. ಯಾರೂ ಅದನ್ನು 
ಜೊತೆಯಲ್ಲಿ ಒಯ್ಯಲಿಲ್ಲ. ನಿನ್ನ ದೊರೆಯೋರ್ವನು ಮಾತ್ರ ಜೊತೆಯಲ್ಲಿ ಒಯ್ಯುವಂತೆ 
ತೋರುತ್ತದೆ. ಎಂಥೆಂಥವರ ಸಮಾಧಿ ಸ್ಥಾನಗಳು ಜೇಡರ ಹುಳು, ಹಲ್ಲಿ ಮೊದಲಾದ 
ಕುದ ಜೀವಗಳ ನವಾಸಸ್ಥಾನಗಳಾಗಿಲ್ಲ? ಧೀರನಾದ ಮನುಷ್ಯನು ನಶ್ವರವಾದ ಪ್ರಾಣಗಳನ್ನು 
ಕೊಟ್ಟಾದರೂ ಮಾನವನ್ನು ರಕ್ಷಿಸಿ ಕೊಳ್ಳಬೇಕು. ಮಾನದಿಂದ ಸಂಪಾದಿಸಲ್ಪಟ್ಟ ಯಶಸ್ಸು 
ಯಾವಾಗಲೂ ವಿಶ್ವವನ್ನಲಂಕರಿಸುವುದು. ನಿನ್ನಲ್ಲಿ ಹೆಚ್ಚು ಮಾತೇಕೆ? ಹೋಗು. ನಿನ್ನ 


ಪುಸ್ತಕ 33-34 ಬಾಹುಬಲಿಯ ಜೀವನ ಚರಿತ್ರೆ 


ಸೊರೆಯು ಯುದ್ರ ಸ ದ್ದನಾಗುವಂತೆ ಹೇಳು” ಎಂದು ಹೇಳಿ ಕುಳುಹಿಸಿದನು. ಇತ್ತ 
ಕಾಮು ಯುದ್ಧಕ್ಕೆ ಅಣಿಯಾದನು. ಭರತನೂ ದೂತನಿಂದ ಸಮಾಚಾರವನ್ನೆಲ್ಲ ತಿಳಿದು 
ಯುದ್ಧಕ್ಕೆ ಸನ್ನದ್ಧನಾದನು. 

ಉಭಯ ಪಕ್ಷಗಳ ಸೈನ್ಯಗಳೂ ಪ್ರಳಯ ಕಾಲದ ಸಮುದ್ರಗಳಂತೆ ಉಕ್ಕೇರಿದವು. 
ತಗ ಉಭಯ ಪಕ್ಷಗಳ ಮಂತ್ರಿಗಳು ಸೇರಿ “ಈ ಯುದ್ದದಿಂದ ವ್ಯರ್ಥವಾಗಿ ಉಭಯ 
ಸಕ್ಷಗಳ ಅನೇಕ ಸೈನಿಕರು ನಾಶವಾಗುವರಲ್ಲದೆ, ವಜ್ರದೇಹಿಗಳೂ ಅಪಮೃತ್ಯುರಹಿತರೂ 
ತದ ಭರತ ಮತ್ತು ಬಾಹುಬಲಿಗಳಿಗೆ ಯಾವ ಹಾನಿಯೂ ಆಗುವುದಿಲ್ಲ. ಆದುದರಿಂದ 
ಅವರೀರ್ವರೇ ಪರಸ್ಪರವಾಗಿ ಯುದ್ದವನ್ನು ಮಾಡುವಂತೆ ಪ್ರಾರ್ಥಿಸಿಕೊಳ್ಳಬೇಕು” ಎಂದು 
ಯೋಚಿಸಿದರು. ಈ ವಿಷಯವನ್ನು ತಂತಮ್ಮ ದೊರೆಗಳ ಬಳಿಗೆ ಹೋಗಿ ತಿಳಿಸಿದರು. 
ಭರತ ಮತ್ತು ಬಾಹುಬಲಿ ಇರ್ವರೇ 'ದೃಷ್ಟಿಯುದ್ದ, 'ಜಲಯುದ್ಧ' ಮತ್ತು 'ಮಲ್ಲಯುದ್ದ'ಗಳನ್ನು 
ಮಾಡಿ, ಜಯ ಪರಾಜಯಗಳನ್ನು ನಿಶ್ಚಿಯಿಸಿಕೊಳ್ಳುವಂತೆ ಪ್ರಾರ್ಥಿಸಿಕೊಂಡರು. ಆ 
ಹಿತವಚನಕ್ಕೆ ಭರತ ಮತ್ತು ಬಾಹುಬಲಿ ಇಬ್ಬರೂ ಒಪ್ಪಿ ಹಾಗೆ ಪರಸ್ಪರವಾಗಿ ಯುದ್ಧವನ್ನು 
ಮಾಡಲು ಅಣಿಯಾದರು. 


ಸಹೋದರರಿಬ್ಬರೂ ನೀಲ ಮತ್ತು ನಿಷಧ ಪರ್ವತಗಳಂತೆ ಸಮಚಿತ್ತರಾಗಿ 
ಎದುರಾದರು. ದೃಷ್ಟಿಯುದ್ಧ ಆರಂಭವಾಗುವುದು. ಸ್ವಬ್ದತೆ ದಿಕ್ಕನ್ನೆಲ್ಲ ಆವರಿಸುವುದು. 
ನಿಶ್ಚಲಚಿತ್ತನಾದ ಬಾಹುಬಲಿಯು ತನ್ನ ರೆಪ್ರೆಯನ್ನು ಪಿಳಿಕಿಸದೆ, ಕಣ್ಣಾಲೆಗಳನ್ನು ಮಿಸಕಾಡಿಸದೆ, 
ದೃಷ್ಟಿಬೀರಿ ನಿಲ್ಲುವನು. ಅವನ ಮುಖದಿಂದ ಹೊರಹೊಮ್ಮಿದ ತೇಜಸ್ಸು ಭರತನ ಕಣ್ಣು 
ಕುಕ್ಕುವುದು. ಒಂದು ಕ್ಷಣ ಭರತನ ಕಣ್ಣಾಲೆಗಳು ಹೊಯ್ದಾಡಿ ಅವನ ಚಿತ್ತವನ್ನು ಕದಲುವುದು. 
ಇದನ್ನು ಕಂಡ ಹಿರಿಯರು ಬಾಹುಬಲಿ ವಿಜಯಿಯಾದನೆಂದು ಸಾರುವರು. ಮದವೇರಿದ 
ಆನೆಗಳಂತೆ ಸಹೋದರರಿಬ್ಬರೂ ತಾವರೆ ಕೊಳಕ್ಕೆ ಹೊಗುವರು. ಒಬ್ಬನೆಡೆ ಮತ್ತೊಬ್ಬ 
ನೀರು ಚಿಮ್ಮುತ್ತ ಕೊಳವೇ ಕಂಪಿಸುವಂತೆ ಮಾಡುವರು. ಬಲವಾದ ಬಾಹುಗಳನ್ನು 
ಹೊಂದಿದ ಬಾಹುಬಲಿಯು ಐರಾವತವು ತನ್ನ ಸೊಂಡಿಲಿನಿಂದ ರಭಸವಾಗಿ ಬಡಿದು 
ಚಿಮ್ಮುವಂತೆ ಭರತನ ಮುಖದೆಡೆಗೆ ನೀರು ಚಿಮ್ಮುವನು. ಆ ರಭಸವನ್ನು ಎದುರಿಸಲಾರದೆ 
ಭರತನ ಮುಖ ಬೇರೆಡೆ ತಿರುಗುವುದು. ಇದನ್ನು ಕಂಡ ಹಿರಿಯರು ಬಾಹುಬಲಿ 
ವಿಜಯಿಯಾದನೆಂದು ಸಾರುವರು. ಸಹೋದರರಿಬ್ಬರೂ ಮಲ್ಲಯುದ್ದಕ್ಕಾಗಿ ಕಣವನ್ನು 
ಪ್ರವೇಶಿಸಿ, ತಮ್ಮ ಬಲವನ್ನು ಪಣಕ್ಕೊಡ್ಡುವರು. ಗಂಭೀರ ಗತಿಯಲ್ಲಿ ಕಣವನ್ನು ಸುತ್ತು 
ಹಾಕುತ್ತ, ಪಟ್ಟು ಹಾಕಿ ಮೇಲೆ ಬೀಳುವರು. ಅವರು ಹಿಡಿದ ಪಟ್ಟು ಒಗೆವ ರೀತಿ, 
ತೊಡಕು ಹಾಕುವ ಬಗೆ. ಬಿಡಿಸಿಕೊಳ್ಳುವ ಜಾಣ್ಮೆಯನ್ನು ಕಂಡು ಪ್ರೇಕ್ಷಕರು ಹೌಹಾರುವರು. 
ಮಿಂಚಿನಂತೆ ಮೇಲೆರಗಿದ ಬಾಹುಬಲಿಯು ಭರತನನ್ನು ಹಿಡಿದು ತೃಣಸಮಾನನೇನೋ 
ಎನ್ನುವಂತೆ ಮೇಲೆತ್ತಿ ನಿಲ್ಲುವನು. ಮರಕತಗಿರಿ ಕನಕಾಚಲವನ್ನು ಎತ್ತಿ ಹಿಡಿದಂತಿತ್ತು ಜೆ 
ದೃಶ್ಯ ಇನ್ನೇನು ನೆಲಕ್ಕೆ ಅಪ್ಪಳಿಸಬೇಕು, ಅಷ್ಟರಲ್ಲಿ ತನ್ನ ಅಣ್ಣ ವಿಶ್ವದ ಪ್ರಭು ಎಂಬ ನೆನಪು 


ಅವನಿಗಾಗುವುದು. "ಸಾಮ್ರಾಟನಾದ ಅಣ್ಣನನ್ನು ಈ ಬಗೆಯಲ್ಲಿ ಅವಮಾನಗೊಳಿಸುವುದೆ? | 


ಅಪ್ಪಣ್ಣ ಎನ್‌. ಹಂಜೆ ಏಪಿಲ್‌ - ಸೆಪ್ಟೆಂಬರ್‌ 2017 


ay Werk 


ಛೆ! ಛೆ! ಸಲ್ಲದು' ಎಂದು ಭಾವಿಸಿ, ಅವನನ್ನು ಮೆಲ್ಲನೆ ಕೆಳಗಿಳಿಸುವನು. ಭರತನ 
ಬೆಂಬಲಿಗರು ಅವಮಾನದಿಂದ ತಲೆತಗ್ಗಿಸುವರು. ಹಿರಿಯರು ಬಾಹುಬಲಿಯ ವಿಜಯವನ್ನು 
ಸಾರುವರು. 

ಮೂರೂ ಯುದ್ಧಗಳಲ್ಲಿ ಬಾಹುಬಲಿ ಜಯಶಾಲಿಯಾದನು. ಇದರಿಂದ 
ಷಡ್ಡಂಡಗಳನ್ನು ಜಯಿಸಿದ್ದ ಭರತನಿಗೆ ಅಪಮಾನವಾಯಿತು. ಅದರಿಂದ ಅವನು 
ಬಹುಕುಪಿತನಾಗಿ ಬಾಹುಬಲಿಯ ಮೇಲೆ ತನ್ನ ಸುದರ್ಶನ ಚಕ್ರವನ್ನೇ ಪ್ರಯೋಗಿಸಿದನು. 
ಆದರೆ ಬಾಹುಬಲಿಯನ್ನು ಆ ಚಕ್ರವು ಸರ್ಶಿಸಲಾರದೆ ಅವನಿಗೆ ಬಲವಂದು ಅವನ 
ಬಲಭುಜದ ಪಕ್ಕದಲ್ಲಿ ಸ್ತಬ್ಧವಾಗಿ ನಿಂತಿತು. ಆಗ ಭರತನನ್ನು ಎಲ್ಲರೂ ಧಿಕ್ಕರಿಸಿದರು. 
ಬಾಹುಬಲಿ ತನ್ನ ಬಾಹುಗಳಿಂದ ಭರತನನ್ನು ಎತ್ತಿ ತಿರುಗಿಸಿ ನೆಲಕ್ಕಿಳಿಸಿದನು. ಬಾಹುಬಲಿ 
ಜಯಿಸಿದನಾದರೂ ಆತನ ಚಿತ್ರಕ್ಷೇತ್ರದಲ್ಲಿ ವೈರಾಗ್ಯವೆ೦ಬ ಅಂಕುರವು ಮೊಳೆಯಿತು. 


ಬಾಹುಬಲಿ ಭರತನಿಗೆ “ಎಲೈ ರಾಜಶ್ರೇಷ್ಠನೇ! ಕೇಳು. ಅಭೇದ್ಯವಾದ ನನ್ನ 
ಶರೀರವೆಂಬ ಪರ್ವತದಲ್ಲಿ ನೀನು ಚಕ್ರವನ್ನು ಪ್ರಯೋಗಿಸಿದೆ. ಅದು ನನ್ನನ್ನೇನೂ 
ಮಾಡಲಾರದಾಯಿತು. ಸಹೋದರರನ್ನೆಲ್ಲ ನಾಶಮಾಡಿ ನೀನೋರ್ವನೇ 
ರಾಜ್ಯವನ್ನನುಭವಿಸಬೇಕೆಂದು ಬಯಸಿದೆ. ಆದಿಬ್ರಹ್ಮನ (ಆದಿನಾಥ) ಜ್ಕೇಷ್ಠಪುತ್ರನೂ 
ಭರತಚಕ್ರೇಶ್ವರನೂ ಆದ ನೀನು ಧರ್ಮವನ್ನೂ ಕೀರ್ತಿಯನ್ನೂ ಗಳಿಸಿದೆಯಲ್ಲವೆ? 
ಪಾಪಮಯವಾದ ರಾಜ್ಯಶ್ರೀಯನ್ನು ಬೇರೆಯವರು ಭೋಗಿಸಬಾರದೆಂದೂ ತಿಳಿಯುತ್ತಿ. 
ನೀನು ಬಯಸಿರುವ ರಾಜ್ಯಶ್ರೀಯು ನಿನಗೇ ಪ್ರಿಯಳಾಗಿರಲಿ. ನನಗೆ ಈ ಶ್ರೀಯು 
ಯೋಗ್ಯಳಲ್ಲ. ನಿಷ್ಠಂಟಕಳಾದ ತಪೋಲಕ್ಷ್ಮಿಯನ್ನು ವಶಪಡಿಸಲಿಚ್ಛಿಸುವ ನನಗೆ 
ಎಷಕ೦ಟಕಗಳುಳ್ಳ ಪೊದರಿನಂತಿರುವ ಈ ರಾಜ್ಯಲಕ್ಷ್ಮೀ ಯು ಸರ್ವಥಾ ತ್ಯಾಜ್ಕಳಾಗಿರುತ್ತಾಳೆ. 
ನಾನು ಚಪಲತೆಯಿ೦ದ ನಿನಗೆ ಮಾಡಿದ ಅಪರಾಧವನ್ನು ಕ್ಷಮಿಸು. ಇದೋ ನಾನು 
ತಪಸ್ಸಿಗೆ ಹೋಗುತ್ತೇನೆ” ಎಂದನು. ಈ ಮಾತುಗಳನ್ನು ಕೇಳಿ ಭರತನು ತಾನು ಮಾಡಿದ 
ದುಷ್ಕಾರ್ಯಕ್ಕೆ ಪಶ್ಚಾತಾಪ ಪಟ್ಟು, ಬಾಹುಬಲಿಗೆ ದೈನ್ಯವಚನಗಳನ್ನು ನುಡಿದು ಆತನನ್ನು 
ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಆದರೆ ಬಾಹುಬಲಿ ವೈರಾಗ್ಯ ಸಂಕಲ್ಪದಿಂದ 
ಎಚಲಿತನಾಗದೆ ತನ್ನ ರಾಜ್ಯಸ೦ಪತ್ತನ್ನೆಲ್ಲ “ಮಹಾಬಲಿ” ಎ೦ಬ ಮಗನಿಗೆ ವಹಿಸಿ, ತಾನು 
ಆದಿನಾಥನ ಸಾನ್ನಿಧ್ಯಕ್ಕೆ ಹೋಗಿ ಸಕಲ ಸಂಗ ಪರಿತ್ಯಾಗ ಮಾಡಿ, ದಿಗಂಬರ ದೀಕ್ಷೆಯನ್ನು 
ತೆಗೆದುಕೊಂಡು ಅವಿಚಲಿತವಾದ ತಪಸಿಗೆ ನಿಂತನು. 


ಬಾಹುಬಲಿ ನಿರಂತರವಾಗಿ ಕಠಿಣ ತಪಸ್ಸಿನಲ್ಲಿ (ಧ್ಯಾನ) ತೊಡಗಿದನು. ಆ 
ಸಂದರ್ಭದಲ್ಲಿ ಈತನ ಪಾದಗಳ ಬಳಿ ಹುತ್ತಗಳು ಬೆಳೆದವು. ಅವುಗಳಲ್ಲಿ ಕುಕ್ಕುಟ 
ಸರ್ಪಗಳು (ಹಾವಿನ ಹೆಡೆಯಂತೆ ತಲೆ, ಕೋಳಿಯ ಮೈಯಂತೆ ಮೈಯುಳ್ಳ ಒಂದು 
ಕಾಲ್ಪನಿಕ ಪ್ರಾಣಿ, ವಿಷಜಂತು) ಹರಿದಾಡತೊಡಗಿದವು. (ಇದರಿಂದಲೇ ಬಾಹುಬಲಿಯನ್ನು 
'ಕುಕ್ಕುಟೇಶ್ನರ' ಎಂದು ಕರೆಯಲಾಗಿದೆ. 'ಗೊಮ್ಮಟಸಾರ'ದಲ್ಲಿ "ಕುಕ್ಕುಡಜಿನ' ಎಂಬ 
ಪ್ರಸ್ತಾಪವಿದೆ). ಕಾಡು ಪ್ರಾಣಿಗಳು ಈತನ ಶರೀರವನ್ನು ತಿಕ್ಕಿದವು. ಶರೀರಕ್ಕೆ ಬಳ್ಳಿಗಳು 


ತಹುನ ವರಣ 


ದ್‌್‌ ಬ 
ಪುಸ್ತಕ 33-34 ಬಾಹುಬಲಿಯ ಜೀವನ ಚರಿತ್ರೆ 


ಸುತ್ತಿಕೊ೦ಡವು. ಕೂದಲುಗಳು ಜಡೆಗಟ್ಟಿ ಭುಜಗಳವರೆಗೂ ಇಳಿಬಿದ್ದವು. ಆ ಎಲ್ಲ 
ಉಪಸರ್ಗಗಳನ್ನು ಸಹಿಸಿಕೊಂಡು ಒಂದು ವರ್ಷ ಕಾಲ ತಪಸ್ಸಿನಲ್ಲಿ ತೊಡಗಿದನಾದರೂ, 
ಆತನ ಮನಸ್ಸಿನಲ್ಲಿ “ನಾನು ಭರತನ ರಾಜ್ಯದೊಳಗೆ ತಪಸ್ಸನ್ನು ಮಾಡುತ್ತಿದ್ದೇನಲ್ಲ” ಎ೦ಬ 
ಚಿ೦ತೆಯಿತ್ತು. ಎಂತಲೇ ಆತನಿಗೆ ಕೇವಲಜ್ಞಾನ (ಜ್ಞಾನೋದಯ) ಪ್ರಾಪ್ತವಾಗಲಿಲ್ಲ. ಇದನ್ನು 
ಆದಿನಾಥನಿಂದ ತಿಳಿದುಕೊಂಡ ಭರತನು ಬಾಹುಬಲಿಯ ಬಳಿಗೆ ಹೋಗಿ ಅವನ 
ಕಾಲುಗಳಿಗೆರಗಿ ಪೂಜಿಸಿ “ಯೋಗಿಪುಂಗವನೆ! ನೀನು ಗೆದ್ದು ನನಗಿತ್ತ ನೆಲವಿದು, 
ನಿನ್ನದಲ್ಲದೆ ನನ್ನದಲ್ಲ. ಇದನ್ನು ಬಗೆಯದೆ ನೀನು ನಿಜಾತ್ಮಪರನಾಗು” ಎಂದು ಪ್ರಾರ್ಥಿಸಿದನು. 
ಆಗ ಬಾಹುಬಲಿಯ ಮನಸ್ಸಿನಲ್ಲಿನ ಚಿಂತೆ ದೂರವಾಗಿ ಆತನಿಗೆ ಕೇವಲಜ್ಜಾನ ಪ್ರಾಪ್ತವಾಯಿತು. 


ಶ್ವೇತಾ೦ಬರ ಪಂಥದ ಕೃತಿ-ಕಾವ್ಯಗಳಲ್ಲಿ ಬಾಹುಬಲಿ ಭರತನೊಂದಿಗೆ ಕೈಗೊಂಡ 
ಯುದ್ಧಗಳು, ತಪಸ್ಸು, ಕೇವಲಜ್ಞಾನದ ಕುರಿತು ಅಲ್ಪಸ್ವಲ್ಪ ವ್ಯತ್ಕಾಸ ಗೋಚರಿಸುತ್ತದೆ. 
“ಬಾಹುಬಲಿ ಭರತನೊಂದಿಗೆ ಕೈಗೊಂಡಿದ್ದ ಧರ್ಮಯದ್ಧಗಳಲ್ಲಿ (ದೃಷ್ಟಿಯುದ್ಧ, ಧ್ವನಿಯುದ್ಧ, 
ಬಾಹುಯುದ್ಧ, ಮುಷ್ಠಿಯುದ್ಧ) ಜಯಿಸಿದನಾದರೂ ಸಲ್ಪ ಹೊತ್ತಿನಲ್ಲಿಯೇ ತನ್ನ ನಡವಳಿಕೆಗೆ 
ತಾನೇ ಪಶ್ಚಾತ್ತಾಪ ಹೊಂದಿ ಭರತನ ಕಾಲುಗಳ ಮೇಲೆ ಬಿದ್ದು ಕ್ಷಮಾಪಣೆ ಬೇಡಿಕೊಳ್ಳುತ್ತಾನೆ. 
ಎಲ್ಲವನ್ನೂ ತೊರೆದು ಅಲ್ಲಿಯೇ ತಪಸ್ಸಿಗೆ ನಿಲ್ಲುತ್ತಾನೆ. ತಪಸ್ಸಿಗೆ ನಿಂತ ಸಂದರ್ಭದಲ್ಲಿ 
ಈತನ ಕಾಲುಗಳ ಬಳಿಯಲ್ಲಿ ಹುತ್ತಗಳು ಬೆಳೆದವು. ಮೈಮೇಲೆ ಸರ್ಪಗಳು ಹರಿದಾಡಿದವು. 
ಬಳ್ಳಿಗಳು ಹಬ್ಬಿದವು. ಹಕ್ಕಿಗಳು ಗೂಡು ಕಟ್ಟಿದವು. ಕಾಡುಕೋಣಗಳು ಶರೀರಕ್ಕೆ ಕೊಂಬು 
ತಿಕ್ಕಿದವು. ಖಡ್ಗಮೃಗಗಳು ಮೈಯ್ಯೊರಗಿ ಮಲಗಿದವು. ಚಮರಿ ಮೃಗಗಳು ಈತನನ್ನು 
ವೃಕ್ಷವೆಂದು ಬಗೆದು ನಾಲಿಗೆಯಿಂದ ನೆಕ್ಕಿದವು. ಈ ಎಲ್ಲ ಉಪಸರ್ಗಗಳ ಅರಿವೇ ಇಲ್ಲದ 
ಬಾಹುಬಲಿ ಒಂದು ವರ್ಷದವರೆಗೆ ಪ್ರತಿಮಾಯೋಗದಲ್ಲಿ (ಕಾಯೋತ್ಸರ್ಗ / ಖಡ್ಗಾಸನ) 
ನಿಂತು ತಪಸ್ಸುಗೈದರೂ ಕೇವಲಜ್ಜಾನ ಪ್ರಾಪ್ತಿಯಾಗುವುದಿಲ್ಲ. ಈ ಸಂಗತಿಯನ್ನು ತಿಳಿದ 
ಈತನ ತಂದೆ ಆದಿನಾಥನು ಬ್ರಾಹ್ಮಿ-ಸು೦ದರಿಯರನ್ನು ಈತನಲ್ಲಿಗೆ ಕಳುಹಿಸಿ ಈತನ 
ಅಭಿಮಾನವನ್ನು ಹೋಗಲಾಡಿಸಲು ಹೇಳಿದನು. ಅದರಂತೆ ಅವರು ಈತನ ಬಳಿಗೆ 
ಬಂದು ಬಳ್ಳಿಯಲ್ಲಿ ಮುಚ್ಚಿಹೋಗಿದ್ದ ಈತನನ್ನು ತೆರೆದು ವಂದಿಸುತ್ತ, "ಅಣ್ಣ ಆನೆಯ 
ಮೇಲೆ ಕುಳಿತವರಿಗೆ ಕೇವಲಜ್ಞಾನ ದೊರೆಯದೆಂದು ತಿಳಿಸಲು ತಂದೆಯವರು ಕಳುಹಿಸಿದ್ದಾರೆ' 
ಎಂದು ಆಡಿಕೊಂಡರು. ಆಗ ಬಾಹುಬಲಿ "ನಾನು ಆನೆಯ ಮೇಲೆ ಕುಳಿತಿದ್ದೇನೆಯೇ? 
ಓ! ಹೌದು, ತನಗಿಂತಲೂ ಮೊದಲೇ ದೀಕ್ಷೆ ತೆಗೆದುಕೊಂಡು ಹಿರಿಯರಾದ ತಮ್ಮಂದಿರಿಗೆ 
ನಮಸ್ಕರಿಸಲು ನನ್ನ ಅಭಿಮಾನವೆಂಬ ಆನೆ ಅಡ್ಡ ಬಂದಿತು! ಆದ್ದರಿಂದಲೇ ನನಗೆ 
ಕೇವಲಜ್ಞಾನ ಪ್ರಾಪ್ತಿಯಾಗಲಿಲ್ಲ, ಈ ಅಭಿಮಾನದ ಆನೆಯಿಂದ ಇಳಿಯಬೇಕು' ಎಂದುಕೊಂಡು 
ತನ್ನಲ್ಲಿ ನೆಲೆಸಿರುವ ಅಭಿಮಾನವನ್ನು ಕಿತ್ತೊಗೆದೊಡನೆ ಕೇವಲಜ್ಞಾನ ಪ್ರಾಪ್ತವಾಯಿತು”.'' 


ಬೊಪಣ ಪಂಡಿತನು ಕ್ರಿಶ. ಸುಮಾರು 12ನೆಯ ಶತಮಾನದಲ್ಲಿ ರಚಿಸಿರುವ 
'ಗೊಮ್ಮಟಜಿನೇ೦ದ್ರಗುಣಸ್ತವ' ಎ೦ಬ ಶಾಸನಕಾವ್ಯದಲ್ಲಿ.. 


ಅಪ್ಪಣ್ಣ ಎನ್‌. ಹಂಜೆ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 | 25 


yas Work 


26 


ಧೃತಜಯಬಾಹು ಬಾಹುಬಳಿ ಕೇವಳಿರೂಪಸಮಾನ ಪಂಚವಿಂ 
ಶತಿಸಮುಪೆ ಪೇತ ಪಂಚಶತಚಾಪಸಮುಂನತಿಯುಕ್ತಮಪ್ಪ ತ 
ತೃತಿಕೈ ತಿಯಂ ಮನೋಮುದದೆ ಮಾಡಿಸಿದಂ ಭರತಂ ಜಿತಾಖಳ 
ತಿಪತಿಚಕ್ರಿ ಪೌದನಪುರಾಂತಿಕದೊಳ್ಬುರುದೇವನಂದನಂ ॥ 


“ವಿಜಯದ ಬಾಹುಗಳನುಳ್ಳ (ತೋಳುಗಳು) ಬಾಹುಬಲಿ ಕೇವಲಿಯ (ಮುಕ್ತಜೀವನ) 
ರೂಪಕ್ಕೆ ಸಮಾನವಾಗಿರುವಂತೆ 525 ಬಿಲ್ಲುಗಳಷ್ಟು ಒಳ್ಳೆಯ ಎತ್ತರದ ಆತನ ಪ್ರತಿರೂಪವನ್ನು 
(ಪ್ರತಿಮೆಯನ್ನು) ವೃಷಭನಾಥನ ಮಗನೂ, ಸಮಸ್ತ ಪ್ರಭುಗಳನ್ನು ಸಾಧಿಸಿದವನೂ ಆದ 
ಚಕ್ರವರ್ತಿ ಭರತನು ಪೌದನಪುರದ ಸಮೀಪದಲ್ಲಿ ಸಂತೋಷದಿಂದ ನಿರ್ಮಿಸಿದನು' 
ಎಂದು ಪುಸ್ತಾಪಿಸಿದ್ಧಾನೆ." “ಈ ವಿಚಾರ ಜಿನಸೇನಾಚಾರ್ಯರ "ಪೂರ್ವಪುರಾಣ'ದಲ್ಲಾಗಲಿ, 
ಪಂಪನ “ಆದಿಪುರಾಣ'ದಲ್ಲಾಗಲಿ ಬಂದಿಲ್ಲವೆಂದು ಗೋವಿಂದ ಪೈಗಳು ಹೇಳಿದ್ದಾರೆ. 
ಆದ್ದರಿಂದ ಈ ಕಥಾ೦ಶವನ್ನು ಬೊಪ್ಪಣ ಪಂಡಿತನು ಎಲ್ಲಿಂದ ಸಂಗ್ರಹಿಸಿದನೆಂಬುದು 
ಶೋಧಿಸಬೇಕಾದ ವಿಷಯ. ಆದರೆ ಭರತ-ಬಾಹುಬಲಿಯ ವ್ಯಾಯೋಗ, ಬಾಹುಬಲಿಯ 
ತಪಶ್ಚರ್ಯೆ ಮೊದಲಾದ ವಿವರಗಳ ಮುಖ್ಯಾಂಶಗಳನ್ನು ಆತನು ಆ ಇಬ್ಬರು 
ಪೂರ್ವಕವಿಗಳನ್ನು ಓದಿಯೇ ಗ್ರಹಿಸಿರಬಹುದು”.? 


“ವಿಮಲಸೂರಿಯ ಪಉಮಚರಿಯ, ರವಿಷೇಣನ ಪದ್ಮಚರಿತ, ಹರಿಷೇಣನ 
ಮಹಾಪುರಾಣ, ಗುಣಭದ್ರಾಚಾರ್ಯರ ಉತ್ತರಪುರಾಣ, ಚಾವುಂಡರಾಯನ 
ಚಾವುಂಡರಾಯಪರಾಣ, ಪಂಪನ ಆದಿಪುರಾಣ, ರತ್ನಾಕರನ ಭರತೇಶವೈಭವ, ದೇವಚಂದ್ರನ 
ರಾಜಾವಳಿ ಕಥಾಸಾರ ಮೊದಲಾದ ಕೃತಿ-ಕಾವ್ಯಗಳಲ್ಲಿ ಪೋತನ, ಪೋದನ, ಪೌದನ, 
ಪೋದನಪುರ ಮುಂತಾದ ವಿಧಗಳಿಂದ ಉಕ್ತವಾದ ಈ ಪಟ್ಟಣವು ಒ೦ದೇ ಎಂಬುದು 
ಕಥಾಸಂದರ್ಭದಿಂದ ಸ್ಪಷ್ಟವಾಗುತ್ತದೆ. ಬೌದ್ಧ ಧರ್ಮದ ಜಾತಕಗಳು ಮತ್ತು ಪದ್ಗಪುರಾಣದಲ್ಲಿ 
ಪೋದನಪುರವು ಅಶ್ನಕ ದೇಶದ ರಾಜಧಾನಿಯಾಗಿದ್ದಿತ್ತೆಂದು ಹೇಳಲಾಗಿದೆ. ಜೈನ ಸಾಹಿತ್ಯದಲ್ಲಿ 
ಹೋದನಪುರವು ರಮ್ಮಕ ಇಲ್ಲವೆ ಸುರಮ್ಯ ದೇಶದ ರಾಜಧಾನಿಯಾಗಿದ್ದಿತ್ತೆಂದು ಹೇಳಲಾಗಿದೆ. 
ಈ ದೇಶವು ದಕ್ಷಿಣಪಥದ ಉತ್ತರ ಭಾಗದಲ್ಲಿ ಗೋದಾವಿಯ ನೆರೆಯಲ್ಲಿತ್ತೆಂದು 
'ಸುತ್ತನಿಪಾತ'ದಲ್ಲಿ ಹೇಳಲಾಗಿದೆ. ವೆಂಗಿಯ ಚಾಳುಕ್ಕರ ಮುಮ್ಮಡಿ ಅರಿಕೇಸರಿಯ 
ಪರಭಣಿಯ ತ್ರಾಮಪಟ ಶಾಸನದಲ್ಲಿ ಆತನ ಪೂರ್ವಜನಾದ ಯುದ್ಧಮಲ್ಲನು 'ಪೋದನ'ದಲ್ಲಿ 
ದಿನಾಲು ಐನೂರು ಆನೆಗಳ ನೀರಾಟವಾಡಿಸುತ್ತಿದ್ದನು ಎಂದು ನಿರೂಪಣೆಯಿದೆ. ಪಂಪನು 
"ಪಂಪಭಾರತ'ದ (ವಿಕ್ರಮಾರ್ಜುನ ವಿಜಯ) 17ನೆಯ ಪದ್ಯದಲ್ಲಿ ಇದೇ ವಿಷಯವನ್ನು 
ನಿರೂಪಿಸಿದ್ದು, "'ನೋದನ' ಎಂಬಲ್ಲಿ “ಬೋದನ' ಎಂಬ ಪದವಿದೆ. ಇಂದಿನ ಆ೦ಧ್ರಪದೇಶದ 
ನಿಜಾಮಾಬಾದ ಜಿಲ್ಲೆಯ ತಾಲ್ಲೂಕು ಕೇಂದ್ರ 'ಬೋಧನ'ವೇ ಪ್ರಾಚೀನ "ಹೋದನಪುರ' 
ಆಗಿದೆ. ಈ ಪಟ್ಟಣವು ದಕ್ಷಿಣ ಭಾರತದಲ್ಲಿ ಜೈನಧರ್ಮದ ಪಪಥಮ ಪಸಿದ್ಧ ಕೇಂದವಾಗಿತ್ತು 
ಇಲ್ಲಿಯೇ ಭರತನು ಬಾಹುಬಲಿಯ ಪ್ರತಿಮೆಯನ್ನು ಮಾಡಿಸಿದನು. ಚಾವುಂಡರಾಯ 
ಮತ್ತು ಆತನ ತಾಯಿ ಕಾಳಲಾದೇವಿ ಈ ಪುಣ್ಯಕ್ಷೇತ್ರವನ್ನು ಸಂದರ್ಶಿಸಲು ಹಂಬಲಿಸಿ 
ಪ್ರಯೋಜನವಿಲ್ಲದುದಕ್ಕೆ ಶ್ರವಣಬೆಳಗೊಳದಲ್ಲಿ ಬಾಹುಬಲಿಯ ಶಿಲ್ಪವನ್ನು ಸ್ಥಾಪಿಸಿ ಸಮಾಧಾನ 
ಪುಸ್ತಕ 33-34 


ಬಾಹುಬಲಿಯ ಜೀವನ ಚರಿತ್ರೆ 


ಪಟ್ಟುಕೊಂಡಂತೆ ತೋರುತ್ತದೆ. ಇಲ್ಲಿಯ ಬಾಹುಬಲಿಯ ಶಿಲ್ಪಕ್ಕೆ ಪೋದನಪುರದ 
ಬಾಹುಬಲಿಯ ಶಿಲವೇ ಆದರ್ಶವಾಯಿತು”. 20 


ಆದರೆ ರಾಷ್ಟ್ರಸ ಸಂತ ಆಚಾರ್ಯಶ್ರೀ ವಿದ್ಯಾನಂದರು ಪ್ರಾಕೃತ, ಸಂಸ್ಕೃತ, ಕನ್ನಡ 
ಪುರಾಣಗಳಾದಿ ಕೃತಿ-ಕಾವ್ಯಗಳನ್ನು ಸವಿಸ್ತಾರವಾಗಿ ಅಧ್ಯಯನ ಭಾ ಲಿಯ 
ರಾಜಧಾನಿ ಪೌದನಪುರವು (ಪೋದನಪುರ) ಇಂದಿನ ಪಾಕಿಸ್ತಾನದ ರಾವಲ್ಲಿಂಡಿ 
ಜಿಲ್ಲೆಯಲ್ಲಿರುವ ತಕ್ಷಶಿಲೆ ಎಂದು ದೃಢಪಡಿಸಿದ್ದಾರೆ. ಅಂದು ಬಹಲೀ ಭಾನ 
ದೇಶದ ರಾಜಧಾನಿಯಾಗಿದ್ದ ತಕ್ಷಶಿಲೆಗೆ ಪೋದನಪುರ ಎಂಬ ಮತ್ತೊಂದು ಹೆಸರಿ 
ವಿಮಲಸೂರಿಯ 'ಪಉಮಚರಿಯಂ'ದಲ್ಲಿ (4/37-41_ 


ಉಸಭಜಿಣಸ್ಪ ಭಗವೋ ಪುತ್ತಸಯಂ ಚದಸೂರಸರಿಸಾಣಂ 
ಸಮಣತ್ತಂ ಪಡಿವಣ್ಣಂ ಸಏ ಯ ದೇಹೇ ಣಿಖಯಕ್ಷಂ ॥ 
ತಕ್ಸಸಿಲಾಏ ಮಹಪ್ಪಾ ಬಾಹುಬಲೀ ತಸ್ಪ ಣಿಚ್ಚಪಡಿಕೂಲೋ 
ಭರಹಣರಿಂದಸ್ಪ ಸಯಾ ಣ ಕುಣಇ ಆಣಾ ಪಣಾಮಂ ಸೋ ॥ 
ಅಹ ರುಟ್ಟೋ ಚಕ್ಕಹರೋ ತಸ್ಸುವರಿಂ ಸಯಣಸಾಹಣ ಸಮಗ್ಗೋ 
ಣಯರಸ್ಪ ತುರಿಯ ಚವಲೋ ವಿಣಿಗ್ಗಓ ಸಯಲಬಲ ಸಹಿಓ ॥ 
ಪತ್ತೋ ತಕ್ಚಸಿಲಪುರಂ ಜಯಸದ್ದು ಘುಟ್ಟ ಕಲಯಲಾರಾವೋ 

' ಜಜ್ಜಸ್ಪ ಕಾರಣತ್ಥಂ ಸಣ್ಣದ್ಧೋ ತಕ್ಷಣಂ ಭರಹೋ ॥ 

ಬಾಹುಬಲೀ ವಿ ಮಹಪ್ಪಾ ಭರಹಣರಿಂದಂ ಸಮಾಗಯಂ ಸೋಉ 
ಭಡಚಡಯರೇಣ ಮಹಯಾ ತಕ್ಷಸಿಲಾಓ ವಿಣಿಜ್ಞಾಓ ॥ 


“ಭಗವಾನ್‌ ಯಷಭನಾಥರ ಚಂದಸೂರ್ಯ ಸಮಾನರಾದ ನೂರು ಮಕ್ಕಳು 
ತ್ವವನ್ನು ಧಾರಣೆ ಮಾಡಿದರು. ಅವರೆಲ್ಲರೂ ಶರೀರ ನಿರಪೇಕ್ಷಿಗಳಾಗಿ (ಅನಾಸಕ್ತರಾಗಿ) 
ರು. ತಕ್ಷಶಿಲೆಯಲ್ಲಿ ಬಲಶಾಲಿ ಬಾಹುಬಲಿ ಇದ್ದನು. ಅವನು ಭರತ ಚಕ್ರವರ್ತಿಯ 
ತ ಪ್ರತಿಕೂಲನಾಗಿದ್ದನು. ಅಂದರೆ ಸ್ವಾಧೀನತೆಯನ್ನು ಪ್ರೀತಿಸುವ ರಾಜನಾಗಿದ್ದನು. 
ನು ಭರತ ಚಕ್ರವರ್ತಿಯ ಅಧೀನತೆಯನ್ನು ಸ್ವೀಕಾರ ಮಾಡುವ ಆಜ್ಞೆಯನ್ನು 
ನಿಸುತ್ತಿರಲಿಲ್ಲ. ಇದರಿಂದ ಕುಪಿತನಾದ ಭರತ ಚಕ್ರವರ್ತಿ ಬಾಹುಬಲಿಯ ಮೇಲೆ 
ಸಾಮಗಿಸಹಿತ, ಸಂಪೂರ್ಣ ಬಲಸಹಿತ (ಸೇನೆ) ಆಕ್ರಮಣ ಮಾಡಲು ನಗರದಿಂದ 
ತಗತಿಯಲ್ಲಿ ಹೊರಟನು. ಚಕ್ರವರ್ತಿಯು ತಕ್ಷಶಿಲೆಯನ್ನು ತಲುಪಿದಾಗ ಜಯಘೋಷದ 
ಧ್ವನಿಯು ಎಲ್ಲೆಡೆ ಹರಡಿತು. ಭರತಚಕ್ರಿ ತಕ್ಷಣ ಯುದ್ಧಕ್ಕಾಗಿ ಸನ್ನದ್ದನಾದನು. ಆ 
ಯದಲ್ಲಿ ಭರತ ಚಕ್ರವರ್ತಿಯ ಆಗಮನವನ್ನು ಕೇಳಿ ಬಾಹುಬಲಿಯೂ ಮಹಾನ್‌ 
ಸೇನೆಯೊಂದಿಗೆ ಭರತನೊಂದಿಗೆ ಯುದ್ಧ ಮಾಡಲು ತಕ್ಷಶಿಲೆಯಿಂದ ಹೊರಟನು' 
ನಿರೂಪಣೆಯಿದೆ.” "ಆವಶ್ಯಕ ನಿರ್ಯುಕ್ತಿ'ಯಲ್ಲಿ (ಪು. 180-181) _ 


ತತೋ ಭಗವಂ ವಿಹರಮಾಣೋ ಬಹಲೀ ವಿಸಯಂ ಗತೋ 
ತತ್ಥ ಬಾಹುಬಲೀಸ್ಪ ರಾಯಹಾಣೀ ತಕ್ಟಸಿಲಾಣಾಮಂ ॥ 


yu ಸನ 


ಸೆಪ್ಟೆಂಬರ್‌ 2017 | 21 


"ಆಗ ಆ ಭಗವಾನ್‌ ಯಷಭನಾಥರು ಬಹಲೀ ಪ್ರದೇಶದಲ್ಲಿ ಸಂಚರಿಸುತ್ತ 
ಬಾಹುಬಲಿಯ ರಾಜಧಾನಿ ತಕ್ಷಶಿಲೆಯ ಕಡೆಗೆ ಹೊರಟರು' ಎಂದು ಪ್ರಸ್ತಾಪವಿದೆ. ೫ 
ಪೂಜ್ಯಪಾದ ಆಚಾರ್ಯರು "ನಿರ್ವಾಣಕಾಂಡ'ದಲ್ಲಿ.. 


ಬಾಹುಬಲಿ ತಹ ವಂದಾಮಿ ಹೋದನಪುರೇ ॥ 


"ಹೋದನಪುರದಲ್ಲಿ ಬಾಹುಬಲಿಗೆ ವಂದನೆ ಮಾಡಿದೆ' ಎಂದು ಹೇಳಿದ್ದಾರೆ.” 
"ಅಭಿದಾನ ರಾಜೇಂದಕೋಶ'ದಲ್ಲಿ- 


ತಕ್ಷಶಿಲಾ ಬಹಲೀ ದೇಶೇ ಬಾಹುಬಲೇರ್ನಗರ್ಯಾಂ ॥ 


"ತಕ್ಷಶಿಲೆಯು ಬಹಲೀ ದೇಶದಲ್ಲಿದ್ದ ಬಾಹುಬಲಿಯ ನಗರವಾಗಿತ್ತು ಎಂದು 
ಪ್ರಸಾಪವಿದೆ. ಆಚಾರ್ಯ ಜಿನಕಲ್ಪಸೂರಿಯ "ವಿವಿಧ ತೀರ್ಥಕಲ್ಪ'ದಲ್ಲಿ.. 


ತಕ್ಷಶಿಲಾಯಾಂ ಬಾಹುಬಲೀ ವಿನಿರ್ಮಿತಂ ಧರ್ಮಚಕ್ರಮ್‌ ॥ 


“ಬಾಹುಬಲಿಯ ತಕ್ಷಶಿಲೆಯಲ್ಲಿ ಧರ್ಮಚಕ್ತದ ಸ್ಥಾಪನೆಯನ್ನು ಮಾಡಿದ್ದನು' ಎಂದು 
ನಿರೂಪಣೆಯಿದೆ.* ಇದೇ ರೀತಿ ಕಲ್ಪಸೂತ್ರ ಪರಿಶಿಷ್ಟ ಪರ್ವ, ಕುಮಾರಪಾಲ ಪ್ರತಿಬೋಧ, 
ಪದ್ಮಪುರಾಣ, ಕುವಲಯಮಾಲಾಕಹಾ, ಚಉಪನ್ನಮಹಾಪುರಿಸ ಚರಿಯಂ, ಮಹಾಕವಿ 
ರಯಧೂವಿನ ಪಾಸಪುರಾಣ, ಹರಿಷೇಣನ ಕಥಾಕೋಶ (ಕಥೆ 23, 25). ಸೋಮದೇವನ 
ಉಪಾಸಕಾಧ್ಯಯನ (ಯಶಸ್ವಿಲಕ ಚಂಪೂ). ಪುಣ್ಯಾಸವ ಕಥಾಕೋಷ (ಕಥೆ 2), 
ಆರಾಧನಾ ಕಥಾಕೋಶ, ಆವಶ್ಯಕ ಚೂರ್ಣಿ, ಹ್ಯೂಯನ್‌ತ್ಸಾಂಗ್‌ನ ಸಿಯುಕಿ 
ಮೊದಲಾದವುಗಳಲ್ಲಿ ಬಾಹುಬಲಿಯ ರಾಜಧಾನಿ ತಕ್ಷಶಿಲೆಯ (ಪೌದನಪುರ) 
ಪ್ರಸ್ತಾಪಗಳಿವೆ.** ತಕ್ಷಶಿಲೆ ಮತ್ತು ಅದರ ಪರಿಸರದ ಸರಕಾಪ, ಹಸಿನಾ (ಗಜನೀ), 
ಹಜಾರಾ (ಹೋಸಲಾ) ಮೊದಲಾದೆಡೆಗಳಲ್ಲಿ ಜೈನ ಸ್ತೂಪಗಳು ಮತ್ತು ಶಿಲ್ಪಗಳು 
ಬೆಳಕಿಗೆ ಬಂದಿವೆ. ಹ್ಯೂಯನ್‌ತ್ಸಾಂಗನು ಈ ಪ್ರದೇಶಗಳ ಜನಜೀವನದ ಕುರಿತು ತನ್ನ 
ಬರವಣಿಗೆಯಲ್ಲಿ ದಾಖಲಿಸಿರುವ, “ಇಲ್ಲಿ ಅನೇಕ "ತೀರ್ಥಕ' ವಿಧರ್ಮೀಯರಿದ್ದಾರೆ. 
ಅವರು 'ಕ್ಷುಣದೇವ'ರನ್ನು ಪೂಜಿಸುತ್ತಾರೆ. ಆತನನ್ನು ಶ್ರದ್ಧೆಯಿಂದ ಪ್ರಾರ್ಥಿಸುವವರ 
ಆಸೆ-ಆಕಾಂಕ್ಷೆಗಳು ಈಡೇರುತ್ತವೆ. ದೂರದೂರದ ಹಾಗೂ ಹತ್ತಿರದ ಪ್ರದೇಶಗಳಿಗೆ 
ಸೇರಿದ ಜನರು ಆತನ ಬಗ್ಗೆ ಆಳವಾದ ಧಾರ್ಮಿಕ ಗೌರವವನ್ನು ತೋರುತ್ತಾರೆ. ಮೇಲು 
ಮತ್ತು ಕೆಳವರ್ಗದವರಿಬ್ಬರಲ್ಲೂ ಆತನ ಬಗ್ಗೆ ಧಾರ್ಮಿಕ ಭಯಭೀತಿಗಳಿವೆ..... ತಮ್ಮ 
ಮನಸ್ಸನ್ನು ಗೆಲ್ಲುವುದರ ಮೂಲಕ ಹಾಗೂ ಕಾಮನೆಗಳನ್ನು ನಿಗ್ರಹಿಸುವುದರ ಮೂಲಕ, 
ದೇವಲೋಕದ ಶಕ್ತಿಗಳಿಂದ ಅವರು ಪವಿತ್ರ ಮಂತ್ರಗಳನ್ನು ಪಡೆದುಕೊಳ್ಳುತ್ತಾರೆ. ಅವುಗಳಿಂದ 
ಅವರು ರೋಗ-ರುಜಿನಗಳನ್ನು ದೂರ ಮಾಡುತ್ತಾರೆ ಹಾಗೂ ರೋಗಿಗಳು 
ಪುನಶ್ಚೇತನಗೊಳ್ಳುವಂತೆ ಮಾಡುತ್ತಾರೆ” ಎಂಬ ಮಾತುಗಳು ಅಹಿಂಸಾ ತತ್ವಕ್ಕೆ ಹೆಸರಾಗಿರುವ 
ಜೈನಧರ್ಮದ ದೇವತಾಗಣ ರಾರಾಜಿಸುವಂತೆ ಮಾಡಿರುವ ತೀರ್ಥಂಕರರನ್ನು ಅಥ 
ಅವರ ಅನುಯಾಯಿಗಳನ್ನು ಸೂಚಿಸುತ್ತವೆ.” ಪ್ರಪಂಚವನ್ನೇ ಗೆಲ್ಲಬೇಕೆಂ 


ಪುಸ್ತಕ 33-34 


ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಅಲೆಗ್ಸಾಂಡರನು (ಕ್ರಿಪೂ. 355-323) ಕ್ರಿ.ಪೂ. 
326ರ ನವೆಂಬರ ತಿಂಗಳಿನಲ್ಲಿ ಅಟಕದ ಬಳಿ ಸಿಂಧೂ ನದಿಯನ್ನು ದಾಟಿ ತಕ್ಷಶಿಲೆಗೆ 
ಆಗಮಿಸಿದ ಸಂದರ್ಭದಲ್ಲಿ, ಇಲ್ಲಿ ಅನೇಕ ಜೈನ ದಿಗಂಬರ ಮುನಿಗಳನ್ನು ಕಂಡನು. 
ಅವನು ಭಾರತದಿಂದ ಮರಳಿ ತನ್ನ ದೇಶಕ್ಕೆ ಹೋಗುತ್ತಿದ್ದಾಗ ತಕ್ಷಶಿಲೆಯಲ್ಲಿದ್ದ ಕಾಲೋನಸ 
(ಕಲ್ಯಾಣ) ಮುನಿಯನ್ನು ಗ್ರೀಕ್‌ ದೇಶದಲ್ಲಿ ಧರ್ಮಪ್ರಸಾರ ಮಾಡಲು ತನ್ನೊಂದಿಗೆ 
ಕರೆದುಕೊಂಡು ಹೊರಟನು. ಆದರೆ ಅಲೆಗ್ಸಾಂಡರನು ಮಾರ್ಗಮಧ್ಯದಲ್ಲಿ ಬೆಬಿಲೋನ್‌ದಲ್ಲಿ 
ಅನಾರೋಗಕ್ಕೀಡಾಗಿ ಕ್ರಿ.ಪೂ. 323ರ ಜೂನ್‌ 3ರಂದು ಮರಣ ಹೊಂದಿದನು. 
ಕಲ್ಯಾಣಮುನಿ ಗ್ರೀಕ್‌ ದೇಶವನ್ನು ತಲುಪಿ ಧರ್ಮಪ್ರಸಾರ ಮಾಡಿ, ಅಥೆನ್ಸ್‌ ನಗರದಲ್ಲಿ 
ಸಲ್ಲೇಖನದಿ೦ದ ಸಮಾಧಿಮರಣವನ್ನಪ್ಪಿದನು. ಅಥೆನ್ಸ್‌ ನಗರದಲ್ಲಿ ಕಲ್ಯಾಣಮುನಿಯ 
ಚರಣ ಚಿಹ್ನೆಗಳು (ಪಾದಗಳು) ಪ್ರಸಿದ್ಧ ಸ್ಥಾನದಲ್ಲಿ ಈಗಲೂ ಅಂಕಿತವಾಗಿವೆ.* ಈ 
ಹಿನ್ನೆಲೆಯಲ್ಲಿ ತಕ್ಷಶಿಲೆ ಕ್ರಿಪೂ. ಸುಮಾರು 4ನೆಯ ಶತಮಾನದ ಪೂರ್ವದಲ್ಲಿಯೇ 
ಪ್ರಸಿದ್ಧ ಜೈನ ಕೇಂದವಾಗಿತ್ತೆಂಬುದು ಮನದಟ್ಟಾಗುತ್ತದೆ. 


ಈ ಮೇಲಿನ ನಿರೂಪಣೆಗಳಿಂದ ದಿಗಂಬರ ಪಂಥದ ಪುರಾಣಗಳಾದಿ ಕೃತಿ- 
ಕಾವ್ಯಗಳಲ್ಲಿ ಉಲ್ಲಿಖಿತವಾದ ಪೋದನಪುರವು ದಕ್ಷಿಣದಲ್ಲಿತ್ತು ಮತ್ತು ಶ್ವೇತಾಂಬರ ಪಂಥದ 
'ಪುರಾಣಗಳಾದಿ ಕೃತಿ-ಕಾವ್ಯಗಳಲ್ಲಿ ಉಲ್ಲಿಖಿತವಾದ ಪೋದನಪುರವು ಉತ್ತರದಲ್ಲಿತ್ತು 
'ಎಂಬುದು ಸ್ಪಷ್ಟವಾಗುತ್ತದೆ. ದಕ್ಷಿಣದಲ್ಲಿ ಇಂದಿನ ಆಂಧ್ರಪ್ರದೇಶದ ನಿಜಾಮಾಬಾದ ಜಿಲ್ಲೆಯ 
'ತಾಲ್ಲೂಕು ಕೇಂದವಾದ “ಬೋಧನ'ವೇ ಪೋದನಪುರವಾಗಿತ್ತು. ಉತ್ತರದಲ್ಲಿ ಇಂದಿನ 
ಪಾಕಿಸ್ತಾನದ ರಾವಲ್ಲಿಂಡಿ ಜಿಲ್ಲೆಯಲ್ಲಿರುವ ತಕ್ಷಶಿಲೆ ಪೋದನಪುರವಾಗಿತ್ತು. 
'ನೇಮಿಚಂದಸಿದ್ದಾಂತ ಚಕ್ರವರ್ತಿಗಳ “ಗೊಮ್ಮಟಸಾರ'ದಲ್ಲಿ (ಪದ್ಯ 968, 969) 


ಗೊಮ್ಮಟ ಸಂಗಹಸುತ್ತಂ ಗೊಮ್ಮಟಸಿಹರುವರಿ ಗೋಮ್ಮಟಜಿಣೋ ಯ 
ಗೊಮ್ಮಟರಾಯವಿಣಿಮ್ಮಿಯ ದಖ್ಬಣಕುಕ್ಕಡ ಜಿಣೋ ಜಯಉ ॥ 
ಜೇಣ ವಿಣಿಮ್ಮಿಯಪಡಿಮಾವಯಣಂ ಸರ್ವಟಸಿದ್ಧಿ ದೇವೇಹಿಂ 
ಸರ್ವಪರಮೋಹಿಜೋಗಿಹಿಂ ದಿಟಂ ಸೋ ಗೊಮ್ಮಟೋ ಜಯಲ ॥ 
| “ಗೊಮ್ಮಟ ಸಂಗ್ರಹ ಸೂತ್ರ ಗೊಮ್ಮಟ ಜಿನ, ದಕ್ಷಿಣ ಕುಕ್ಕುಟ ಜಿನನಿಗೆ ನಮಸ್ಕಾರಗಳು' 
ಎಂದು ಪ್ರಸ್ತಾಪವಿದೆ.* ಪಾಣಿನಿಯ 'ಅಷ್ಟಾಧ್ಯಾಯಿ'ಯಲ್ಲಿ (6/3/17) ಕಿಂಶುಲಕಾಗಿರಿ, 
ಡ್‌್‌ ಅ೦ಜನಗಿರಿ, ಭ೦ಜನಗಿರಿ, ಲೋಹಿತಾಗಿರಿ, ಕುಕ್ಕುಟಗಿರಿ ಎ೦ಬ ಆರು 
ಬೆಟ್ಟಗಳ ನಿರೂಪಣೆಯಿದೆ.” “ಇಂದಿನ ಭಾರತದ ಉತ್ತರ-ಪಶ್ಚಿಮದ ದಂಡೆಯಲ್ಲಿ 
'ಅಫ್ಪಾನಿಸ್ತಾನದಿ೦ದ ಬಲೂಚಿಸ್ತಾನದವರೆಗೆ ಉತ್ತರ-ದಕ್ಷಿಣದ ಕಡೆಗೆ ಹಬ್ಬಿರುವ ಬೆಟ್ಟಗಳ 
ಹಾಲಿನ ಎತ್ತರದ ಶಿಖರಗಳಿಗೆ ಈ ಹೆಸರುಗಳಿದ್ದವೆಂದು ತಿಳಿಯಬಹುದಾಗಿದೆ. 
'ಸುಕ್ಕುಟಗಿರಿಯನ್ನು ಕೋಹೇಬಾಬಾ ಅಥವಾ ಭಂಜನಾಗಿರಿಯ ಪಶ್ಚಿಮದ ಕಡೆ ಹಬ್ಬಿರುವ 
ಗಿನ ನದಿಗಳಾದ ಹೇರಾತ ಮತ್ತು ಹರಿರೂಪ (ಸರಯೂ) ನದಿಯ ಉತ್ತರ 
ನಾಂತರವಾಗಿ ಹರಡಿರುವ ಪರ್ವತ ಶ್ರೇಣಿಯಲ್ಲಿ ಗುರುತಿಸಬಹುದಾಗಿದೆ. ಪ್ರಾಚೀನ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ays ,ಜ00096, 


ಇರಾನಿಗಳು ಆ ಬೆಟ್ಟಗಳು ತಗ್ಗಿನಲ್ಲಿರುವ ಕಾರಣ ಅವುಗಳನ್ನು “ಉಪರಿಶಏನ' (ಗಿಡುಗ 
ಕುಳಿತುಕೊಳ್ಳುವ ಸ್ಥಳ) ಎಂದು ಕರೆಯುತ್ತಿದ್ದರು. ಗ್ರೀಕರು ಅವುಗಳನ್ನು “ಪರೋಪಮಿಸಮ' 
ಎಂದು ಕರೆದಿದ್ದಾರೆ. ಇದು ಬಾಲ್ಲಿ ಅಥವಾ ಬಲ್ಜ್‌ನ ದಕ್ಷಿಣದ ಪರ್ವತ ಸರಣಿಯಾಗಿತ್ತು 
ಈ “ಉಪರಿಶಏನ' ಎಂಬ ಹೆಸರಿನಿಂದಲೇ ಕುಕ್ಕುಟಗಿರಿ ಎಂಬ ಭಾರತೀಯ 
ಹೆಸರಾಗಿರಬೇಕು. ಬಾಹುಬಲಿಯು ತಕ್ಷಶಿಲೆಯಿಂದ (ಪೋದನಪುರ) ಹೊರಟು ಇದೇ 
ಕುಕ್ಕುಟಗಿರಿಯ ಮೇಲೆ ತಪಸ್ಸನ್ನು ಮಾಡಿರಬೇಕು. ತಪದ ಅವಧಿಯಲ್ಲಿ ಬಾಹುಬಲಿಯ 
ಶರೀರದ ಮೇಲೆ ಹುತ್ತವನ್ನು ಮಾಡಿಕೊಂಡಿದ್ದ ಸರ್ಪಗಳು ಕುಕ್ಕುಟ ಸರ್ಪಗಳೇ ಆಗಿದ್ದವು. 
ಇವುಗಳ ಕಾರಣದಿಂದಲೇ ಆ ಪ್ರದೇಶಕ್ಕೆ ಹೋಗಿ ಬರುವುದನ್ನು ದುರ್ಗಮವೆಂದು 
ಭಾವಿಸಲಾಗಿತ್ತು.” 


ಶ್ರವಣಬೆಳಗೊಳದ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅವರು 
“ಹಿ೦ದೆ ಹಿಮಾಲಯದ ಕಡೆ ಇರುವ ಇಂದಿನ ರಷ್ಯಾ ಆಫ್‌ಘಾನಿಸ್ತಾನ, ಇರಾನ್‌ ಮತ್ತು 
ಇರಾಕ್‌ ಈ ಪ್ರದೇಶಗಳಲ್ಲಿ ಬಾಹುಬಲಿಯ ಹೆಸರನ್ನು ಇಡುವ ಪದ್ಧತಿ ಇದ್ದಿತು. 
ಬಾಹುಲ್ಲಾಯ್‌, ಬಹುಲ್ಲಾ ಎನ್ನುವ ಹೆಸರುಗಳು ಬಾಹುಬಲಿಯ ಮೂಲದಿಂದ 
ಬಂದಿರಬೇಕೆಂದು ಒಬ್ಬ ಅಮೇರಿಕಾದ ಸಂಶೋಧಕ ಪತ್ತೆ ಮಾಡಿದ್ದಾರೆ. ಅಂದರೆ ಆ 
ಪ್ರದೇಶಗಳಲ್ಲಿ ಬಾಹುಬಲಿಯ ಪ್ರಭಾವವಿದ್ದು, ಇಂದಿಗೂ ಹಿಮಾಲಯದ ಆಚೆಯ 
ಪ್ರದೇಶ ಹಿಮಾಲಯದಿಂದ ಬಾಲ್ಟಿಕ್‌ ಪ್ರದೇಶದ ಶ್ವೇತ ಸಮುದವರೆಗಿನ ಪ್ರದೇಶವು 
'ಬಲಿವರ್ಷ' ಎಂದು ಉಲ್ಲೇಖಿಸಲ್ಪಟ್ಟಿದೆ. ಅದರಂತೆಯೇ ಹಿಮಾಲಯದ ಈಚೆಗೆ 
ಕನ್ಯಾಕುಮಾರಿಯವರೆಗಿನ ಪ್ರದೇಶಕ್ಕೆ 'ಭಾರತವರ್ಷ' ಎಂಬ ಉಲ್ಲೇಖವಿದೆ. 
ಬಾಹುಬಲಿಯಿಂದಲೇ ಬಲಿವರ್ಷ ಬಂದಿರಬೇಕೆಂದು ಜೇಮ್ಸ್‌ ಟಾಡ್‌ ಎನ್ನುವ ವಿದ್ವಾಂಸರು 
ತಮ್ಮ "ಟ್ರಾವಲ್ಸ್‌ ಇನ್‌ ವೆಸ್ಟರ್ನ್‌ ಇಂಡಿಯಾ' ಎಂಬ ಕೃತಿಯಲ್ಲಿ ಬರೆದಿದ್ದಾರೆ. ಇಸ್ಲಾಂ 
ಧರ್ಮ ಹುಟ್ಟುವುದಕ್ಕಿಂತ ಮೊದಲು ಮೆಕ್ಕಾದ ಪ್ರದೇಶದಲ್ಲಿ ಬಾಹುಬಲಿ ಮೂರ್ತಿಯ 
ಆರಾಧನೆ ನಡೆಯುತ್ತಿದ್ದಿತು. ಅಲ್ಲಿ ಇದ್ದ ಬಾಹುಬಲಿಯ ಮೂರ್ತಿಯನ್ನು ಗುಜರಾತಿನ 
ಭಾವನಗರ ಹತ್ತಿರ ಗೋಧ ಪ್ರದೇಶದ ಗೋಗ್ತಿಕ್‌ ಎನ್ನುವ ವಂಶದ ದೊರೆ ಗೇವುರ್‌ಷಹಾ 
ತೆಗೆದುಕೊಂಡು ಬಂದನೆಂದು ಹಿಂದೆ ಈ ಗೋಧನದಲ್ಲಿ ಒಂದು ಭಟ್ಟಾರಕ ಪೀಠವಿದ್ದು, 
ಈಗಲೂ ಅಲ್ಲಿ ಸ್ಫಟಿಕ ಮೂರ್ತಿಗಳು ಇವೆ ಎಂದು ತಿಳಿಯುವುದಲ್ಲದೇ, ಮೆಕ್ಕಾದಿಂದ 
ಹಡಗಿನಲ್ಲಿ ತಂದ ಬಾಹುಬಲಿ ಮೂರ್ತಿಯನ್ನು ಶತ್ರುಂಜಯ ಪರ್ವತದ ಮೇಲೆ ಸ್ಥಾಪಿಸಿದ 
ಉಲ್ಲೇಖಗಳಿವೆ” ಎಂದು ಸಂಶೋಧನ ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ." 


ಈ ಮೇಲಿನ ಎಲ್ಲ ಸಂಗತಿಗಳ ಹಿನ್ನೆಲೆಯಲ್ಲಿ ದಕ್ಷಿಣದ ಬೋಧನದಲ್ಲಿದ್ದ 
ಬಾಹುಬಲಿಯ ಶಿಲ್ಪವು "ದಕ್ಷಿಣ ಕುಕ್ಕುಟಜಿನ' ಎಂತಲೂ, ಉತ್ತರದ ತಕ್ಷಶಿಲೆ ಅಥವಾ 
ಅದರ ಸಮೀಪದ ಕುಕ್ಕುಟಗಿರಿಯಲ್ಲಿದ್ದ ಬಾಹುಬಲಿಯ ಶಿಲ್ಪವು 'ಉತ್ತರ ಕುಕ್ಕುಟಜಿನ' 
ಎಂತಲೂ ಪ್ರಸಿದ್ಧವಾಗಿರುವಂತೆ ತೋರುತ್ತದೆ. ದಕ್ಷಿಣದ ಬಾಹುಬಲಿಯ ಶಿಲ್ಪಗಳಿಗೆ 
ಬೋಧನದ ಬಾಹುಬಲಿಯ ಶಿಲ್ಪ ಮತ್ತು ಉತ್ತರದ ಬಾಹುಬಲಿಯ ಶಿಲ್ಪಗಳಿಗೆ ತಕ್ಷಶಿಲೆಯ 


2. 


ಪುಸ್ತಕ 33-34 ಬಾಹುಬಲಿಯ ಜೀವನ ಚರಿ 


(ಪೋದನಪುರ) ಬಾಹುಬಲಿಯ ಶಿಲ್ಪ ಸ್ಫೂರ್ತಿಯಾಗಿವೆ. ಆದರೆ ಭರತ ಚಕ್ರವರ್ತಿ 
ಮಾಡಿಸಿದ ಬಾಹುಬಲಿಯ ಶಿಲ್ಪ ಉತ್ತರದ ಪೋದನಪುರದಲ್ಲಿ ಇತ್ತೆಂದು ಮನದಟ್ಟಾಗುತ್ತದೆ. 
ಆ ನಗರವು ಕ್ರಿಶ. ಸುಮಾರು 10ನೆಯ ಶತಮಾನದಲ್ಲಾಗಲೇ ನಾಶವಾಗಿದ್ದು, ಅದು 
ಕಾಡು-ಬೆಟ್ಟಗಳಿ೦ದ ಆವೃತ್ತವಾಗಿ, ಅಲ್ಲಿ ಕಾಡು ಪ್ರಾಣಿಗಳು (ಕುಕ್ಕುಟ ಸರ್ಪಗಳು ಇತ್ಯಾದಿ) 
ನೆಲೆಸಿದ್ದವು. ಹಾಗೆಯೇ ಕ್ರಿ.ಪೂ. ಸುಮಾರು 3ನೆಯ ಶತಮಾನದಲ್ಲಾಗಲೇ ಪ್ರಸಿದ್ಧ ಜೈನ 
ಕೇಂದ್ರವಾಗಿದ್ದ ಬೋಧನದಲ್ಲಿಯೂ ಬಾಹುಬಲಿಯ ಶಿಲ್ಪ ಪ್ರತಿಷ್ಠಾಪಿತವಾಗಿತ್ತು. ಇಲ್ಲಿ 
ಕ್ರಿಶ. ಸುಮಾರು 10ನೆಯ ಶತಮಾನದಿಂದೀಚಿಗೆ ಅನ್ಯಮತಗಳು ಪ್ರಾಬಲ್ಯವಾಗಿ ಜೈನ 
ಚಟುವಟಿಕೆಗಳು ಇಳಿಮುಖವಾದವು. ಆದರೂ ಆ ಸ್ಥಳದ ಕುರಿತು ಜೈನರಲ್ಲಿ ಅಭಿಮಾನವಿತ್ತು 
ಉತ್ತರದಲ್ಲಿದ್ದ ಪೋದನಪುರವು ಕಾಡು ಪ್ರಾಣಿಗಳ ಕಾಟ ಮತ್ತು ಅದು ದೂರದಲ್ಲಿದ್ದ 
ಕಾರಣ ಚಾವುಂಡರಾಯ ಮತ್ತು ಆತನ ತಾಯಿಗೆ ಅಲ್ಲಿಗೆ ಹೋಗುವುದು ದುಷ್ಕರವಾಗಿತ್ತು 
ಎ೦ತಲೇ ಆತನು ಬೋಧನದ ಬಾಹುಬಲಿಯ ಶಿಲ್ಪದ ಸ್ಫೂರ್ತಿಯಿಂದ ಶ್ರವಣಬೆಳಗೊಳದಲ್ಲಿ 
ಬಾಹುಬಲಿಯ ಶಿಲ್ಪವನ್ನು ಮಾಡಿಸಿದನು. ಈ ನಿಟ್ಟನಲ್ಲಿ ರಾಷ್ಟಸಂತ ಆಚಾರ್ಯಶ್ರೀ 
ಎದ್ಯಾನಂದರ “ಬಾಹುಬಲಿಯ ರಾಜಧಾನಿ ತಕ್ಷಶಿಲೆ' ಎ೦ಬ ವಿದ್ವತ್ತಪೂರ್ಣ ಸಂಶೋಧನ 
ಅಧ್ಯಯನವು ಗಮನೀಯವಾಗಿದೆ. 


ಆಕರ ಸೂಚಿ ಮತ್ತು ಕೊನೆ ಟಿಪ್ಪಣಿಗಳು 

|. ಮಿರ್ಜಿ ಅಣ್ಣಾರಾಯ, ಜೈನಧರ್ಮ (ಮೂರನೆಯ ಮುದ್ರಣ-1997), ಪು. 25-28. ಕೇಶವಮೂರ್ತಿ 
ಎಸ್‌. (ಅನು.), ಅಂತರದ್ವಂದ್ವಗಳ ಆಚೆ ಗೊಮ್ಮಟೇಶ್ವರ ಬಾಹುಬಲಿ (1997), 3-8. ಭೋಸಗೆ ಬಾಹುಬಲಿ 
(ಅನು.), ತಿಲೋಯಪಣ್ಣತ್ತಿ (2016), ನಾಲ್ಕನೆಯ ಮಹಾಧಿಕಾರ, ಪ.ಸಂ. 428-516, ಪು. 409- 
425. 

2. ಸರಸ್ವತಿ ವಿಜಯಕುಮಾರ (ಅನು), ಬಾಹುಬಲಿಯ ರಾಜಧಾನಿ ತಕ್ಷಶಿಲೆ (2013), ಪು. 21-23. 

3. ಶೇಡಬಾಳ ಡಿ.ಎನ್‌. (ಅನು.), ಯಷಭಪುತ್ರ ಭರತ ಮತ್ತು ಬಾಹುಬಲಿ (2014), ಪು. 1€. 

4. ಅದೇ, ಪು. 13-30. 

-3. ಅದೇ, ಪು. ೯. 

'6. ಅದೇ, ಪು. 43. 

1, ಅದೇ, ಪು. ೫. 

'8, ಅದೇ. 

9. ಹಂಜೆ ಅಪ್ಪಣ್ಣ ಎನ್‌., “ಜೈನ ಧರ್ಮದ ಪ್ರಾಚೀನತೆ ಮತ್ತು ದಿಗಂಬರ ಆಗಮ ಸಾಹಿತ್ಯ”, ಸಮವಸರಣ 
(ಸಂಶೋಧನ ಲೇಖನಗಳ ಸಂಕಲನ-2015), ಪು. 3-5. 

10. ಹಂಜೆ ಅಪ್ಪಣ್ಣ ಎನ್‌. “ಆದಿನಾಥ ತೀರ್ಥಂಕರನ ಶಿಲ್ಪಗಳ ಪ್ರತಿಮಾ ಲಕ್ಷಣಗಳು”, ಅರವಂಟಿಗೆ ಸಂ. 3/ 

' 1 (ಸಪ್ಟೆಂಬರ್‌-2010), ಪು. 15-19, ಜೈನ ಅಧ್ಯಯನ ಸಂಸ್ಥೆ ಶ್ರವಣಬೆಳಗೊಳ. 

' 1. ಪಂಡಿತರತ್ನ ಎ. ಶಾ೦ತಿರಾಜಶಾಸ್ತಿಗಳು, ಶ್ರೀ ಗೋಮಟೇಶ್ವರ ಚರಿತ (ಐದನೇ ಮುದ್ರಣ-2008), ಪು. 

1-19, ವಸಂತಮಾಲಾ ಜಿ.ಎಸ್‌. “ಭಗವಾನ್‌ ಯಷಭನಾಥ-ಕೆಲವು ವಿಚಾರಗಳು”, ಜಾನಪದ ಗೀತೆಗಳಲ್ಲಿ 

ಬಾಹುಬಲಿ (2006), ಪು. 11-18. 

12. ಶೇಡಬಾಳ ಡಿ.ಎನ್‌. (ಅನು.), ಪೂರ್ವೋಕ್ತ, ಪು. 46. 


ಇ 1) 


'ಅಪಣ ಎನ್‌. ಹಂಜೆ 


| 


೬ ಸನ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 |31 


13, 


14. 


15. 


16, 


18, 
1%. 


20. 


2 


22: 
ಸ; 
24. 
25. 
26. 
27. 
28. 
29, 


30. 
31, 
32. 


ಪುಸ್ತಕ 33-34 


ಅದೇ, ಪು. 56-57. 

ವಸಂತರಾಜಯ್ಯ ಎಸ್‌.ಬಿ. “ಕೆಲವು ಅಪೂರ್ವ ಪ್ರಾಚೀನ ಬಾಹುಬಲಿ ಪ್ರತಿಮೆಗಳು”, ನಿತ್ಯವಸ೦ತ 
(2006), ಪು. 40. 

ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳ ಹಿನ್ನೆಲೆ, ಉಗಮ, ವಿಕಾಸ ಇತ್ಯಾದಿ ವಿಚಾರಗಳ ಸವಿಸ್ತಾರವಾದ 
ವಿವರಗಳಿಗೆ ಗಮನಿಸಿ; ಜೋಡಟ್ಟಿ ಟಿ.ಆರ್‌. (ಅನು.), ಡಾ. ಪ್ರೇಮಸಾಗರ ಜೈನ ಅವರ ಬ್ರಾಹ್ಮೀ ವಿಶ್ವದ 
ಮೂಲ ಲಿಪಿ (2003), ಚಂದ್ರಗಿರಿ ಚಿಕ್ಕಬೆಟ್ಟ ಮಹೋತ್ಸವ ಸಮಿತಿ, ಶ್ರವಣಬೆಳಗೊಳ. 

ಮಿರ್ಜಿ ಅಣ್ಣಾರಾಯ, ಜೈನಧರ್ಮ (3ನೆಯ ಮುದ್ರಣ-1997), ಪು. 28-29. ಕೋಟಿ ರತನಚಂದ 
ನೇಮಿನಾಥ, ತೀರ್ಥಲೋಕ (24 ತೀರ್ಥ೦ಕರರ ಸಂಕ್ಷಿಪ್ತ ಚರಿತ್ರೆ-2011), ಪು. 1-30. ಶಿವಾನಂದ 
ಎಸ್‌., ಕನ್ನಡ ಜೈನ ಪುರಾಣಗಳು : ಒಂದು ಸಮಗ್ರ ಅಧ್ಯಯನ (2008), ಪು. 174-177. 
ಮಹೀಶವಾಡಿ ಬಿ.ಬಿ., “ಶ್ವೇತಾಂಬರ ಬಾಹುಬಲಿ”, ಜೈನ ವಾಜ್ಮಯ ಪರಿಶೋಧನೆ (1977), ಪು. 4- 
5. ಕಮಲಾ ಹಂಪನಾ, “ಕನ್ನಡ ಸಾಹಿತ್ಯದಲ್ಲಿ ಬಾಹುಬಲಿಯ ಪರಿಕಲ್ಪನೆ”, ಬದ್ದವಣ (2003), ಪು. 
281-304. 

ಎ.ಕ. ಸಂ. 11, ಶಾ.ಸಂ. 170. 

ವೆಂಕಟಾಚಲಶಾಸ್ತ್ರೀ ಟಿ.ವಿ.(ಸಂ.), ಬೊಪ್ಪಣ ಪಂಡಿತನ ಗೊಮ್ಮಟಜಿನೇಂದ್ರಗುಣಸ್ತವಂ (2006), ಪು. 7. 
ಅದೇ, ಪು. 49-50. 

ಸರಸ್ವತಿ ವಿಜಯಕುಮಾರ (ಅನು.), ಪೂರ್ವೋಕ್ತ. ಪು. 65-66. 

ಅದೇ, ಪು. 66. 

ಅದೇ. 

ಅದೇ, ಪು. 68. 

ಅದೇ. 

ಅದೇ. 

ಪ್ರಧಾನ್‌ ಗುರುದತ್ತ (ಅನು.), ಹರಪ್ಪಾ ಮತ್ತು ಜೈನಧರ್ಮ (1987), ಪು. 7. 

ಅದೇ, ಪು. 96-99. 

ಸರಸ್ವತಿ ವಿಜಯಕುಮಾರ (ಅನು.), ಪೂರ್ವೋಕ್ವ ಪು. 83. ಜಾಗೀರದಾರ ಸೀತಾರಾಮ, “ಶ್ರವಣಬೆಳಗೊಳ 
ಗೊಮ್ಮಟೇಶ್ವರನ ಒಂದು ಪ್ರಾಚೀನ ಸ್ತುತಿ”, ಜನ್ನ (ಅಖಿಲ ಕರ್ನಾಟಕ ಕನ್ನಡ ಜೈನ ಸಾಹಿತ್ಯ ಸಮ್ಮೇಳನದ 
ಸ್ಮರಣ ಸಂಚಿಕೆ-2000), ಪು. 47-48. ವೆಂಕಟಾಚಲಶಾಸ್ತಿ ಟಿ.ವಿ. “ಶ್ರವಣಬೆಳಗೊಳ ಮತ್ತು 
ಚಾವುಂಡರಾಯ”, ವಿಜಯವಾಣಿ ದಿನಪತ್ರಿಕೆ (2015 ಫೆಬ್ರುವರಿ 1), ನುಡಿಮಜ್ಜನ, ಪು. 5. 

ಸರಸ್ವತಿ ವಿಜಯಕುಮಾರ (ಅನು.), ಪೂರ್ವೋಕ್ಷ ಪು. 84-85. 

ಅದೇ, ಪು. 85-86. 

ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮಿಗಳು, “ಬಾಹುಬಲಿ ಆರಾಧನೆ”, ಅನಂತಸಿರಿ 
(ಶ್ರೀ ಅನಂತನಾಥಸ್ವಾಮಿ ಬಸದಿಯ ಶತಮಾನೋತ್ಸವ ಸ್ಮರಣ ಸಂಚಿಕೆ-2000), ಪು. 78. 


ಬಾಹುಬಲಿಯ ಜೀವನ ಚರಿತ್ರೆ 


ಕರ್ನಾಟಕದ ಜೈನಧರ್ಮದಲ್ಲಿ ಸಾಮರಸ್ಯ ಮತ್ತು 
ಇ ಬಿ ಬ 
ಕೆಲವು ವಿರಸ ಸನ್ನಿವೇಶಗಳು : ಒಂದು ವಿವೇಚನೆ 


ಕರಲರತದಲ್ಲಿ, ಜೈನಧರ್ಮವು ತನ್ನ ಸ್ಪಷ್ಟ ಹಾಗೂ 
ದೃಢ ಹೆಜ್ಜೆ ಗುರುತುಗಳನ್ನು ಉಳಿಸಿರುವ 
ಪ್ರದೇಶಗಳಲ್ಲಿ "ಕರ್ನಾಟಕ' ಕ್ಯ ಸ್ಥಾನದಲ್ಲಿದೆ. 
ಕರ್ನಾಟಕದ ಪ್ರಾಚೀನ ಭಾಷಿ ಸಾಹಿತ್ಯ ಸಂಸ್ಥ ತಿಗಳಲ್ಲಿ 
ಜೈನಧರ್ಮವು ಮಡುಗಟ್ಟಿ ನಿಂತಿದೆ. ಮಳ 
rus 3 ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಹೇಗೆ 
ಗಮನಿಸಿದರೂ; ಅದರ ತಲಕಾವೇರಿ ಚೈನವೇ 
ಆಗಿದ್ದು; ಆ ಮೂಲಕವೇ ಎಲ್ಲ ಜರಾ ತ 
ಅಧ್ಯ ಯನಿಗಳು ಮಿಂದೇಳಲೇ ಬೇಕಾಗಿದೆ. 
ಕರ್ನಾಟಕ ಜನಪದಕ್ಕೆ ಜೈನಧರ್ಮ ಪರಕೀಯ 
ಎನಿಸುವುದೇ ಇಲ್ಲ. ಕನಡ ಸಾಹಿತ್ಯವನ್ನು ಅಧ್ಯಯನ 
ಮಾಡುವ ಪ್ರತಿಯೊಬ್ಬನೂ ಜೈನ ಸಾಹಿತ್ಯದ 
ಪರಿಚಯವಿಲ್ಲದೆ ಹೊರಗುಳಿಯುವಂತಿಲ್ಲ. 
ಅಂತೆಯೇ ಕನ್ನಡ ಸಾಹಿತ್ಯದ ಪ್ರತಿಯೊಬ್ಬ 
ವಿದ್ಯಾರ್ಥಿಯೂ ಅನಿವಾರ್ಯವಾಗಿ ಜೈನಸಾಹಿತ್ಯದ 
ವಿದ್ಯಾರ್ಥಿಯೂ ಆಗಿಬಿಟ್ಟಿರುತ್ತಾನೆ ಎಂಬುದರಲ್ಲಿ 


'ಪಿ.ವಿ. ಕೃಷ್ಣಮೂರ್ತಿ ' ಉತ್ತೇಕ್ಷೆ ಇಲ್ಲ. 

4 37, 3ನೇ ಕ್ರಾಸ್‌ ಕರ್ನಾಟಕದಲ್ಲಿ ಜೈನಧರ್ಮವು ಕಿಸ್ತಶಕ 
ಸುಬ್ಬಣ್ಣ ಲೇಔಟ್‌ ಆಚೀಚಿನ ಅವಧಿಯಲ್ಲಿ. ಅಂದರೆ ಸಂಪ್ರತಿ F 
'ಹಂನಗರ ಕ್ರಾಸ್‌ ಚಂದ್ರಗುಪ್ತನ ಕಾಲದಲ್ಲಿ, ಬದಬಾಹು ಮುನಿಗಳ | ಸ್ಟ 
ಗರು 560 062 ಗೆ ಹೆಚ್ಚು ಪ್ರಕರವಾಗಿ 

ಮೊ: 9036808395 ಆಗಮನದೊಂದಿ 
pvk.krishnamurthy(@ gmail. com ಕಾಣಿಸಿಕೊಂಡು, ವಿಧಾನವಾಗಿ ನೆಲೆಯೂರಲು 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 | 33 


ಆರಂಭಿಸಿತು. ಆರಂಭದಲ್ಲಿ ಕದಂಬರ ರವಿವರ್ಮ ಮಹಾರಾಜನ ಪ್ರೋತ್ಸಾಹ ಜೈನಧರ್ಮಕ್ಕೆ 
ದೊರೆತಿತ್ತು ರಾಜನು ಜೈನ ಯತಿಯಾದ "ಜಿನಕುಮಾರದತ್ತ'ನೆಂಬುವನನಿಂದ ರಾಜ್ಯಭಾರ 
ಮತ್ತು ಧರ್ಮದ ವಿಷಯದಲ್ಲಿ ಸಲಹೆಗಳನ್ನು ಪಡೆಯುತ್ತಿದ್ದನೆಂದು ಶಾಸನವೊಂದು 
ಉಲ್ಲೇಖಿಸುತ್ತದೆ. ಬಾದಾಮಿ ಚಲುಕ್ಕರ ಪುಲಕೇಶಿ (ಶಂಕಜಿನಾಲಯ) ಮತ್ತು ಅನಂತರದ 
ರಾಜರು ಮತ್ತು ಅನೇಕ ಮಾಂಡಲಿಕರು ಜೈನಧರ್ಮಕ್ಕೆ ಪ್ರೋತ್ಸಾಹ ನೀಡಿರುವ ಅಂಶ 
ಅವರ ಶಾಸನಗಳಿಂದ ವ್ಯಕ್ತವಾಗುತ್ತದೆ. ಇದೇ ಕಾಲಕ್ಕೆ ಸೇರಿದ ಗಂಗವಾಡಿ ಪ್ರದೇಶದಲ್ಲಿ 
ಹೆಗ್ಗಡದೇವನಕೋಟೆ ಮತ್ತು ಸಾಲಿಗ್ರಾಮಗಳಲ್ಲಿ ದೊರೆತಿರುವ ಪ್ರಾಚೀನ ಜೈನಶಿಲಗಳು 
ಗಮನಾರ್ಹವಾಗಿವೆ. ಮುಂದೆ ರಾಷ್ಟ್ರಕೂಟರ ಕಾಲ ಕರ್ನಾಟಕದಲ್ಲಿ ಜೈನಧರ್ಮದ 
ಪ್ರಗತಿಯ ಯುಗವಾಗಿದ್ದಿತು. ಆ ಕಾಲದಲ್ಲಿ ಅರಸರಷ್ಟೇ ಅಲ್ಲ ಅನೇಕ ಅಧಿಕಾರಿಗಳು 
ಹಾಗೂ ಸಾಮಂತರು ಅನೇಕ ರೀತಿಯಲ್ಲಿ ಜೈನಧರ್ಮದ ಬೆಳವಣಿಗೆ ಪ್ರೋತ್ಸಾಹವಿತ್ತರು. 
ರಾಷ್ಟ್ರಕೂಟ ಸಾಮ್ರಾಟ ಅಮೋಘವರ್ಷ ನೃಪತುಂಗನು ಸ್ಕಾದ್ರದ್‌ ಮತದ 
ಅನುಯಾಯಿಯಾಗಿದ್ದು ಅಕಿ೦ಚನಾ ನೀತಿಯನ್ನು ಜ್‌ ರಿಸಿ (ಜೈ ನ ಯತಿಗಳ ಒಂದು 
ವ್ರತ : ಏನೊಂದೂ ತನ್ನ ಬಳಿ ಇರಿಸಿಕೊಳ್ಳದ ನೀತಿ). ಕೆಲವು ಸಷ ಸಿಂಹಾಸನವನ್ನು 
ತ್ಯಜಿಸಿದ್ದ ಎನ್ನಲಾಗಿದೆ. ಜೈನಗುರು ಜಿನಸೇನರು ಅಮೋಘವರ್ಷನ ಗುರುವಾಗಿದ್ದರು. 
ಹಾಗೇ ಮತ್ತೋರ್ವ ಪ್ರಸಿ ದ್ಧ ಜೈನಗುರು ಗುಣಭದ್ರರು ರಾಷ್ಟ್ರಕೂಟ ಇಮ್ಮಡಿ ಕೃಷ್ಣನ 
ಗುರುವಾಗಿದ್ದರು. ರಾಷ್ಟ್ರಕೂಟರ ತ ಅವರ ಅನೇಕ ಸಾಮಂತರು ಜಿನಧರ್ಮವನ್ನು 
ಅನುಸರಿಸುತ್ತಿದ್ದರು. ಉದಾಹರಣೆ : ಬಂಕೇಶ ಅವನ ಮಗ ಲೋಕಾದಿತ್ಯ, ಕಮಟಿ 
ಮಾಚಯ್ಯ, “ಬಲ್ಲಯ್ಯ ಮುಂತಾದವರನ್ನು ಹೆಸರಿಸಬಹುದು. ರಾಷ್ಟ್ರಕೂಟರ ನೆಚ್ಚಿನ 
Bio wk AN ಆಗಿದ್ದ in ಪ್ರದೇಶದ ಗಂಗರಸರು ದಕ್ಷಿಣಕರ್ನಾಟಕ 
ಪ್ರದೇಶದಲ್ಲಿ ಜೈನಧರ್ಮದ ಏಳಿಗೆಗೆ ಕಾರಣರಾಗಿದ್ದುದು ಲೋಕ ಪ್ರಸಿದ್ಧವಾದ 
ಸೌಿಗತಿಯಾಗಿದೆ. ಒಟ್ಟಿನಲ್ಲಿ ಕಿ.ಪೂ. ಕಾಲದ ಜೈನಧರ್ಮ "ಕ್ರಮೇಣ ತನ್ನ ಪ್ರಧಾವವನ 
ಸ್ವಲ್ಪ ಸ್ವಲ್ಪವಾಗಿ ಬೆಳಸಿಕೊಳ್ಳುತ್ತಾ 8-9ನೆಯ ಹಿತಮುನದ ಹೊತ್ತಿಗೆ ಬಹುಮುಖ 
ನಿಳಿಗೆಯನ್ನು ಪಡೆಯಿತು. 


ಹತ್ತನೆಯ ಶತಮಾನದ ಅವಧಿಯ ವೇಳೆಗೆ ಕರ್ನಾಟಕದಲ್ಲಿ ಜೈನಧರ್ಮದ ಏವಿಧ 
ಪ್ರಕಾರಗಳು ಹರಡಿದ್ದವು. ದಿಗಂಬರ, ಶ್ವೇತಾಂಬರ ಪಂಥಗಳ ಜೊತೆಗೆ ಯಾಪನೀಯ 
ಪಂಥವು ವಿಶೇಷವಾಗಿ ಪ್ರಚಲಿತಗೊಂಡಿದ್ದದು ಗಮನಾರ್ಹ ಸಂಗತಿ. ಈ ಕಾಲ ಘಟ್ಟಕ್ಕಾಗಲೇ 
ಶಂಕರ, ಕುಮಾರಿಲ, ಕಪಿಲ, ಲಕುಲ, ನಾಗಾರ್ಜುನ, ಕುಂದಕುಂದ ಈ ಮೊದಲಾದ 
ಆಚಾರ್ಯರು ಧರ್ಮ ಎಚಾರದಲ್ಲಿ ಒಂದು ಘಟ್ಟವನ್ನು ್ಸಿ ಮುಟ್ಟಿಸಿದ್ದರು. ಸಮಾಜದಲ್ಲಿ 
ಪುಣ್ಯ ಸಂಪಾದನೆಗಾಗಿ ಧರ್ಮದಿಂದಲೂ ನಿಷ್ಠೆಯಿಂದಲೂ ಇದ್ದು ದಾನ 
ಉಪಾಸನಾದಿಗಳಲ್ಲಿ ನಿರತರಾಗಿರಬೇಕೆಂಬ ಭಾವನೆ ಎಶೇಷವಾಗಿದ್ದಿತು. ಅಲ್ಲದೆ” ವರ್ಣ- 
ಕುಲಗಳು ಸ್ನ ಸ್ವಲ್ಪಮಟ್ಟಗೆ ನಿರಾಕರಣೆಗೊಳಪಟ್ಟಿದ್ದವು. ಆಗ್ಗೆ ಕೇವಲ ಒಂದೇ ಜಾತಿ 'ಅಥವಾ 
ವರ್ಗಗಳ ಸ್ಪತ್ತಾಗಬಹುದಾಗಿದ್ದ ಎದೆ ಮತ್ತು ಸಾಹಿತ್ಯವನ್ನು ಭೇದವಿಲ್ಲದೆ ಆಸಕ್ತರೆಲ್ಲರಿಗೂ 
ಎಟುಕುವಂತೆ ಮಾಡಿದ ಪ್ರಯತ್ನ ಈ ಧರ್ಮಾನುಯಾಯಿಗಳಲ್ಲಿ ಕಾಣುತ್ತದೆ. ಒಟ್ಟಾರೆ 
10 ನೆಯ ಶತಮಾನವು ಜಿ ನಧರ್ಮ ಹೆಚ್ಚಿನ ಜನಮನ ಣೆಯನ್ನು ಗಳಿಸಿದ ಕಾಲವಾಗಿತ್ತು 


ತಹುನ ನಹೇಣ 


ಕರ್ನಾಟಕದ ಜೈನಧರ್ಮದಲ್ಲಿ... 


ಆಗ ಜೈನಧರ್ಮವು ಯಾವ ಒಂದೇ ಆರ್ಥಿಕ ಸಾಮಾಜಿಕವರ್ಗಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. 
ಸರ್ವ ಜನಾದರಣೇಯವಾಗಿತ್ತು 


ಹನ್ನೊಂದನೆಯ ಶತಮಾನಕ್ಕೆ ಕಾಲಿಡುತ್ತಿದ್ದಂತೆ, ಕರ್ನಾಟಕದ ಜನನರ ಬಹುಭಾಗ 
ಚೋಳರ ಆಕ್ರಮಣಗಳಿಗೆ ಈಡಾಯಿತು. ಹಾಗಾಗಿ ಆವರೆಗೂ ಗಂಗರಿಂದ ಪೋಷಿಸ ಷಿಸಲ್ಪಟ್ಟಿದ್ದ 
೯ ಆ ಭಾಗದಲ್ಲಿ ಒಂದೇ ಬಾರಿಗೆ ಅವನತಿಯತ್ತ ಸಾಗಿತ್ತು ಪ್ರತಿಷ್ಠಿತರ ಪ್ರೋತ್ಸಾಹ 
ತಪ್ಪಿಹೋಯಿತು. ಖಟ್ಟಾ ಜೈನ ದ್ವೇಷಿಗಳಾದ ಚೋಳರಿಂದ ಹಲವು ಜೆ ನ ಮಂದಿರಗಳು 
ಜ್ರ "ಪ್ರದೇಶದಲ್ಲಿ ನೆಲಸಮಗೊಂಡಿದ್ದರೂ ಆಶ್ಚರ್ಯವಿಲ್ಲ. ಅದೇ ವೇಳೆಗೆ ಉತ್ತರ ಕರ್ನಾಟಕದ 
ಭಾಗದಲ್ಲಿ ಜೈನಧರ್ಮದ ಇಳಿಮುಖದ ಚಿಹ್ನೆಗಳು ಕಾಣಿಸಿಕೊಳ್ಳಲಾರಂಭಿಸಿದುವು. ಆದರೂ 
ಈ ಅವಧಿಯಲ್ಲಿ ಧರ್ಮಗಂಥಗಳಿಗೆ ಟೀಕೆ, ವ್ಯಾಖ್ಯಾನಗಳನ್ನು ಬರೆಯುವ ಒಂದು 
ಪ್ರವೃತ್ತಿ ಬೌದ್ಧಿಕರಂಗದಲ್ಲಿ ವಿಶೇಷವಾಗಿ ಪ್ರಚಲಿತವಾಗಿತ್ತು. ಈ ಕಾಲದ ಮತ್ತೊಂದು 
ವಿಶೇಷವೆಂದರೆ : ಈ ಹಿಂದಿನಿಂದಲೂ ಇದ್ದ ಯೋಗ, ತ್ಯಾಗಗಳೊಡನೆ ಭೋಗಕ್ಕೆ ಸಹ 
ಸಾಧನಾಮಾರ್ಗ ಅಥವಾ ಆಚರಣೆಗಳಲ್ಲಿ ಮುಖ್ಯಸ್ಥಾನ ಕಲ್ರಿತವಾದದ್ದು ಒಂದು ವಿಶೇಷ 
'ಆದರೆ ಹೊಸ ವಿಚಾರಗಳು ಉದ್ಭವವಾಗಲಿಲ್ಲವಾಗಿ, ಈ ಕಾಲ ಧರ್ಮ ಚಿಂತನೆಗೆ 
ಸಂಬಂಧಿಸಿದಂತೆ ವೈಶಿಷ್ಟ್ಯಹೀನವಾಗಿ ಕಂಡರೂ ಧಾರ್ಮಿಕ ಚಟುವಟಿಕೆಗಳು ಬೇರೆಯ 
ರೀತಿಯಲ್ಲಿ ಸ್ಫುಟವಾಗಿದ್ದುವು. 


ಹನ್ನೊಂದನೆಯ ಶತಮಾನದ ಕೊನೆಯ ವೇಳೆಗೆ ಕರ್ನಾಟಕದ ಮಲೆನಾಡು 


'ಪ್ರದೇಶದಲ್ಲಿ ತಲೆಯೆತ್ತಿದ ಹೊಯಳ ಮುಂತಾದ ರಾಜವಂಶಗಳು ಜೈನಧರ್ಮದ ಒಲವನ್ನು 


'ಮುಂದುವರಿಸಿಕೊಂಡು ಬಂದುವು. ಹೊಯಳರು ಪುಬಲರಾಗಿ ತಲಕಾಡಿನಿಂದ ಚೋಳರನ್ನು 
'ಉಚ್ಛಾ ಟನೆ ಮಾಡಿ ಹೊಯಳ ಸಾಮ್ರಾಜ್ಯ ಸ್ಥಾಪನೆಗೊಂಡಾಗ ಅವರ ರಾಣಿಯರೂ, 
'ದಂಡನಾಯಕರುಗಳಾದ ಗಂಗರಾಜ, ಬೀಚ. ಹುಳ್ಳಮ, ಭರತಿಮಯ್ಯ ಮುಂತಾದವರು 
'ಗ೦ಗವಾಡಿ ಪ್ರದೇಶದಲ್ಲಿ ನೂರಾರು ಜಿನಾಲಯಗಳನ್ನು ನಿರ್ಮಸಿದರೆಂದೂ ಹಾಳುಬಿದ್ದಿದ್ದ 
'ಹಲವು ಜಿನಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಸಿದರೆಂದೂ ಶಾಸನಗಳು ತಿಳಿಸುತ್ತವೆ. 
(ಚೋಳರ ಕಾಲದಲ್ಲಿ ಮಸುಕಾಗಿದ್ದ ಜೈನಧರ್ಮ ಮತ್ತೆ ಹೊಯ್ಸಳರ ಕಾಲದಲ್ಲಿ 
'ಮೆರೆಯುವಂತಾಯಿತು. “ಜಿನಧರ್ಮ೦ಂ ಇಂಗ ನೃಪಾಳರಂದಿನ ವಿಭೂತಿಯ ' ರೂಢಿಯನೆಯ್ಲ' 
"ಮಾಡುತ್ತಿದ್ದ ಸಂಪ್ರದಾಯಗಳು ಪುನಃ ತಲೆಯೆತ್ತಲಾರಂಭಿಸಿದುವು. 


ಹಾಗೇ ಎಷ್ಟುವರ್ಧನನ ನಂತರದ ಕಾಲದಲ್ಲಿ ಕಾಳಾಮುಖ ಶ್ರೀವೈಷ್ಣವ ಮತಗಳಿಗೂ 
'ಆಶ್ರಯ ದೊರೆತು ಅವೂ ವಿಜೃ೦ಭಿಸ ಸತೊಡಗಿದವು. ಅವು ಜನಾಕರ್ಷಣೆಯ 
'ಕೇಂದ್ರಗಳಾಗತೊಡಗಿದ್ದವು ಅರಿತಹ ಸ೦ದರ್ಭದಲ್ಲಿ ಜೈನಧರ್ಮಿಯರಾದರೂ ತಮ್ಮ 
ಧರ್ಮದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅನಿವಾರ್ಯವಾಗಿ ಆಚರಣೆಗೆ 
[ತರಬೇಕಾಯಿತೇನೋ "ಎಂದೆನಿಸುತ್ತದೆ. ಹಾಗಾಗಿ ಹೊಯ್ಸಳರ ಕಾಲದಲ್ಲಿ ಪೂಜಾ 
ವಿಧಾನಗಳು ಇತರ ಹಿಂದೂ ದೇವಾಲಯಗಳಲ್ಲಿದ್ದುದಕಿಂತೆ ಭಿನ್ನ! ವಾಗಿರಲಿಲ್ಲ. ಜಲ, 
ಗಂಧ, ಪುಷ್ಪ ಅಕ್ಷತ, ಧೂಪ, ದೀಪ, ನೈವೇದ್ಯ ತಾಂಬೂಲ ಈ ಅಷ್ಟವಿಧಾರ್ಚನೆಗಳೂ 
ರೂಢಿಗೆ ಬಂದುಬಿಟ್ಟವು. ಅಲ್ಲದೇ ನೃತ್ಯ -ಗೀತಾದಿ ಸೇವೆಗಳೂ ನಡೆಯುತ್ತಿದ್ದವು. 


'ಸರ್ವತ್ಯಾಗಮಾಡಿದ ತೀರ್ಥಂಕರರಿಗೆ ಇವುಗಳನ್ನು ಜೊತೆಗೂಡಿಸಿರುವುದು 


ays Weer 


ಸೆಪ್ಟೆಂಬರ್‌ 2017 | 38 


ಭಯಾ 


36 


ಅಸಮಂಜಸವಾಗಿ ಕಂಡರೂ ವಿವಿಧ ಧರ್ಮಗಳಲ್ಲಿ ಆಚರಣೆಗಳು ಒಂದೇ ಮಾರ್ಗದಲ್ಲಿ 
ಸಾಗುತ್ತಿದ್ದವೆಂಬುದಕ್ಕೆ ಇದು ಒಳ್ಳೆಯ ನಿದರ್ಶನ. 


ಈ ಕಾಲದಲ್ಲಿ ಅನೇಕ ಬಸದಿಗಳಲ್ಲಿ ಅಂಬಿಕಾ, ಜ್ವಾಲಮಾಲಿನಿ, ಪದ್ಮಾವತೀ, 
ಚಕ್ರೇಶ್ವರೀ ಮೊದಲಾದ ಯಕ್ಷಿಯರ ವಿಗ್ರಹಗಳು ಕಾಣಿಸಿಕೊಂಡವು. ಇವುಗಳಿಗೂ ವಿಶೇಷ 
ಪೂಚಿನಡೆಸುವ ಆಚರಣೆ 'ಪ್ರಬಲಗೊಂಡಿತು. ಲಕ್ಷ್ಮೀ, ಸರಸ್ವತಿಯರಂತೆ ಬೇರೆ ಬೇರೆ 
ಯಕ್ಷಿಯರು ಧನ, ವಿದ್ಯ, ಪ್ರಜಾಪಾಲನೆ ಮೊದಲಾದುವಕ್ಕೆ ಅಧಿಷ್ಠಾತಿ ದೇವತೆಗಳೆಂಬ 
ಕಲ್ಪನೆ ವಿಶೇಷವಾಗಿ ಬೆಳೆದಿತ್ತು ಮಂತ್ರ ತಂತ್ರಗಳಲ್ಲೂ ಹಲವು ಜಿ ಓನರು  ನಿಷ್ಠಾತರಾಗಿದ್ದರು. 
ಈ ಅವಧಿಯ ಮುಳಗುಂಡದ ಜೈನ ಗುರು ಮಲ್ಲಿಷೇಣಸೂರಿ ಸಿರ ಆರಾಧಕನಾಗಿ 
"ಭೈರವ ಪದ್ಮಾವತಿ ಕಲ್ಪ', "ಜ್ಞಾಲಮಾಲಿನಿ ಕಲ್ಪ” ಎ೦ಬ ಗ್ರಂಥಗಳನ್ನು ಬರೆದಿದ್ದಾನೆ. 
ಜೈನರು ಅನೇಕ ಪರ್ವಗಳನ್ನು ನೋಂಪಿ, ಹಬ್ಬಗಳನ್ನು ಆಚರಿಸುತ್ತಿದ್ದ ವಿವರಗಳು 
ಶಾಸನಗಳಲ್ಲಿ ಬಂದಿವೆ. ಒಟ್ಟಾರೆ ಈ ಅವಧಿಯಲ್ಲಿ ಜೈನ ಶ್ರಾವಕರ ಆಚರಣೆಗಳು 


ಅಂದಿನ ಇತರ ಧರ್ಮಿಯರ ಆಚರಣೆಗಳಿಗಿಂತ ಎಭಿನ್ನವಾಗಿರಲಿಲ್ಲ. 


ಹನ್ನೆರಡನೆಯ ಶತಮಾನದ ಆರಂಭದ ವೇಳೆಗೆ ಧಾರ್ಮಿಕ ರಂಗದಲ್ಲಿ ಹೊಸ 
ಸಿದ್ಧಾಂತಗಳೂ ಮಾರ್ಗಗಳೂ ಹುಟ್ಟಿಕೊಂಡವು. ಸಮಾಜದಲ್ಲಿ ಹೊಸ ವ್ಯವಸ್ಥೆ ಮತ್ತು 
ಮೌಲ್ಯಗಳನ್ನು ಅಳವಡಿಸುವೆಡೆ ದೃಷ್ಟಿ ಹರಿಯಿತು. ಇಂಥ ಸಂದರ್ಭದಲ್ಲಿ ಹೊಸ ಮತ್ತು 
ಹಳೆಯ ಮಾರ್ಗಗಳ ನಿಷ್ಠ ಪ್ರತಿಪಾದನೆಗಳು, ಅವುಗಳ ನಡುವೆ ತಾಕಲಾಟಗಳು ಜೊತೆ 
Fe ಕಾಣಿಸಿಕೊಂಡವು. ಸ ಸಾಂಸ್ಕೃತಿಕ ಅಸ್ಪ ಮತ್ತು ವೈವಿದ್ಯ ಈ ಅವಧಿಯ 
ವೈಶಿಷ್ಟ್ಯಗಳಾಗಿದ್ದವು. ಆದರೆ ಈ ಕಾಲಘಟ್ಟದಲ್ಲಿ ಜೆ ಶೈನಧರ್ಮ ಯಾವ ಹೊಸ ಸೈದ್ದಾಂತಿಕ 
ಭಧ ಆಚರಣೆಗಳನ್ನೂ ಬೆಳಸಲಿಲ್ಲ. ಅದರ ಭಾವವೂ ಇಳಿಮುಖವಾಗುತ್ತಾ ಬಂದಿತ್ತು 
ಅದರಲ್ಲೂ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ತೀರ ಹೀನಾಯ ಸ್ಥಿತಿಯನ್ನು ಮುಟ್ಟತೆನ್ನಬಹುದು. 
ಕಲ್ಯಾಣದ ಚಾಲುಕ್ಕರ ಆಳ್ವಿಕೆಯ ಉತ್ತರಾರ್ಧದ ಕಾಲದಲ್ಲಿ ಪೌರಾಣಿಕ ಹಿ೦ದೂ ಧರ್ಮದತ್ತ 
ರಾಜರ ಒಲವು ಹೆಚ್ಚಾಗುತ್ತಿದ್ದುದೂ * ಉಚ್ಛವರ್ಗ ಹಾಗೂ ಇತರ ಸಮಾಜದ ವರ್ಗಗಳು 
ಪೌರಾಣಿಕ ಹಿಂದು. ಧರ್ಮ ಗಂಥಗಳು. ಅದರಲ್ಲೂ ಪಾಶುಪತ ಶೈವಧರ್ಮ 
ಪ್ರವರ್ಧಿತವಾದುದನ್ನು ಗಮನಿಸಬಹುದಾಗಿದೆ. 


ಈ ಅವಧಿಯಲ್ಲಿ ಜಿ ಓನಗುರುಗಳು ಧರ್ಮ ಪಸಾ ಸಾರಕ್ಕಿಂತ ಹೆಚ್ಚಾಗಿ ಬಸದಿಗಳಿಗೆ 
ಆಸ್ತಿಯನ್ನು ಬೆಳಸುವ, ಅದಕ್ಕಾಗಿ ಶ್ರೀಮಂತವರ್ಗದವರ ಪ್ರೋತ್ಸಾಹವನ್ನು ಗಳಿಸುವ 
ಪ್ರವೃತ್ತಿ ಹೆಚ್ಚಾಯಿತೇನೋ ಎಂದೆನಿಸುತ್ತದೆ. 


ಇದೇ ಕಾಲದಲ್ಲಿ ಶೈವಧರ್ಮ ವ್ಯಾಪಕವಾಗುತ್ತಿದ್ದು, ಅದರಲ್ಲೂ ಜನಸಾಮಾ 
ವರ್ಗದಿಂದ ಆ ವರ್ಗದವರಿಗಾಗಿಯೇ ವೀರಕೆ ೈವಧರ್ಮ ಹೆಚು ಿ ಪ್ರಚಾರವಾಗತೊಡಗಿದ್ದು, 
ಇವುಗಳಿಂದ ಈ ಹೊತ್ತಿಗೆ ಜನಸಾಮಾನ್ಯ ಸಂಪರ್ಕವನ್ನು ಕಳೆದುಕೊಳ್ಳುತ್ತಿದ್ದ ನ ಜೈನಧರ್ಮ 
ಆ ಜನರಿಂದಲೂ ಹೆಚ್ಚಿನ ಬೆ೦ಬಲವನ್ನು ಗಳಿಸ ಲಾರಡೆ ಹೋಯಿತು. 


ಹಾಗೇ ಹೊಯಳರ ಕಕ್ಷೆಯಲ್ಲಿದ್ದ ದಕ್ಷಿಣ ಕರ್ನಾಟಕದಲ್ಲಿ ಸರ್ವಧರ್ಮ ಸಹಿ 
ತತ್ತ್ವ ಸಾಕಷ್ಟು ಬಲವಾಗಿಯೇ ಇತ್ತು ಅದರೂ ಈ ಪದೇಶದ. ಶಾಸನಗಳಲ್ಲಿ ಕಂಡುಬರುವ 
ಪಾರ್ಥನಾ ಶ್ಲೋಕಗಳು. ಶಾಪಾಶಯ ಭಾಗಗಳು ಹಾಗೂ ಜೈನಮುನಿಗಳು ಧರಿಸಿದ್ದ 


ಪುಸ್ತಕ 33-34 ಕರ್ನಾಟಕದ ಜೈನಧರ್ಮದಲ್ಲಿ... 


ಬಿರುದಾವಳಿಗಳಾದ "ವಾಧಿಕುಳಧರ ವಜ್ರಾಯುಧ', ಪರಸಮಯ ತಿಮಿರ ದಿನಕರ, 
ರುದ್ರವಾದಿ ಗಜಾಂಕುಶ, ವಾದಿಗಜಾಂಕುಶ, ಪರವಾದಿ ಮಲ್ಲ ವಾದಿರಾಜ, ಪಂಡಿತವಾದಿ 
ವಜ್ರಾಂಕುಶ, ದುರ್ಮಾರ್ಗ್ಗಾದ್ರಿ ವಜ್ರಾಯುಧ, ವಾಧೀಭಸಿಂಹ' ಎಂಬುವು ಪರೋಕ್ಷವಾಗಿ 
ಹೊಯಳ ಸಾಮ್ರಾಜ್ಯದಲ್ಲಿ. ಜೈನರ ನ್ನು ಬಿಂಬಿಸುತ್ತಿವೆ ಎನ್ನಬಹುದು. ಅಂದರೆ 
ಆಗ್ಗೆ ಅನ್ಯಮತಗಳಿಗಿದ್ದ ಪ್ರಾಬಲ್ಯದ ಎರುದ್ಧ ಜೈ ನ ಧರ್ಮಿಯರು ಹೋರಾಡುತ್ತಿದ್ದುದನ್ನು 
ಈ ಉಲ್ಲೇಖಗಳು ಪ್ರತಿಬಿಂಬಿಸಿವೆ ಎಂದು ಗ ಒಟ್ಟಾರೆ ಜೈನ ಮುನಿಗಳು 
ಅನೇಕ 'ವಾದ-ವಿವಾದಗಳಲ್ಲಿ ಭಾಗವಹಿಸಿ ಗೆದ್ದು ಬಿರುದುಗಳನ್ನು ee ತ್ರಗಳನ್ನು 
ಗಳಿಸುತ್ತಿದ್ದರು. ಹಾಗೇ ಶೈವ "ಮುನಿಗಳು ಕೂಡ ವಾದ-ವಿವಾದಗಳಲ್ಲಿ ತೊಡಗಿದ್ದುದರ 
ಬಗ್ಗೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜಾಜೂರು ಗ್ರಾಮದ ಶಾಸನವೊಂದು 
ಬೆಳಕು ಚೆಲ್ಲುತ್ತದೆ. ಅಲ್ಲಿನ ಕಲ್ಲೇಶ್ವರ ದೇವಾಲಯದ ಶೈವ ಯತಿ ಚಂದ್ರಭೂಷಣ 


ಪಂಡಿತನನ್ನು ಮಹಾದೇವಜೀಯನೆಂದು ಕರೆದಿದ್ದು, ಆತನು ಕುಮತವಾದಿಗಳನ್ನು ಒಳುವೆತ್ತ 


ನುಡಿಗಳಿಂದ ಭಂಗಿಸಿ, ಇಳೆಯಲ್ಲಿ ಪೆಂಪುವೆತ್ತ ಶೈವ ಮತವನ್ನು ನಿಲ್ಲಿಸಲು ವೀರ 


ಪರಾಕ್ರಮದಿಂದ ಎದುರಾಳಿಗಳನ್ನು ಸೋಲಿಸಿ "ಸಮಯ ಪ್ರತಿಪಾಲಕ'ನೆಂಬ ಬಿರುದನ್ನು 


ಪಡೆದನೆಂದು ಶಾಸನ ವರ್ಣಿಸಿದೆ. ಈ ವಿವರಗಳನ್ನು ಗಮನಿಸಿದರೆ; ಜೈನ ಮತ್ತು ಶೈವರ 
' ಮಧ್ಯೆ ಕೇವಲವಾದ ವಿವಾದಗಳಷ್ಟೇ ಅಲ್ಲ ಅವರ ಮಧ್ಯೆ ಕೈ ಕೈ ಮಿಲಾವಣೆಯೂ 
ನಡೆದಿದ್ದರಬೇಕೆ೦ದು ಅನಿಸದಿರದು. 


ಎದ್ದತ್ತಿನ ಮಟ್ಟದಲ್ಲಿ ಜೈನಮತ ಬಹಳಮಟ್ಟಿಗೆ ಗೆದ್ದಿತಾದರೂ, ಜನ ಸಾಮಾನ್ಯರ 
ಮಟ್ಟದಲ್ಲೇ "ನಡೆದ ಧರ್ಷಣೆಗಳಲ್ಲಿ ಸ್ವಲ್ಪಮಟ್ಟಿಗೆ ಸೋತಿತು ಎಂದೇ ಹೇಳಬೇಕು. ಆ 
| ವೇಳೆಗಾಗಲೇ ತಲೆಯೆತ್ತ ತೊಡಗಿದ್ದ ವೀರಶೈವ ಹಾಗೂ ಆ ಧರ್ಮದ ಮುಂದಾಳುಗಳು 
ಜನತೆಯ ಒಲವನ್ನು "ಗೆಲ್ಲಲು ಸೊದಲಿಗೆ ಪ್ರಯತ್ನಶೀಲರಾದರು ಅಲ್ಲದೆ ಗೆದ್ದರೂ 
ಕೂಡ. ಹಾಗೇ ಅವರ ಸ ಸಾಹಿತ್ಯ ಸೃಷ್ಟಿಯಲ್ಲೂ ಆದೇ ದೃಷ್ಟಿಯನ್ನು ನಾವು ಕಾಣಬಹುದಾಗಿದೆ. 


' ಈ ಹಂತದಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ನಡೆದು ಹೋದ ಘಟನೆಗಳ 
' ಪ್ರತಿಧ್ವನಿಗಳೇ ಹೆಮ್ಮಾಡಿ ಅರಸ, ಗೊಗ್ಗಿದೇವ, ಏಕಾಂತರಾಮಯ್ಯ ಮುಂತಾದವರು 
ನೆಡಸಿದ ಸಾಹಸಗಳಾಗಿವೆ ಎಂದರೆ ತಪ್ಪಾಗಲಾರದು. 


; ಸರಿಸುಮಾರು ಈ ಅವಧಿಯಲ್ಲೇ ಪ್ರಾ ಪ್ರಾಜ್ಞರಾದ ಜೈನ ನಕರವರ್ಗದವರ ಆಶಯದ 
ಮೇರೆಗೆ ಹೆಚ್ಚು ಪ್ರಬಲರಾಗಿದ್ದ ಶೈವ ಗುರುಗಳು; ಆಗ್ಗೆ ಅಲ್ಪ ಸಂಖ್ಯಾತರಾಗ ತೊಡಗಿದ್ದ 
ಜೈನರ ಹಾಗೂ ಅವರ ಪೂಜಾಸ್ಥಾನಗಳ ರಕ್ಷಣೆಗೆ ಮುಂದೆ ಬಂದು, ಅದಕ್ಕಾಗಿ 

. ಎಕ್ಕೋಟಿಗಣಗಳನ್ನು ನೇಮಿಸುವ ಒಂದು ಪ್ರಕ್ರಿಯೆ "ಆರಂಭಗೊಳಿಸಿದರು ಎಂಬ ಸೂಚನೆ 
ಬಿಜಾಪುರ ಜಿಲ್ಲೆಯ ತೇರದಾಳ ಸ್ಥಳದ ಶಾಸನದಿಂದ ವ್ಯಕ್ತವಾಗುತ್ತದೆ. ತೇರದಾಳ ಗ್ರಾಮದ 
' ಸಮಸ್ತ ನಕರರ ಪ್ರಾರ್ಥನೆಯ ಮೇರೆಗೆ ಕೊಲ್ಲಾಪುರದ 3 ಘಟಿಕಾಸ್ಥಾನದ ಆಚಾರ್ಯರು 
ಮತ್ತು ಎಕ್ಕೋಟಿಯಸಂಖ್ಯಾತ ಗಣಗಳು ಒಂದುಗೂಡಿ ತೇರದಾಳದ ನೇಮಿನಾಥೇಶ್ವರ 

' ಜಿನಾಲಯವನ್ನು ಅದೇ ಊರಿನ ಕಲಿದೇವರ ದೇವಾಲಯಕ್ಕೆ ಪ್ರತಿಬದ್ಧಮಾಡಿದರು. ಈ 
ಸಂಗತಿಯು ಅಂದು ನಡೆಯುತ್ತಿದ್ದ ಧಾರ್ಮಿಕ ಆಂದೋಲನದ ಚಿತ್ರವನ್ನು ಅಂಥ 


| ದುರ್ಫಟನೆ ತೇರದಾಳದ ಬಸದಿಗೆ “ಓದಗಬಾರದೆಂಬ ಉದ್ದೇಶದಿಂದ ಶೈವರಕ್ಕೆಯನ್ನೆ , 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 |37 


೬ 00096, 


: 
| 


ಬೇಡಿದ ಒಂದು ಸಂದರ್ಭವನ್ನು ನಿರೂಪಿಸುವ ಈ ಶಾಸನ 12ನೆಯ ಶತಮಾನದ 
ಉತ್ತರಾರ್ಧದಲ್ಲಿ ಉತ್ತರಕರ್ನಾಟಕದಲ್ಲಿ ಜೈನಧರ್ಮಕ್ಕೆ ಎಂತಹ ಸ್ಥಿತಿ ಬಂದಿತ್ತು ಎಂಬುದನ್ನು 
ಸೂಚಿಸುತ್ತದೆ. ಠ್‌ "ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ಕಂಡುಬರುವ ಎಕ್ಕೋಟಿ 
ಜಿನಾಲಯಗಳು ಶೈವ ರಕ್ಷಣೆಯನ್ನು ಪಡೆದು ದ ಪೂಜಾಸ್ಥಾನಗಳಾಗಿವೆ 
ಎಂದರೆ ತಪ್ಪಾಗಲಾರದು. 


ಹಾಗೆ ಅಗ್ರಹಾರಗಳಲ್ಲಿ ಬ್ರಾಹ್ಮಣರ ಸಹಕಾರದಿಂದ ರೂಪಿತಗೊಂಡ ಬಸದಿಗಳಲ್ಲಿ 
ಬ್ರಹ್ಮದೇವರನ್ನು ಸ್ಥಾಪಿಸಿ, ಬಸದಿಯ ಶ್ರೀಕಾರ್ಯಕ್ಕೆ ಮಹಾಜನರು ದಾನವಿತ್ತು - ಬ್ರಹ್ಮ 
ಜಿನಾಲಯವನ್ನಾ ಸುತ್ತಿದ್ದರು. ಲಕ್ಕುಂಡಿಯ ಅತ್ರಿಮಜ್ಜಿ ನ ಕಟ್ಟಿಸಿದ ಬ್ರಹ್ಮ ಜಿನಾಲಯ ಇದಕ್ಕೆ 
ಒಳ್ಳೆಯ ನಿದರ್ಶನವಾಗಿದೆ. = ಅವಧಿಯ ಸಾಹಿತ್ಯ ಕೃತಿಗಳಲ್ಲೂ 'ಅಂದಿನ ಧಾರ್ಮಿಕ 
ಒಲವು ಕ. ಪತಿಪಾದಿತವಾಗಿವೆ. ಈ ದಿಸೆಯಲ್ಲಿ ನಯಸೇನನ “ಧರ್ಮಾಮೃತಂ', 
ಬ್ರಹ್ಮಶಿವನ "ಸ ಯಪರೀಕ್ಷೆ', ಆಂಡಯ್ಯನ "ಕಬ್ಬಿಗರ 'ಕಾವ', ಹರಿಹರ ಮಹಾಕವಿಯ 
> lo ಆ 'ಆದಯ್ಯನ ರಗಳ, ಏಕಾಂತರಾಮಿತಂದೆಯ ರಗಳೆ, ಮಾರುಡಿಗೆ 
ನಾಚಿತಂದೆಯ ರಗಳೆ, ಹಾರ ಬೊಮ್ಮಿತಂದೆಯ ರಗಳೆ ಮತ್ತು ವೀರಭದ್ರದೇವರ 
ರಗಳೆಗಳಲ್ಲಿ ಪರಸಮಯಗಳ ನಿಂದೆ. ಅಪಹಾಸ್ಯಗಳನ್ನು ಕಾಣಬಹುದಾಗಿದೆ. ಹಾಗೇ 
ರಾಘವಾಂಕನ “ಸೋಮನಾಥ ಚರಿತೆ', ವೀರೇಶ" ಚರಿತೆಗಳು ಕೂಡ ಅಂದಿನ ಜೈನ- 
ಶೈವ ಧರ್ಮಗಳ ಸ್ಥಿತಿಗತಿಗಳನ್ನು ಪರೋಕ್ಷವಾಗಿ ಬಿ೦ಬಿಸಿರುವುದನ್ನು ನಾವು 
ಕಾಣಬಹುದಾಗಿದೆ. 

ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ದೃಗ್ಗೋಚರವಾಗಿ ಜೈನರು ಮತ್ತು ಜೈನ ಸಂಸ್ಥೆಗಳ 
ಮೇಲೆ ದಾಳಿಗಳು ನಡೆದ ರೀತಿಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ನಡೆಯಲಿಲ್ಲವೆಂದು 
ಮೇಲುನೋಟಕ್ಕೆ ಅನಿಸಿದರೂ, ಹೊಯ್ಸಳ ರಾಜ್ಯದ ಅನೇಕ ಪದೇಶಗಳಲ್ಲಿ ಪಾಳುಬಿದ್ದಿರುವ 
ಬಸದಿಗಳು, ಚೆಲ್ಲಾಪಿಲ್ಲಿಯಾಗಿ ಕೆರೆ, ಕಟ್ಟೆ ಕಾಲುವೆಗಳಲ್ಲಿಲ್ಲಾ ಕಂಡುಬರುವ ಜೈನ ಸಂಬಂಧಿ 
ಶಿಲ್ಪ-ವಾಸ್ತು ಅವಶೇಷಗಳು, ಈ ಪ್ರದೇಶದಲ್ಲೂ ಉಗ್ರವಾಗಿಯೇ ದಾಳಿಗಳು ನಡೆದಿತ್ತೆನ್ನಲು 
ಸಾಕ್ಷಿಯಾಗಿವೆ. ಇದಕ್ಕೆ ಮುಖ್ಯ ಕಾರಣ ಆ ಕಾಲದ ಹೊಯ್ಸಳ ದೊರೆ ನರಸಿ೦ಹನು 
ತನ್ನ ಕಾರ್ಯ ಚಟುವಟಿಕೆಗಳನ್ನು ತಮಿಳುನಾಡಿನ ಕಣ್ಣಾನೂರಿನಲ್ಲಿ ಕೇಂದ್ರೀಕರಿಸಿದ್ದು, 
ಸ್ವಲ್ಪಮಟ್ಟಿನ ಅರಾಜಕತೆಯು ಇದಕ್ಕೆ ಕಾರಣವಾಗಿರಬೇಕು. ಈ ಅವಧಿಯಲ್ಲೇ ಜೈನ 
ವಿರೋಧಿ ಆಂದೋಲನಗಳು ನಡೆದಿರಬೇಕೆಂದು ತಮ್ಮ ಕ್ಷೇತ್ರಕಾರ್ಯದ ಮೂಲಕ 
ಡಾ. ಕೆ. ವಸ ೦ತಲಕ್ಷ್ಮಿ ಅವರು ತಮ್ಮ ಅಧ್ಯಯನಗಳಲ್ಲಿ ಸ ಸವಿವರವಾಗಿ ಸಾದರಪಡಿಸಿದ್ದಾರೆ. 
ಆ ವೇಳೆಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ರಾಮಾನುಜರ ಪ್ರಭಾವ ಮತ್ತು ರಾಜಾಶ್ರಯದ 
ಹಿನ್ನೆಲೆಯಲ್ಲಿ ಶ್ರೀವೆ ಷ್ಠವಧರ್ಮ ಹೆಚ್ಚು ಜನಾದರಣೆಯನ್ನು ಗಳಿಸಿಕೊಳ್ಳ ತೊಡಗಿತ್ತು. 
ಒಂದು ಕಡೆ ಶೈವ. "ಮತ್ತೊಂದು ಕಡೆ ಶ್ರೀವೆ ೈಷ್ಟವ ಧರ್ಮಗಳ ಮಧ್ಯ. ಸಿಲುಕಿ ತನ್ನ 
ಅಸ್ತಿತ್ವಕ್ಕಾಗಿ ಜೈನ ಧರ್ಮ "ಹೋರಾಡಬೇಕಾದ ಪರಿಸ್ಥಿತಿಗೆ ಸಿಕ್ಕಿಕೊಂಡಿದ್ದಿತು. ಧರ್ಮ 
ಸ್ಪರ್ಧೆ ಬಿಸಿಯಾಗಿ ಜರುಗುತ್ತಿದ್ದ ಕಾಲದಲ್ಲಿ ಸ್ವಧರ್ಮ ಪ್ರಶಂಸೆ, ಪರಧರ್ಮ ಖಂಡನೆ 
ಇವನ್ನೇ ವಸ್ತುವಾಗುಳ್ಳ ಕೃತಿಗಳು ಹುಟ್ಟುವುದು ಸಾಮಾನ್ಯ. ಧರ್ಮದ ಉಳಿವೇ 
ಸಮಸ್ಯೆ ಕೈಿಯಾಗಿರುವಾಗ "ಇಂಥ ಕಾಲದಲ್ಲಿ ಆಯಾ ಧರ್ಮೀಯರಿಂದ ಶಾಸ್ತ್ರಗಂಥಗಳು 


ಪುಸ್ತಕ 33-34 ಕರ್ನಾಟಕದ ಜೈನಧರ್ಮದಲ್ಲಿ... 


ಹುಟ್ಟುವ ಸಂದರ್ಭ ಬಹು ಕಡಿಮೆ. ಈ ಕಾಲದಲ್ಲಿಯೇ ಹೆಚ್ಚು ಸಂಖ್ಯೆಯಲ್ಲಿ ಜೈನ 
ಧಾರ್ಮಿಕ ಕೃತಿಗಳು ರಚಿತವಾಗಿರುವುದು ಆಶ್ಚರ್ಯ. 


ವಿಜಯನಗರ ಕಾಲದ ಆರಂಭದ ಹೊತ್ತಿಗೆ ವೈಷ್ಣವ ಜೈನ ಕಲಹಗಳು ಹುಟ್ಟಿಕೊಂಡ 
ಪ್ರಸ್ತಾಪ ಶ್ರವಣಬೆಳಗೊಳ, ಕಲ್ಯ ಇತ್ಯಾದಿ ಜೈನ ಕ್ಷೇತ್ರಗಳಲ್ಲಿನ ಬುಕ್ಕರಾಯನ ಶಾಸನಗಳಲ್ಲಿ 
ದೊರೆಯುತ್ತದೆ. ಬುಕ್ಕರಾಯ ಜೈನರಿಗೂ ವೈಷ್ಣವರಿಗೂ ರಾಜಿ ಮಾಡಿಸಿದ್ದು, ಜೈನ 
ಕ್ಷೇತ್ರಗಳ ರಕ್ಷಣೆಗೆ ವೈಷ್ಣವರ ಬೆ೦ಬಲವನ್ನು ಪಡೆದುಕೊಂಡಿದ್ದು ಇವು ಆ ಹೊತ್ತಿಗೆ 
ಜೈನಧರ್ಮದ ಉಳಿವು ಅ೦ದಿನ ಜೈನ ಅನುಯಾಯಿಗಳಿ೦ದ ಅಲ್ಲ, ಇತರ 
ಮತಾನುಯಾಯಿಗಳ ಸಹಿಷ್ಣುತಾ ನೀತಿಯಿಂದ ಮಾತ್ರ ಸಾಧ್ಯ ಎನ್ನುವ ಸ್ಥಿತಿಯನ್ನೇ 
ಹೇಳುವಂತಿದೆ. 


ಕರ್ನಾಟಕವು ಸರ್ವಧರ್ಮಗಳ ಉಳಿವು ಮತ್ತು ಬೆಳವಣಿಗೆಗೆ ನೆರವಾಗಿರುವುದು 
ಮುಖ್ಯವಾಗಿ ಧರ್ಮ ಸಹಿಷ್ಣುತೆ, ಎಲ್ಲಾ ಕಾಲದಲ್ಲೂ 'ಪ್ರಧಾನವಾಗಿ ಎದ್ದು ಕಾಣುವುದು 
ದ್ವ ಪುಣ್ಯ ಭೂಮಿಯ ಗುಣ. ಹಾಗಾಗಿ ನೆರೆಯ ರಾಜ್ಯಗಳಲ್ಲಿ ಆದಂತೆ ಜೈನಧರ್ಮದ 
ಬುಡಮಟ್ಟನಾಶ ಕರ್ನಾಟಕದಲ್ಲಿ ಆಗಲಿಲ್ಲ. ಅದು ಉಳಿದು ಬರಲು ಅಲ್ಲಿನ ಸುಸಂಸ್ಕೃತ 
ವರ್ಗದ ಗುರುಗಳು, ಜನರು, ಆಡಳಿತಗಾರರೂ ಕಾರಣವಾಗಿರುವುದು ಕಂಡುಬರುತ್ತದೆ. 


ವಿಜಯನಗರ ಪೂರ್ವದಲ್ಲಿ ಇಂತಹ ಸಂದರ್ಭಗಳಲ್ಲಿ ಕುಶಲ ತತ್ವಜ್ಞರು ವಾದ 
ವಿವಾದಗಳಿಂದ ತಮ್ಮ ಸಿದ್ಧಾಂತ ಮೇಲ್ಮೆಯನ್ನು ಸಾಧಿಸಿ ಅನುಯಾಯಿಗಳನ್ನು 
ಉಳಿಸಿಕೊಳ್ಳುವುದೂ ಗಳಿಸಿಕೊಳ್ಳೆವುದೂ ಸ ಸಾಧ್ಯವಾಗಿದ್ದಿತು. ಆದರೆ ವಿಜಯನಗರ ಕಾಲದಲ್ಲಿ 
ಆ ಮಾರ್ಗಕ್ಕೆ ಅಷ್ಟಾಗಿ ಅವಕಾಶವಿರಲಿಲ್ಲ. ಧರ್ಮ ಪ್ರಚಾರ ಮಾಧ್ಯಮ ಈಗ ಬದಲಾಗಿತ್ತು 
ಅದು ಜಿಜ್ಞಾಸುಗಳಿಗಿಂತಲೂ ಜನಸಾಮಾನ್ಯರನ್ನು ಉದ್ದೇಶಿಸುವಂತೆ ಇರಬೇಕಾಗಿದ್ದಿತು. 
ಒಟ್ಟಿನಲ್ಲಿ ನೋಡಿದರೆ ಜನಸಾಮಾನ್ಕರು ಪಭಾವ ಏರುತ್ತಿದ್ದ ವಜಯನಗರ ಕಾಲದಲ್ಲಿ 
ಜೈನಧರ್ಮಕ್ಕೆ ತನ್ನ ಉಳಿವಿಗಾಗಿ ತೊಳಲುವ ಸ್ಥಿತಿ ಬಂದಿತ್ತು. 


| ಸಳೀಯವಾದ ವಿವಿಧ ಧರ್ಮ ಪಂಥಗಳಲ್ಲಿ ಹಿಂದೆ ಬೆಳದಿದ್ದ ಸ್ಪಧರ್ಮವೇ 
ಹೆಚ್ಚೆಂಬ ಭಾವನೆ, ಪರಧರ್ಮಗಳನ್ನು ತುಚ್ಛವಾಗಿ ಕಾಣುವ ಮನೋಭಾವ, "ಅಸಹಿಷ್ಣತೆ 

ಅಂಶಗಳು ಅಲ್ಪಜ್ಜರಾದ ಕೆಲವು ಗುರುಗಳು ಮತ್ತು ಜನರಲ್ಲಿ ರೂಢ ಮೂಲವಾಗಿ 

ಉಳಿದು ಬಂದಿತ್ತೆಂಬುದಕ್ಕೆ ಸ ಸಾಕ್ಷಿ; ಕೃಷ್ಣದೇವರಾಯನ ಕಾಲದಲ್ಲಿ ಶಾಂತಲಿಂಗ ಎ೦ಬ 

ಲಿಂಗಾಯತ ಪ್ರಮುಖ ತನಗೆ ಕೈಲಾಸ ಪ್ರಾಪ್ತಿಯಾಗಬೇಕೆಂಬ ಉದ್ದೇಶದಿಂದ ಹಲವಾರು 
ಜೈನಗುರುಗಳ 'ತಲೆಗಡೆದನೆಂದು ಒಂದು ಶಾಸನ ತಿಳಿಸುತ್ತದೆ. 


ವಿಜಯನಗರ ಆಳ್ವಿಕೆಗೆ ಒಳಪಟ್ಟಿದ್ದ ಮಲೆನಾಡು ಮತ್ತು ಪಶ್ಚಿಮ ಕಡಲ ತೀರದ 
ಪ್ರದೇಶಗಳಲ್ಲಿ ಜೈನಧರ್ಮ ಹೆಚ್ಚು ಪ್ರವರ್ಧಮಾನವಾಗಿಯೇ ಮುಂದುವರೆಯಿತು. ಅದಕ್ಕೆ 
ಮುಖ್ಯ ಇರ ಆ ಪ್ರದೇಶಗಳನ್ನು ಆಳಿದ ಸ್ಥಳೀಯ ಪ್ರಭುಗಳು. ಹಾಡುವಳ್ಳಿಯ 
ಸಾಳುವರು, ಕಾರ್ಕಳದ ಭೈರರಸರು. ಸುರುಳಿನ ತೋಳದರು, ಹೊಸಂಗಡಿಯ 
ಹೊನ್ನಕ೦ಬಳಿಯರಸ ರು, ಪುತ್ತಿಗೆಯ ಚೌಟರು, ಮೂಲ್ಕಿಯ ಸಾವಂತರು, ಬಂಗಾಡಿಯ 
ಬಂಗರು, ಆಳವಂಗಡಿಯ ಅಜಿಲರು, ಬೈಲಂಗಡಿಯ ಮೂಲರು, ಪಡು ಪಣಂಬೂರು, 
ಯೆರ್ಮಾಳು, ಪಡುಬಿದಿರೆ, ಕಾಪು, ಯೊಲುರು. ಮುಂತಾದ ಪದೇಶದ ಹೆಗ್ಗಡೆ, ಬಲ್ಲಾಳರು 


೬ರ ಸಂ 


ಸೆಪ್ಟೆಂಬರ್‌ 2017 |39 


ಸರಣ 


40 | ಪುಸ್ತಕ 33-34 


ಅನೇಕ ಬೀಡುಗುತ್ತುಗಳ ಮುಖ್ಯಸ್ಥರು ಜೈನ ಮತಾವಲಂಬಿಗಳಾಗಿದ್ದು ಜೈನ ಸಂಸ್ಕೃತಿಯ 
ಬೆಳವಣಿಗೆಗೆ ಕಾರಣರಾದರು. ಈ ಪ್ರದೇಶದಲ್ಲಿ ರಾಜಕೀಯರಂಗದಲ್ಲಿ ಜೈನಧರ್ಮಕ್ಕೆ 
ಯಾವ ಭಾದಕವೂ ಉಂಟಾಗಲಿಲ್ಲ. ಆ ಪ್ರದೇಶದಲ್ಲಿ ವಾಸ್ತು. ಮೂರ್ತಿಶಿಲ್ಪ, ಸಾಹಿತ್ಯ, 
ಸಂಸ್ಕೃತಿ ಎಲ್ಲವೂ ಉತ್ಕಷ್ಟತೆಯನ್ನು ಪಡೆದುಕೊಂಡಿತು. 

ಒಟ್ಟಾರೆ ಕನ್ನಡ ಸಂಸ್ಕೃತಿಗೆ ಜೈನಧರ್ಮವು ಕೊಟ್ಟಿರುವ ಕಾಣಿಕೆಯು ಅಪರಿಮಿತ 
ಮತ್ತು ಉಪಮಾತೀತ ಎಂಬ ಹಿರಿಯ ವಿದ್ವಾಂಸರ ಅಭಿಪ್ರಾಯ ಸತ್ಯಸ್ಯ ಸತ್ಯ ಕನ್ನಡನಾಡಿನ 
ಜೀವನಕ್ಕೆ ಶಾಸ್ತ್ರದ ಬೆಳಕನ್ನು, ಕಾವ್ಯದ ತ೦ಪನ್ನು ತಂದುಕೊಟ್ಟು ಅದನ್ನು ರೂಪಿಸಿದವರು 
ಜೈನರು. 


ಆಕರ ಸೂಚಿ 


1. ಹಂಪ ನಾಗರಾಜಯ್ಯ, 2008, ತುಳುನಾಡಿನ ಶಾಸನಗಳು ಮತ್ತು ಬಸದಿಗಳು: ವೈಶಿಷ್ಟ್ಯ 
2. ವಸ೦ತಲಕ್ಷ್ಮಿ ಕೆ. 2006, ಹಾಸನಜಿಲ್ಲೆಯ ಹೊಯ್ಸಳರ ಬಸದಿಗಳು, ಬೆಂಗಳೂರು: ಸುಮುಖ ಪ್ರಕಾಶನ. 
3. ಕಲಬುರ್ಗಿ ಎಂ.ಎಂ., 1995, "ಪ್ರಾಚೀನ ಕರ್ನಾಟಕದಲ್ಲಿ ದೇವಾಲಯಗಳ ನಾಶ; ಅಮೃತವರ್ಷ, 


ದೇಜಗೌ-75, ಅಭಿನಂದನ ಸಮಿತಿ. ಈ 


ಕರ್ನಾಟಕದ ಜೈನಧರ್ಮದಲ್ಲಿ... 


ಹತ್ತನೆಯ ಶತಮಾನದ ಕನ್ನಡ-ತೆಲುಗು 
ದ್ವಿಭಾಷಿಕ ಶಾಸನಗಳ ಸ್ವರೂಪ 


'ಮಂಜುನಾಥ ಟಿ 
ಹಿರಿಯ ಸಂಶೋಧನಾ 
ವಿದ್ಯಾರ್ಥಿ 

ಕನ್ನಡ ಅಧ್ಯಯನ ಕೇಂದ್ರ 


ಬೆಂಗಳೂರು ವಿಶ್ವವಿದ್ಯಾಲಯ, 


ಬೆಂಗಳೂರು-560056 
manjutkivi@ gmail.com 
ಮೊಬೈಲ್‌: 8123943199. 


ಈಶಿಸನಗಳ ಚರಿತ್ರೆಯನ್ನು ಅವಲೋಕಿಸಿದರೆ 
ಮೊದಲಿಗೆ ಅಶೋಕನು ಕ್ರಿಪೂ. 3ನೇ ಶತಮಾನದಲ್ಲಿ 
ಹಾಕಿಸಿರುವ ದ್ವಿಭಾಷಾ ಶಾಸನಗಳು ಕಂಡುಬರುತ್ತವೆ. 
ಕ್ರಿ.ಶ.ಮೊದಲನೆಯ ಹಾಗೂ ಎರಡನೆಯ 
ಶತಮಾನದಲ್ಲಿ ಸಾತವಾಹನರದ್ದು ದೊರಕಿದರೆ, 
ನಂತರ ದಕ್ಷಿಣದಲ್ಲಿ ಪ್ರಾಕೃತ-ಸ೦ಸ್ಕತ ನುಡಿಗಳಲ್ಲಿ 
ಬರೆದಿರುವ ಶಾಸನಗಳು ಸಿಗುತ್ತವೆ. ಕ್ರಿ.ಶ.4-5ನೇ 
ಶತಮಾನದಲ್ಲಿ ಕದಂಬ ಅರಸರು ದ್ವಿಭಾಷೆಯಲ್ಲಿ 
ಬರೆಸಿರುವ ಶಾಸನಗಳು ದೊರಕುತ್ತವೆ. ಕ್ರಿಶ. ಹತ್ತನೇ 
ಶತಮಾನದ ಹೊತ್ತಿಗೆ ಮೂರು ಬಗೆಯ ಭಾಷಾ 
ಬಳಕೆಯನ್ನು ಶಾಸನಗಳಲ್ಲಿ ಕಾಣುತ್ತೇವೆ. ಒಂದು; 
ಪಾಕೃತ. ಎರಡು; ಕನ್ನಡ-ಸಂಸ್ಥೃತ.ಮೂರು; ಕನ್ನಡ- 
ತೆಲುಗು.ಪ್ರಸ್ತುತ ಪ್ರಬಂಧದಲ್ಲಿ ಕ್ರಿಶ. 8 ಮತ್ತು 9ನೇ 
ಶತಮಾನದಿಂದ ಉಳಿದುಬಂದಿರುವ ಕನ್ನಡ-ತೆಲುಗು 
ದ್ವಿಭಾಷಾ ಶಾಸನಗಳಾದ ಕಲಕಡ', ವೆಲಿಗಲ್ಲು', 
ಅಕನೂರು', ಅರಕಟವೇಮುಲ" ಮತ್ತು ಕುರ್ಕ್ಯಾಲ' 
ಶಾಸನಗಳಲ್ಲಿರುವ ಕನ್ನಡ, ತೆಲುಗು ಹಾಗೂ 
ಅವುಗಳಲ್ಲಿರುವ ದ್ರಾವಿಡ ರೂಪಗಳ ವೈಶಿಷ್ಟ್ಯಗಳನ್ನು 
ಗುರುತಿಸಲಾಗಿದೆ. 


ಸೆಪ್ಟೆಂಬರ್‌ 2017 


ಅ ,ಜ00086, 


ದ್ವಿಭಾಷಾ ಶಾಸನಗಳು : ವ ಹಾಗೂ ರಾಜಕೀಯ ಹಿನ್ನಲೆ 


ದ್ವಿಭಾಷಾ ಷಾ ಶಾಸನಗಳ ಭಾಷಾ ಸರೂಪದೊಡನೆ, ಆ ಶಾಸನಗಳು ರಚನೆಯಾದ 
ರಾಜಕೀಯ ವಿವರಗಳನ್ನು ತಿಳಿದರೆ, ಅ Ce ಭಾಷೆಯ ಸ್ವರೂಪವನ್ನು ಅರಿಯಲು 
ಸಾಧ್ಯವಾಗುತ್ತದೆ. ಮೇಲೆ ತಿಳಿಸಿದ ಐದು ದ್ವಿಭಾಷಾ ಶಾಸನಗಳು ಕನ್ನ ಡ-ತೆಲುಗು ದ್ವಿಭಾಷಾ 
ಪ್ರಾಂತ್ಯಗಳಲ್ಲಿ ದೊರತಿವೆ. ಕರ್ನಾಟಕದ ಇಂದಿನ ಕೋಲಾರ ಜಿಲ್ಲೆಯು “ಬಹಳ 
ಓಂದಿನಿಂದಲೂ ಬಹುಭಾಷಾ ಪದೇಶವಾಗಿದೆ. ಕೋಲಾರದ ಕೆಜಿಎಫ್‌. ಮಾಲೂರು 
ಪ್ರದೇಶಗಳಲ್ಲಿ ತಮಿಳಿನ ಪ್ರಭಾವವಿದ್ದರೆ, ಮುಳಬಾಗಿಲು, ಶ್ರೀನಿವಾಸಪುರ, ಬಾಗೇಪಲ್ಲಿ, 
ಗೋರಿಬಿದನೂರುಗಳಲ್ಲಿ ತೆಲುಗು ನುಡಿಯ ಪ್ರಭಾವವಿದೆ. ಕೋಲಾರಕ್ಕೆ ಅಂಟಿಕೊಂಡಿರುವ 
ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯು ಸಹ ದ್ವಿಭಾಷಿಕ ಪ್ರದೇಶವಾಗಿತ್ತು ಎಂಬುದಕ್ಕೆ ಅಲ್ಲಿ 
ದೊರತಿರುವ ದ್ವಿಭಾಷಿಕ ಶಾಸನಗಳಿ೦ದ ಗುರುತಿಸಬಹುದು. 

“ಕಲಕಡ' ಹಾಗೂ "“ವೆಲಿಗಲ್ಲು' ಶಾಸನಗಳು ಚಿತ್ತೂರು ಜಿಲ್ಲೆಯ ಕ್ರಮವಾಗಿ 
ವಾಯಲಪಾಡು, ಮದನಪಲ್ಲಿ ತಾಲ್ಲೂಕುಗಳಲ್ಲಿ ಸಿಕ್ಕಿವೆ. ಇವು ಕ್ರಿಶ. ಒಂಬತ್ತನೇ ಶತಮಾನಕ್ಕೆ 
ಸೇರಿದ “ವೀರಗಲ್ಲು'ಶಾಸನಗಳಾಗಿವೆ. ಇವೆರಡುಶಾಸನಗಳು ವೈದು೦ಬ ಅರಸ ಗಣ್ಣ 
ತ್ರಿಣೇತ್ರನ ಆಳ್ವಿಕೆಯನ್ನು ಹೇಳುತ್ತವೆ. ಇವರ ದ್ವಿಭಾಷಾ ಶಾಸನಗಳಿಗೆ ವಿಶೇಷವಾದ 
ಸ್ಥಾನವಿದೆ. "ಅಕನೂರು' ಶಾಸನವು ವಾರಂಗಲ್‌ ಜಿಲ್ಲೆಯ ಜನಗಾ೦ ತಾಲ್ಲೂಕಿನಲ್ಲಿದೆ.ಇದನ್ನು 
ಕೊಳ್ಳಿಪಾಕೆನಾಡು-2000 ಅನ್ನು ಆಳುತ್ತಿದ್ದ ಮಹಾಸಾಮಂತ ಅರಸ ಸಂಕರಗಂಡರಸನ 
ಸಾಮಂತನಾದ ಇಂದುಪಯ್ಯನ ಆಳ್ವಿಕೆಯಲ್ಲಿ ಹಾಕಿಸಲಾಗಿದೆ. ಇದು ಕೊಳ್ಳಿಪಾಕೆಯ 
ಪಿರಿಯಬಸದಿಗೆ ಕೊಟ್ಟ ಭೂಮಿದತ್ತಿಯನ್ನು ಪ್ರಸ್ತಾಪಿಸಿದೆ. 

“ಅರಕಟವೇಮುಲ' ಶಾಸನವು ಕಡಪ ಜಿಲ್ಲೆಯ ಪ್ರೊದ್ದಟೂರು ತಾಲ್ಲೂಕಿನಲ್ಲಿದೆ. 
ಇದು ಕ್ರಿಶ. ಒಂಬತ್ತನೆ ಶತಮಾನದಲ್ಲಿ. ರಚಿತವಾಗಿದೆ. ಈ ಶಾಸನ ರಾಷ್ಟ್ರಕೂಟರ 
ಶ್ರೀವಲ್ಲಭನನ್ನು ತಿಳಿಸುತ್ತದೆ. ಮತ್ತೊಂದು " “ಕುರ್ಕ್ಯಾಲ' ಶಾಸನವಾಗಿದೆ. ಇದು ಕರೀಂನಗರ 
ಜಿಲ್ಲೆಯ ಅದೇ ತಾಲ್ಲುಕಿನ ಕುರ್ಕ್ಯಾಲ ಹಳ್ಳಿಯ ಹತ್ತಿರವಿರುವ ಬೊಮ್ಮಲಮಗುಟ್ಟದ 
ಮೇಲಿನ ಶಾಸನವಾಗಿದೆ. ಇದು "ಕನ್ನಡಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಮಹತ್ವದ 
ಆಕರವಾಗಿದೆ. ಇದು ವೇಮುಲವಾಡದ ಚಾಲುಕ್ಕರ ಎರಡನೇ ಅರಿಕೇಸರಿಯ ಕಾಲವನ್ನು 
ತಿಳಿಸುತ್ತದೆ. ಇದು ಕ್ರಿಶ. ಹತ್ತನೇ ಶತಮಾನಕ್ಕೆ ಸೇರಿದ ಶಾಸನವಾಗಿದೆ. 


ದ್ವಿಭಾಷಾ ಶಾಸನಗಳ ಸೃಷ್ಟಿಗೆ ಕಾರಣಗಳು 


ದ್ರಾವಿಡ ಭಾಷೆಗಳಾದ ಕನ್ನಡ, ತೆಲುಗು ಹಾಗೂ ತಮಿಳು ಭಾಷೆಗಳು 
ಒಳಗೊಂಡಿರುವ ಪ್ರದೇಶಗಳೆಂದರೆ: ಕರ್ನಾಟಕದ ಕೋಲಾರ, ಆಂಧ್ರದ ಚಿತೂರು, 
ಅನಂತಪುರ ಮತ್ತು ತಮಿಳುನಾಡಿನ ಉತ್ತರ ಆರ್ಕಾಟ್‌ ಜಿಲ್ಲೆಗಳಾಗಿವೆ. “ಇದಕ್ಕೆ 
ಉದಾಹರಣೆಗಳೆಂದರೆ ಚಿತ್ತೂರಿನಲ್ಲಿ ದೊರೆತಿರುವ ವೆಲಿಗಲ್ಲು, ಕಲಕಡ ಶಾಸನಗಳಲ್ಲಿ 
ಬಳಕೆಯಾಗಿರುವ ಕನ್ನಡ- ತೆಲುಗು ದ್ವಿಭಾಷಾ ಶಾಸನಗಳಾಗಿವೆ. "ಆದರೆ ಉತ್ತರ ಆರ್ಕಾಟ್‌ 
ಜಿಲ್ಲೆಯ ಕ್ರಿಶ. 8 ಮತ್ತು 9ನೇ ಶತಮಾನಗಳ ತಮಿಳು ಶಾಸನಗಳನ್ನು ಗಮನಿಸಿದಾಗ 
ಸಂಸ್ಕೃತ ಭಾಷೆಯ ಛಾಯೆ ಇರುವುದು ತಿಳಿದುಬರುತ್ತದೆ. 


ಮ 


ಪುಸ್ತಕ 33-34 


ಹತ್ತನೆಯ ಶತಮಾನದ ಕನ್ನಡ-ತೆಲುಗು ದ್ವಿಭಾಷಿಕ ಶಾಸನಗಳ... 


ದ್ವಿಭಾಷಾ ಪ್ರಾಂತಗಳಲ್ಲಿ ಎರಡು ಭಾಷೆಗಳ ಪರಸ್ಪರ ಸಂಪರ್ಕದಿಂದ ಶಾಸನಗಳಲ್ಲಿ 
ಕೊಡುಕೊಳು ನಡೆದಿರುವುದು ಕಂಡುಬಂದಿದೆ. ದ್ವಿಭಾಷಾ ಶಾಸನಗಳು ಉಂಟಾಗಲು 
ಕೆಳಗಿನ ಅಂಶಗಳು ಕಾರಣವಾಗುತ್ತವೆ. “ಒಂದು ಪ್ರದೇಶದಲ್ಲಿ ಯಾವುದೇ ಭಾಷೆಯ 
ಶಾಸನ ದೊರೆಯಬೇಕಾದರೆ ಪ್ರಧಾನವಾಗಿ ಎರಡು ಕಾರಣಗಳಿರುತ್ತವೆ. 


|. ಅದು ಆ ಪ್ರದೇಶವನ್ನು ಆಳುತ್ತಿರುವ ಅರಸರ ಭಾಷೆಯಾಗಿರಬಹುದು. 
2. ಅದು ಆ ಪ್ರದೇಶದ ಜನ ಆಡುತ್ತಿರುವ ಭಾಷೆಯಾಗಿರಬಹುದು.”* 


ದ್ವಿಭಾಷಾ ಶಾಸನಗಳನ್ನು ಹಾಕಿಸಲು ಇವುಗಳಲ್ಲದೆ ಉಳಿದೆರಡು ಕಾರಣಗಳು 
ಕಂಡುಬರುತ್ತವೆ. ಅವು ಹೀಗಿವೆ; 


ರಾಜಕೀಯ ಸಂಪರ್ಕ 


ಕೋಲಾರ, ಮುಳಬಾಗಿಲು, ಬಾಗೇಪಲ್ಲಿ, ಚಿ೦ತಾಮಣಿ, ಮಾಲೂರು, 
ಬೌರಿಂಗ್‌ಪೇಟ್‌, ಆಂಧ್ರದ ಚಿತ್ತೂರು ಜಿಲ್ಲೆಯ ಮದನಪಲ್ಲಿ, ಪುಂಗನೂರು, ಕುಪ್ಪಂ, 
ವಾಯಲ್ಲಾಡು ಇವು ದ್ವಿಭಾಷಾ ಪ್ರಾಂತಗಳಾಗಿ ತೋರಿಬಂದಿವೆ. ಈ ಪ್ರದೇಶಗಳಲ್ಲಿ 
ರಾಜಕೀಯವಾಗಿ ಕ್ರಿಶ.9-10ನೇ ಶತಮಾನದ ತೆಲುಗು ಚೋಡರ' ಪ್ರಭಾವವಾಗಿರುವುದಕ್ಕೆ 
ಆಧಾರಗಳಿವೆ. ಕೋಲಾರದ ಕ್ರಿಶ.7-8ನೇ ಶತಮಾನದ ಮುಳಬಾಗಿಲು", ಚಿತ್ತೂರಿನ 
ಚಂದಗಿರಿ”, ಕ್ರಿಶ.845ರ ಕಾಳಹಸ್ತಿ", ತಾಲ್ಲೂಕುಗಳಲ್ಲಿ ತಮಿಳು ಅರಸರಾದ ಪಲ್ಲವರ 
ಪ್ರಭಾವವಾಗಿರುವುದು ಕಂಡುಬರುತ್ತದೆ. ಕೋಲಾರದ ಗೌರಿಬಿದನೂರು", ಮುಳಬಾಗಿಲು", 
ಆಂಧ್ರದ ಅನಂತಪುರದ ಬೂದಲಿ”, ಚಿತ್ತೂರಿನ ಕರ್ಶನಪಲ್ಲಿ', ಮದನಪಲ್ಲಿಯ ಕ್ರಿಶ.8ನೇ 
ಶತಮಾನದ ಚಿಪುಲಿಯ” ಶಾಸನಗಳಲ್ಲಿ ತಮಿಳುನಾಡಿನ ಚೋಳರ ಆಳ್ವಿಕೆಯು ಸ್ಪಷ್ಟವಾಗಿದೆ. 


ಅವಿಭಜಿತ ಕೋಲಾರದ ಬಾಗೇಪಲ್ಲಿ ಹಾಗೂ ಉತ್ತರಕ್ಕೆ ಕಡಪ ಪ್ರದೇಶದಲ್ಲಿ 

ತೆಲುಗು ಜೋಡರು ಆಳ್ವಿಕೆ ನಡೆಸುತ್ತಿದ್ದುದನ್ನು ಶಾಸನಗಳು ಆಧಾರವನ್ನು ಒದಗಿಸುತ್ತವೆ”. 
ಇವುಗಳಲ್ಲದೆ “ಕ್ರಿಶ.ಸು.350ರ ಕಾಲಕ್ಕಾಗಲೇ ಇಂದಿನ ತಮಿಳುನಾಡಿನ ಬಾರಾಘಾಟ್‌, 

ಬಾಲಾಮಹತ್‌ ಪ್ರದೇಶಗಳು ಪ್ರಾಚೀನ ಕರ್ನಾಟಕದ ಅವಿಭಾಜ್ಯಭಾಗವಾಗಿ ಕರ್ನಾಟಕದ 
ಗಂಗರಸರ ಅಧೀನದಲ್ಲೆಬಹುಕಾಲ ಇದ್ದದ್ದುಸರಿಯಪ್ಪೆ””' 
ವ್ಯಾಪಾರ ಸಂಪರ್ಕ 

ಕೋಲಾರ ಪ್ರದೇಶವು ಚೋಳರ ಕಾಲಕ್ಕೂ ಹಿ೦ದಿನಿ೦ದಲೂ ಒಂದು ವ್ಯಾಪಾರ 
ಪ್ರದೇಶವಾಗಿತ್ತು ಅವರ ಕಾಲದಲ್ಲಿ ಮುಖ್ಯವಾಗಿ ಕಾಂಚೀಪುರಂ(ಕಂಚಿ) ಜೊತೆ ವ್ಯಾಪಾರ 
ನಂಟನ್ನು ಹೊಂದಿತ್ತು. ಹಾಗೆಯೇ ತೆಲುಗು ಭಾಷಿಕರ ಜೊತೆ ಉತ್ತಮ ವ್ಯಾಪಾರದ 
ಸಂಬಂಧವಿತ್ತು ಎಂಬ ಸುಳಿವು “ಪ್ರಾಚೀನಪಥ'ವು ಕೊಡುತ್ತದೆ. ಕೋಲಾರ ಜಿಲ್ಲೆಯ 
ಕನ್ನಡಶಾಸನಗಳಲ್ಲಿ “ವಡುಗವಟೆ' ಎಂಬಪ್ರಯೋಗವನ್ನು ಗುರುತಿಸಬಹುದು. ಉತ್ತರಾ 
ಫಥಾ, ದಕ್ಷಿಣಾ ಪಥಗಳಿರುವಂತೆ "ಆಂಧಪಥಾ'ವೆಂಬುದಿದೆ. ಅದು ಆಂಧ್ರಪ್ರದೇಶವನ್ನು 
ಸೂಚಿಸುತ್ತದೆ. ಅಂದರೆ ಆಂಧಕ್ಕೆಹೋಗುವ ದಾರಿ ಎಂದು ತಿಳಿದುಬರುತ್ತದೆ. ಅದು 
“ಪ್ರಾಚೀನ "ಕಾಲದಲ್ಲೂ ಕಾಂಚೀಪುರವನ್ನು ಚ೦ಗಲ್‌ ಮತ್ತು ನೆಲ್ಲೂರು ಜಿಲ್ಲೆಗೆ ಸೇರಿಸುವ 
ಮಾರ್ಗವೊಂದು ಇದ್ದಿರಬೇಕು”. 


ತ 
| 


ಸೆಪ್ಟೆಂಬರ್‌ 2017 | 43 


ಶಾಸನ: ದ್ವಿಭಾಷಿಕತೆ 

ಚಿತ್ತೂರು ಜಿಲ್ಲೆಯ ವಾಯಲ್ಲಾಡು ತಾಲೂಕಿನಲ್ಲಿ ದೊರಕಿರುವ "ಕಲಕಡಶಾಸನ'ವು 
ಕ್ರಿಶ.9ನೇ ತತಮಾನದ ಹಳಗನ್ನಡ "ಭಾಷೆಯಲ್ಲಿದೆ. ಇದು ಕನ್ನಡ-ಸಂಸ್ಥೃತ ಭೂಯಿಷ್ಯ 
ಬರಹದ 28 ಸಾಲುಗಳುಳ್ಳ ತ್ರಿಭಾಷಾಶಾಸನವಾಗಿದೆ. ಇದು 1-3, 7-11,20-28ರವರಗಿನ 
ಸಾಲುಗಳು "ಹಳಗನ್ನಡ', 4-6ರವರೆಗಿನ ಸಾಲುಗಳು “ಹಳೇತೆಲುಗು', 12-19ರವರೆಗೆ 
ಸಂಸ್ಥ ತಭಾಷೇಯಿಂದ ಕೂಡಿವೆ. ಹಳಗನ್ನಡ ಭಾಷೆಯಲ್ಲಿ ಸಂಸ್ಕೃತ, ತೆಲುಗು ನುಡಿಗಳನ್ನು 
ಬಳಸಿರುವುದರಿಂದ ಇದು ಮಿಶ್ರ ಭಾಷಾ ಪಾಠವನ್ನು ಸಾದರಪಡಿಸುತ್ತವೆ. 

ಚಿತ್ತೂರು ಜಿಲ್ಲೆ, ಮದನಪಲ್ಲಿ ತಾಲ್ಲೂಕಿನ "ವೆಲಿಗಲ್ಲು' ಹಳ್ಳಿಯಲ್ಲಿ ಸಿಕ್ಕಿರುವ 
ಕ್ರಿಶ. 9ನೇ ಶತಮಾನದ ಶಾಸನವು ದ್ವಿಭಾಷಾಶಾಸನವಾಗಿದೆ. ಶಾಸನದ 1-5 ಹಾಗೂ 
14-16 ನೇ ಸಾಲುಗಳು "ಹಳೇತೆಲುಗು' ನುಡಿಯಲ್ಲಿವೆ. 6-14 ಸಾಲುಗಳು "ಹಳೆಗನ್ನಡ'ದಿಂದ 
ಕೂಡಿವೆ. ಕೆಲವು ಹೆಸರು, ಮತ್ತು ಸ್ಥಳ ನಾಮ ಅಲ್ಲಿನ ಸ್ಥಳೀಯ ನುಡಿಯಲ್ಲಿವೆ. 
ಇದೊಂದು ಸ ಸಂಸ್ಥೃತಭೂಯಿಷ್ಟ ಕಲ್ಪರಹವಾಗಿರದೆ. ಹಳಗನ್ನಡ ಮತ್ತು ಪ ಪ್ರಾಚೀನ ತೆಲುಗು 
ಭಾಷೆಗಳ ಪದಗಳು ಹೆಚ್ಚು ಬಳಸಿರುವ ನಿದರ್ಶನಗಳಿವೆ. ಇವುಗಳ "ಜೊತೆಗೆ ಪ್ರಾಕೃತದ 
ಕೆಲವು ಸ್ಪಷ್ಟ ನಿದರ್ಶನಗಳು ದಾಖಲಾಗಿವೆ. ತೆಲುಗು ನುಡಿಯಲ್ಲಿ ಬರೆದಿರುವ ಪದಗಳು 
ಸ್ಪಷ್ಟವಾಗಿ ಪರಿಚಯವಾಗುತ್ತದೆ. ಆದರೆ ಹಳಗನ್ನಡ ಬಳಸಿರುವ ಸಾಲುಗಳಲ್ಲಿ ಅಸ್ಪಷ್ಟ 
ಪದಗಳ ಪ್ರಯೋಗಗಳನ್ನು ಅದು ಇಘಗೊರಿಡಿದೆ. 


ವಾರಂಗಲ್‌ ಜಿಲ್ಲೆಯ ಜನಗಾ೦ ತಾಲ್ಲೂಕು ಅಕನೂರು ಹಳ್ಳಿಯಲ್ಲಿ ಸಿಕ್ಕಿರುವ 
ಕ್ರಿಶ.ಸು.9ನೇ ಶತಮಾನದ ಶಾಸನವು ದ್ವಿಭಾಷಾ ಶಾಸನವಾಗಿದೆ. ಶಾಸನದ ಮೊದಲನೆಯ 
ಮತ್ತು ಎರಡನೆಯ ಮುಖದಲ್ಲಿ ಹಳಗನ್ನಡದ 29 ಚಿಕ್ಕ ಚಿಕ್ಕ ಸಾಲುಗಳಿವೆ. ಶಾಸನದ 
ಮೂರನೇಯ ಮುಖದಲ್ಲಿ 19 ಚಿಕ್ಕ ಚಿಕ್ಕ ಸಾಲುಗಳು ಪ್ರಾಚೀನ ತೆಲುಗು ಭಾಷೆಯಲ್ಲಿವೆ. 


"ಅರಕಟವೇಮುಲ' ಶಾಸನವು ಕ್ರಿಶ. ಸುಮಾರು 9ನೇ ಶತಮಾನಕ್ಕೆ ಸೇರಿಸಬಹುದು. 
ಇದು ರಾಷ್ಟ್ರಕೂಟರ ಅಮೋಘವರ್ಷನು ಆಳುತ್ತಿದ್ದನು ಎಂಬುದನ್ನು ಶಾಸನದಲ್ಲೇ 
ಉಲ್ಲೇಖಿಸ ಲಾಗಿದೆ. ಇದು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿದೆ. ಮೊದಲನೇ ಭಾಗದ 
ಎರಡು ಸಾಲುಗಳು ಹಳಗನ್ನ ಗಡದಲ್ಲಿ "ರಚಿತವಾಗಿವೆ. ಅನಂತರ ಪ್ರಾಚೀನ ತೆಲುಗು 
ನುಡಿಯನ್ನು ಹೋಲುವಂತಹ 3 ಸಾಲುಗಳಿವೆ. ಶಾಸನದ ಕೊನೆಯ ಎರಡು ಸಾಲುಗಳು 
ಸಂಸ್ಕೃತ ಮೂಲದ ಶ್ಲೋಕವೊಂದು ರಚಿತವಾಗಿದೆ. 


“ಕುರ್ಕ್ಯಾಲ' ಶಾಸನವು ಕ್ರಿಶ. ಹತ್ತನೇ ಶತಮಾನದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ 
ವೇಮುಲವಾಡದ ಚಾಲುಕ್ಯ ಅರಸ "ಎರಡನೇ ಅರಿಕೇಸರಿ'ಯ ಅಮೂಲ್ಯವಾದ 
ಶಾಸನವಾಗಿದೆ. ಶಾಸನದಲ್ಲಿ ಮೂರು 'ಸಂಸ್ಥೃತಪದ್ಯ'ಗಳೂ, ಆರು "ಕನ್ನಡಪದ್ಯ'ಗಳೂ 
ಹಾಗೂ ಮೂರು "ಪ್ರಾಚೀನ ತೆಲುಗು ಕಂದ' ಪದ್ಯಗಳು ಇದರಲ್ಲಿವೆ. ಈ ಶಾಸನದಲ್ಲಿ 
ಕನ್ನಡ ಮತ್ತು ಸಂಸ್ಥೃತಭಾಷೆಗಳು ಸರಿಯಾಗಿ ಬರೆಯಲ್ಪಟ್ಟಿವೆ. ' ಜೆ 


ಪುಸ್ತಕ 33-34 ಹತ್ತನೆಯ ಶತಮಾನದ ಕನ್ನಡ-ತೆಲುಗು ದ್ವಿಭಾಷಿಕ ಶಾಸನಗಳ... 


ಭಾಷಿಕ ವಿಶ್ಲೇಷಣೆ 


ಕ್ರಿಶ.8,9 ಮತ್ತು 10ನೇ ಶತಮಾನದಲ್ಲಿ ದ್ವಿಭಾಷಾ ಶಾಸನಗಳು ದೊರೆತಿವೆ. ಕಲಕಡ, 
ವೆಲಿಗಲ್ಲು, ಆಕನೂರು, ಅರಕಟವೇಮುಲ, ಹಾಗೂ ಕುರ್ಕ್ಯಾಲ ಶಾಸನಗಳಲ್ಲಿ ಅದೇ 
ಕಾಲದ ಕರ್ನಾಟಕದ ಬೇರೆ ಭಾಗದ ಶಾಸನಗಳಲ್ಲಿ ಸಿಗುವ ಪ್ರಯೋಗಗಳು ಇವುಗಳಲ್ಲಿ 
ದೊರೆತಿವೆ. ಈ ದ್ವಿಭಾಷಾ ಶಾಸನಗಳಲ್ಲಿ ಪ್ರಯೋಗವಾಗಿರುವ ತೆಲುಗು ಭಾಷೆಯನ್ನು 
ಗಮನಿಸಿದಾಗ, ಆಂಧ್ರಪ್ರದೇಶದ ಕ್ರಿಶ.7 ಹಾಗೂ 8ನೇ ಶತಮಾನಗಳ ಶಾಸನಗಳಲ್ಲಿನ 
ಪ್ರಾಚೀನ ವೈಶಿಷ್ಟ್ಯಗಳು ಹೆಚ್ಚಾಗಿ ಉಳಿದಿರುವುದು ಕಂಡುಬರುತ್ತದೆ. ಅಲ್ಲದೇ ಮೇಲಿನ 
ದ್ವಿಭಾಷಾ ಶಾಸನಗಳಲ್ಲಿ ವಿಶೇಷವಾಗಿ ದ್ರಾವಿಡ ಭಾಷೆಯ ಪದ ಪ್ರಯೋಗಗಳು 
ತೋರಿಬಂದಿವೆ. ಕನ್ನಡ ಹಾಗೂ ತೆಲುಗು ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. 
ದ್ರಾವಿಡದಿಂದ ತೆಲುಗು ಬೇರೆಯಾಗಿ ರೂಪುಗೊಂಡ ಬಗೆ 


ತೌಲನಿಕ ವಿಧಾನದಿಂದ ಭಾಷೆಗಳನ್ನು ಬೇರೆ ಬೇರೆ ಭಾಷಾ ಗುಂಪುಗಳಾಗಿ 
ವಿಂಗಡಿಸಬಹುದು. “ಈ ರೀತಿ ಭಾಷಾ ಕುಟುಂಬವೊಂದರಲ್ಲಿ ಸೇರಿಸುವ ಭಾಷೆಗಳನ್ನೆಲ್ಲ 
ಒಂದೇ ಒ೦ದು ಮೂಲಭಾಷೆಯಿಂದ ಚಾರಿತ್ರಿಕವಾಗಿ ಸಾಧಿಸಲು ಸಾಧ್ಯವಿದೆ.” ಕನ್ನಡ, 


ತಮಿಳು, ತೆಲುಗು, ತೋದ, ಗೋಂಡಿ, ಕುವಿ, ಮೊದಲಾದ ಮೂವತ್ತಕ್ಕೂ ಹೆಚ್ಚು 


ಭಾಷೆಗಳನ್ನು "ದ್ರಾವಿಡ' ಭಾಷಾ ಗುಂಪಿಗೆ ಸೇರಿಸಲಾಗಿದೆ. ಇಪ್ಪತ್ತೊಂದನೇ ಶತಮಾನದಲ್ಲಿ 
ಭಾಷಾವಿಜ್ಞಾನಿಗಳು "ಮೂಲ ದ್ರಾವಿಡ'ವೆಂಬ ಮೂಲಭಾಷೆಯಿಂದ ಚಾರಿತ್ರಿಕವಾಗಿ ಮೇಲಿನ 
ಭಾಷೆಗಳನ್ನು ಸಾಧಿಸಲು ಪ್ರಯತ್ನಿಸಿದ್ದಾರೆ. 


“ಮೂಲ ದ್ರಾವಿಡಭಾಷೆಯಿ೦ದ ಮೂರು ಪ್ರಾದೇಶಿಕ ಗು೦ಪುಗಳಾಗಿ ಒಡೆದಿವೆ. 
ಅವುಗಳಲ್ಲಿ "ದಕ್ಷಿಣ ದ್ರಾವಿಡ' ವೆಂಬ ಪ್ರಧಾನ ಗುಂಪಾಗಿ ಮೊದಲು ಬೇರ್ಪಟ್ಟಿತು. ಇದು 
ಪ್ರಧಾನವಾಗಿ ಎರಡು ಗುಂಪುಗಳಾಗಿ ಪ್ರತ್ಯೇಕಗೊ೦ಡಿತು. ಒಂದು ಮೂಲ ದಕ್ಷಿಣ 
ದ್ರಾವಿಡ 1 ಎರಡು. ಮೂಲ ದಕ್ಷಿಣ ದ್ರಾವಿಡ 11 ಇವುಗಳಲ್ಲಿ ಕ್ರಮವಾಗಿ ಕನ್ನಡ, 
ತಮಿಳು ಮೊದಲ ಶಾಖೆಯಿಂದ, ತೆಲುಗು, ಗೋಂಡಿ, ಕುವಿ, ಮೊದಲಾದ ಭಾಷೆಗಳು 
ಎರಡನೇ ಶಾಖೆಯಿಂದ ಪತೆ ಶ್ಯೇಕಗೊಂಡವು'. ಎಂದು ಈಗಾಗಲೇ ವಿದ್ವಾಂಸರು 
ಗುರುತಿಸಿದ್ದಾರೆ.19ಎ ಮುಂದೆ ಇವುಗಳ ಬದಲಾದ ಸ್ವರೂಪ ಎಂತಹದ್ದು ಎಂಬುದನ್ನು 
ಗುರುತಿಸಲು ಶಾಸನಗಳನ್ನು ಆಧಾರವಾಗಿ ಬಳಸಲು. ಸಾಧ್ಯವಿದೆ. 


ದಾವಿಡದಿಂದ ತೆಲುಗು ಭಾಷೆಯು ಬೇರೆಯಾಗುವ ಸಂದರ್ಭದಲ್ಲಿ ಎಂತಹ 
ಬದಲಾವಣೆಗಳು ನಡೆದಿವೆ, ಅವುಗಳ ಸ್ವರೂಪವೇನು ಎಂಬುದನು ಸ ; ಶಾಸನಗಳ 
ಮೂಲಕ ಹೇಳಲು ಸಾಧ್ಯ. ಮೊಲದಾವಿಡದಿಂದ ತೆಲುಗು ಭಾಷೆ ಬೇರೆಯಾಗಿರುವ 
ಬಗೆಯನು | ಭಾಷಾವಿಜ್ಞಾನದ ಹಿನ್ನ ಲೆಯಲ್ಲಿ ಯಾವ ಬಗೆಯ ಬದಲಾವಣೆಗಳು ನಡೆದವು 
ಎಂಬುದನ್ನು ಈ ಕೆಳಗೆ ಸ್ಕೂಲವಾಗಿ ವಿಶ್ಲೇಷಿಸಲಾಗಿದೆ. 


"ಆಳ್‌' ಸ್ತ್ರೀಲಿ೦ಗ ಡಂ ರೂಪ:-ದಾವಿಡ ಭಾಷೆಗಳಲ್ಲಿ ನಾಮವಾಚಕಗಳು 
ಎರಡು ಬಗೆಯೆಲ್ಲಿವೆ. ತಮಿಳಿನಲ್ಲಿ "ಉಯರ್‌ ತಿಣೆ" "ಅಟ್ರಿಣೈ' ಎ೦ದೂ, ತೆಲುಗಿನಲ್ಲಿ 
"ಮಹತ್ತು' ಹಾಗೂ “ಅಹಮತ್‌' ಎಂಬುದಾಗಿ ಕರೆಯಲಾಗುತ್ತದೆ. ಆದರೆ ತೆಲುಗಿನಲ್ಲಿ 
ಸ್ತ್ರೀಯನ್ನು ಸೂಚಿಸುವ ಪ್ರತ್ಯೇಕ ಪ್ರತ್ಯಯಗಳಿಲ್ಲ. ಸ್ತ್ರೀಸೂಚಕ ಪ್ರತ್ಯಯಗಳಾದ ಏಕವಚನ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 | 45 


ay ೫00086, 


ಅಹಮತ್‌ನಲ್ಲೂ, ಬಹುವಚನ ಮಹತ್‌ ಗುಂಪಿನಲ್ಲೂ ಏರ್ಪಟ್ಟಿವೆ. ಪ್ರಾಚೀನ ತೆಲುಗು 
ಶಾಸನಗಳಲ್ಲಿ ಸ್ತ್ರೀಸೂಚಕ ಪದ ಪ್ರಯೋಗವಿಲ್ಲ. ಆದರೆ ಚಿತ್ತೂರು ಜಿಲ್ಲೆಯ ಕಲಕಡ 
ಶಾಸನದಲ್ಲಿ ಸ್ತಿೀಲಿಂಗ ಸೂಚಕ “ಆಳಿನಿ'(-ಹೆಂಡತಿ) ಏಕವಚನ "ರೂಪ ಉಲ್ಲೇಖವಿದೆ. 


ಹತ್ತನೇ ” ಶತಮಾನದವರೆಗಿನ ಕನ್ನಡ ಶಾಸನಗಳಲ್ಲಿ ಸ್ತ್ರೀಲಿ೦ಗ ಪ್ರತ್ಯಯವಾಗಿ (ಅ)- 
(ಆ)ಆಳ್‌ "ಬಳಕೆಯಾಗಿದೆ. "ಆಳಿನಿ'ಪದದ ಪ್ರಾಚೀನ ರೂಪ ಆಳ್‌. ದ್ರಾವಿಡಭಾಷೆಗಳಲ್ಲಿ 
ತ.ಆಟ್ಟಿ(ಹೆ೦ಡತಿ), ಕ.ಆಡಂಗಿ, ತೆ.ಆಳು, ಆಟದಿ, ಆಡದಿ.* ಎಂಬ ಜ್ಞಾತಿ ಪದಗಳಿವೆ. 
ಆಳ್‌ ಎಂಬ ರೂಪವು ಮುಂದೆ ಡಕಾರವಾಗಿ ಆಡ (ಸ್ತ್ರೀ) ರೂಪ ಮಾತ್ರ ತೆಲುಗಿನಲ್ಲಿ 
ಉಳಿದಿದೆ. 

[<PSDr *11/1-/*101-] 

ಟುಡ:- ಮೂರ್ಧನ್ಯ ಟ'ಕಾರವು ಕನ್ನ ಡದಲ್ಲಿ ಘೋಷವರ್ಣವಾಗುತ್ತದೆ. ತೆಲುಗಿನಲ್ಲಿ 
ಕೂಡ ಈ ಲಕ್ಷಣ ಕಂಡಬಂದರೂವೆಲಿಗಲ್ಲು ಶಾಸನದಲ್ಲಿ ಮೂರ್ಧನ್ಯ ಟಕಾರದ 
ಪ್ರಯೋಗವಿದೆ. “ೋಟುನ' ಪದವು ಯುದ್ಧ ಎ೦ಬರ್ಥವನ್ನು ಕೊಡುತದೆ. ಅಲ್ಲದೆ 
"“ಹೊಡುಚು'(-ಇರಿತ) ಅರ್ಥವೂ ಇದೆ. ದ್ರಾವಿಡ ನುಡಿಗಳಾದ ತ. ಪುಟೈಪು, ಕ. ಪೊಡೆ, 
ಕೊ.ಪೊಡ, ತೆ.ಪೊಡುಚು, ಪೋಟು ಎಂಬ ಧಾತು ರೂಪಗಳು ಶಾಸನಗಳಲ್ಲಿ 
ಕಂಡುಬರುತ್ತವೆ. ಅಘೋಷ ವರ್ಣವು ಘೋಷ ವರ್ಣವಾಗಿ ತಮಿಳನ್ನು ಬಿಟ್ಟು ಕನ್ನಡ, 
ತೆಲುಗು, ಕೊಡವ ಭಾಷೆಗಳಲ್ಲಿ ಉಂಟಾಗುತ್ತಿರುವುದನ್ನು ಇದು ಹೇಳುತ್ತಿದೆ. 


ಣ»ನ:- ಮೂಲ ದ್ರಾವಿಡದ *ಣ ಕಾರವು ಪ್ರಾಚೀನ ತೆಲುಗು ಭಾಷೆಯಲ್ಲಿ 
“ಇ ಈ ಮೂರ್ಧನ್ಯನಾಸಿಕವರ್ಣವು ತೆಲುಗಿನಲ್ಲಿ ಸಾಮಾನ್ಯವಾಗಿ ದಂತ್ಯ ವರ್ಣ 
"ನ'ಕಾರವಾಗುತ್ತದೆ.”** "ಕ ಬದಲಾವಣೆಯು ಕ್ರಿಶ.7ನೇ ಶತಮಾನದಿಂದ ಆರಂಭವಾಗಿ 
9ನೇ ಶತಮಾನಕ್ಕೆ ಪೂರ್ತಿಯಾಗಿದೆ' ಎಂದು ಡಾ. ಬೂದರಾಜು ರಾಧಾಕೃಷ್ಣ 
ಅವರುಸೂಚಿಸಿದ್ದಾರೆ.* ಕ್ರಿ.ಶ.9ನೇ ಶತಮಾನದ ಹೊತ್ತಿಗೆ ಣಕಾರ ನಕಾರವಾಗಿದ್ದರೂ 
ಕೂಡ ಚಿತ್ತೂರು ಜಿಲ್ಲೆಯ ವೆಲಿಗಲ್ಲು ದ್ವಿಭಾಷಾ ಶಾಸನದಲ್ಲಿ “ಪಣಿ' ಮತ್ತು ಕ್ರಿಶ.825ರ 
ಚೆನ್ನರಾಯನಿಪಲ್ಲಿಯಲ್ಲಿ ದೊರೆತಿರುವ ತೆಲುಗುಶಾಸನ*ದಲ್ಲಿ “ತಣ' ಪದಗಳಲ್ಲಿಪ್ರಾಚೀನ 
ರೂಪವಾದ ಣಕಾರದ ಕುರುಹುಗಳಾಗಿ ಈ ಪ್ರಯೋಗಗಳಿವೆ. [ಆಡಿ .ಪಣ್‌-]” 
ಆಡುಮಾತಿನ ಲಕ್ಷಣವನ್ನು ತಿಳಿಸುವಂತಹ ಹಲವು ಉದಾಹರಣೆಗಳಿವೆ. 


ಕನ್ನಡ ತೆಲುಗು 
ಅಣ್ಣನ್‌ ಅನ್ನ 
ಕಣ್‌ ಕನ್ನು ಮುಂತಾದವು. 


ಕನ್ನ ಡದ ಪ್ರಭಾವ 


ತೆಲುಗು ಭಾಷೆಯು ಮೊದಲಿನಿಂದಲೂ ಸಂಸ್ಕೃತ ಭಾಷೆಯ ಪಭಾವಕ್ಕೊಳಗಾಗಿದೆ. 
ಆದರೆ ಗಡಿ ಪ್ರದೇಶಗಳಲ್ಲಿ ತೆಲುಗು ಭಾಷೆಯ ಮೇಲೆ ಕನ್ನಡ ಪ್ರಭಾವ ಆಗಿರುವುದನ್ನು 
ಶಾಸನಗಳ ಮೂಲಕ ಗುರುತಿಸಬಹುದು. ತೆಲುಗು ಭಾಷೆಯು ಕನ್ನಡದ ಪಭಾವವನ್ನು 


ಪರಾನ್‌ ಪಃ 


ಪುಸ್ತಕ 33-34 ಹತ್ತನೆಯ ಶತಮಾನದ ಕನ್ನಡ-ತೆಲುಗು ದ್ವಿಭಾಷಿಕ ಶಾಸನಗಳ... 


ಪಡೆದರೂ ಕೂಡ ತನ್ನ ಸ್ವಂತಿಕೆಯನ್ನು ಪಡೆದಿದೆ. ಈ ಎರಡೂ ಭಾಷೆಗಳ ಧ್ದನಿ ಹಾಗೂ 
ಪದರಚನೆಯನ್ನುಹೋಲಿಸುವುದರ ಮೂಲಕ ಕನ್ನಡದ ಪ್ರ ಪ್ರಭಾವವನ್ನು ಗುರುತಿಸಲಾಗಿದೆ. 


ಪುರುಷವಾಚಕ ಸರ್ವನಾಮ "“ವಾನುಖ':- ತೆಲುಗು ಭಾಷೆಯಲ್ಲಿ 
ವಾನುಜ(-ವಾಡು(ಅವನು)ಎಂಬುದು ಪುರುಷ ವಾಚಕ ಸರ್ವನಾಮವಾಗಿದೆ. ದ್ವಿಭಾಷಾ 
ಶಾಸನದಲ್ಲಿ ಇದು ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಪ್ರಯೋಗವಾಗಿದೆ. ಇದು ತೆಲುಗು 
ಭಾಷೆಯ ಪ್ರಾಚೀನ ಸರ್ವನಾಮ ರೂಪವಾಗಿದೆ”, ಕ್ರಿ.ಶ.7 ಮತ್ತು 8ನೇ ಶತಮಾನಗಳ 
ಆದಿ ಭಾಗದ ಶಾಸನಗಳಲ್ಲಿ ವಾಣ್ಣು ಎಂದು ಪ್ರಯೋಗವಾಗಿರುವುದು ಕಂಡುಬರುತ್ತದೆ. 
ಇದಕ್ಕೆ ಕೋಲಾರ ಪ್ರದೇಶಗಳಲ್ಲಿ ಸಿಕ್ಕಿರುವ ಶಾಸನಗಳಲ್ಲಿ ಅವಂಗೆ?, ಅವನ್ಗೆ*' ಎಂಬ 
ಸಂವಾದಿ ಸರ್ವನಾಮ ರೂಪ ಗಳು ಬಳಕೆಯಾಗಿವೆ. ತೆಲುಗಿನ ಈ ಸರ್ವನಾಮ 
ಪ್ರಯೋಗವನ್ನು ಗಮನಿಸಿದರೆ ಮಿಕ್ಕ ದ್ರಾವಿಡ ಭಾಷೆಗಳಿಗಿಂತ ಬೇರೆಯಾಗಿ ಗೋಚರಿಸುತ್ತದೆ. 
ದಕ್ಷಿಣ ದ್ರಾವಿಡ ಭಾಷೆಗಳಾದ ಕನ್ನಡ, ತಮಿಳು, ಮಲೆಯಾಳಗಳಲ್ಲಿ "ಅವನ್‌' ಎಂದಿದ್ದು 
ತೆಲುಗು, ಕೊಲಾಮಿಗಳಲ್ಲಿ ಮಾನು”, ರೂಪವಿದೆ, "ಅವನ್‌ ಸರ್ವನಾಮದಲ್ಲಿರುವಪೂರ್ವದ 
ಅ ಸ್ವರವು ಅದರ ಮುಂದಿನ ವ್ಯಂಜನವಾದ `ವ'ಕಾರಕ್ಕೆ ಪ್ರಯುಕವಾದಾಗ " ವಾ' ಎಂದು 
ದೀರ್ಥವಾಗುತ್ತದೆ. “ತಮಿಳಿನಲ್ಲಿನ "ನ ಇರುವಡೆಗಳಲ್ಲಿ (ಎಂದರೆ ಹಸ್ತಸ್ತರಕ್ಕೆ ಪರದಲ್ಲಿ 
ವಿಶೇಷವಾಗಿ) ಕನ್ನಡದಲ್ಲಿ "ನ್ನ' ಇರುವುದು ಸಾಮಾನ್ಯ”, ಇದೇ ರೀತಿ ತೆಲುಗಿನಲ್ಲಿ 
"ನಅ'ದಲ್ಲಿ ದ್ವಿತ್ವ "ಅ ಹೌ ಮೂರ್ಧನ್ಯ ಉಚ್ಛಾರ ಸ್ಥಾನದಲ್ಲಿ ಹುಟ್ಟುವುದರಿಂದ ಬಹುಶಃ 
'ಅ'ಕಾರವು ಡಕಾರವಾಗಿರುವ ಸ ಸಾಧ್ಯತೆಯಿದೆ. ಇದರ ನಿಷ್ಪತ್ತಿಯನ್ನು ಹೀಗೆ ಗುರುತಿಸಬಹುದು: 
"ವಾನುಜ-ವಾನ್ಹು-ವಾಡು. 


ಇತರ ದ್ರಾವಿಡ ಭಾಷೆಗಳಿಗಿಂತ ತೆಲುಗು ಭಿನ್ನ ವಾಗಿರುವ ಬಗೆ 


ದಕ್ಷಿಣ ದ್ರಾವಿಡ ಭಾಷೆಗಳಾದ ಕನ್ನಡ, ತಮಿಳು ಮೊದಲಾದ ನುಡಿಗಳಿಗಿಂತ 
ತೆಲುಗು ಮಧ್ಯದ್ರಾವಿಡ ಭಾಷೆಯಾಗಿ ಹಲವು "ವಿಷಯಗಳಲ್ಲಿ ಭಿನ್ನ! ವಾಗಿದೆ. ಹಳೆಗನ್ನ ಡವನ್ನು 
ಮತ್ತು ಹಳೆತೆಲುಗು ಭಾಷೆಗಳನ್ನು ಹೋಲಿಸಿದಾಗ ಹೆಚ್ಚು "ವಿಷಯಗಳಲ್ಲಿ ತೆಲುಗು 
ಜೇರೆಯಾಗಿ ರೂಪುಗೊಂಡಿದೆ. ಇದಕ್ಕೆ ಸಂಬಂಧಿಸಿದಂತೆ ಕ್ರಿ ಶ್ರ 9, 10ನೇ ಶತಮಾನಗಳ 
ಶಾಸನಗಳಲ್ಲಿ ಇದರ ಪ್ರಯೋಗಗಳಿವೆ. ಅಂತಹ ಪ್ರಯೋಗಗಳಲ್ಲಿ ಕೆಲವನ್ನು ಇಲ್ಲಿ 
ಗಮನಿಸಬಹುದು. 


| ಟಾಡ:-ಪ್ರಾಚೀನ ದ್ರಾವಿಡ ಭಾಷೆಗಳಲ್ಲಿನ "ಟ'ಕಾರ ತೆಲುಗುಮತ್ತು ಕನ್ನಡಭಾಷೆಗಳಲ್ಲಿ 
ಕ್ರಮವಾಗಿ "ಡ'ಕಾರ, "ಳ'ಕಾರಗಳಾಗಿ ಬದಲಾಗುತ್ತದೆ. ಕ್ರಿಶ.9- 10ನೇ ಶತಮಾನಗಳ 
ಶಾಸನಗಳಲ್ಲಿ ಕೆಲವುಪದಗಳಲ್ಲಿ ಈ ಬದಲಾವಣೆಯನ್ನು ಕಾಣುತ್ತೇವೆ. ವೆಲಿಗಲ್ಲು ಶಾಸನದಲ್ಲಿ 
ತೋಟಿ'(- =ತೆ. ತೋಟಿ) ಎಂಬ ಪ್ರಯೋಗವಿದೆ. ಇದಕ್ಕೆ ತೋಡಿ ಅಥವ ತೋಡ” 
ಎಂಬ ರೂಪ ಅದೇ ಶತಮಾನಗಳ ಶಾಸನಗಳಲ್ಲೇನೇ' ಕಾಣಿಸುತ್ತದೆ. (ತ.ತೋಟನ್‌, 
ತೋಟಿ; ತೆತೋಡ, ತೋಡಿ; ಮ.ತೋಟನ್‌, ತೋಟಿ) [<PDrand PCDr *ತೋಚ್‌- 
CPSDrತೋ}“ಹೀಗೆ ಟುಡವಾಗುವ ನಿಯಮ ಪದಗಳ ಕೊನೆಯಲ್ಲಿ ನಡೆಯುತ್ತದೆ. 
ಇದಕ್ಕೆ ದಕ್ಷಿಣ ದ್ರಾವಿಡ ಭಾಷೆಗಳ ಈಗಿನ ಆಡುಮಾತಿನಲ್ಲಿ ಹಲವು ಉದಾಹರಣೆಗಳಿವೆ; 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


\ 
[8 


47 


ತಮಿಳು ಕನ್ನಡ ತೆಲುಗು 


ಕೋಟಿ ಕೋಳಿ ಕೋಡಿ 
ಚೋಲ ಚೋಳ ಚೋಡ 
ಏಟು ಏಳ್‌ ಏಡು 
ಚುಟ ಸುಳಿ ಸುಡಿ 
ನೆಟಲ್‌ ನೆಳಲ್‌»ನೆರಳು ನೀಡ 


ಕ್ರಿಶ.8-9ನೇ ಶತಮಾನದ ಶಾಸನಗಳಲ್ಲಿ ಸಂಖ್ಯಾವಾಚಿ ಏಟು ರೂಪವಿದ್ದು, 
ಅನಂತರದ ತೆಲುಗು ಶಾಸನಗಳಲ್ಲಿ "ಏಡು' ಎಂಬ ಪ್ರಯೋಗವಿದೆ. ದ್ರಾವಿಡಭಾಷೆಗಳಾದ 
ತ;ಏಟು, ಮ;ಏಟು, ಕ; ಏಟು, ತು;ಏಳು, ತೆ; ಏಡು, ಕೊ.ಎಡ್‌, ಕು.ಒಡ್‌ 35ಪದಗಳಲ್ಲಿ 
ಎರಡು ಬಗೆಗಳು ಕಂಡುಬರುತ್ತವೆ. ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ "ಟ'ಕಾರವಿದ್ದು ದಕ್ಷಿಣ 
ಮಧ್ಯ ದ್ರಾವಿಡಭಾಷೆಗಳಲ್ಲಿ ಟಕಾರವಿರುವ ಕಡೆ ಡಕಾರವಾಗಿ ಬದಲಾಗಿರುವುದು ಈ 
ಎಲ್ಲಾ ಅಂಶಗಳಿಂದ ಸ್ಪಷ್ಟಪಡುತ್ತದೆ. 

ಳುಲ:-ಪ್ರಾಚೀನ ತೆಲುಗು ಭಾಷೆಯ ವರ್ಣ ಬದಲಾವಣೆಗಳಲ್ಲಿ ಳ ಕಾರವು 
ಲಕಾರವಾಗುವುದು ಒಂದಾಗಿದೆ. ಆಡುಮಾತಿನಲ್ಲಿ ಇದಕ್ಕೆ ಹಲವು ಉದಾಹರಣೆಗಳು 
ದೊರೆಯುತ್ತವೆ. ಕುಳಮ್‌-ಕೊಲನು, ಆಳು-ಏಲು, ವಿಳಂಗು-ವೆಲುಗು ಮೊದಲಾದವು. 
ಈ ಪದಗಳಲ್ಲಿ ಪದಮಧ್ಯ, ಪದಾಂತ್ಯಗಳಲ್ಲಿ ಳಕಾರವಿರುವ ಕಡೆಗಳಲ್ಲಿ ಲಕಾರವಾಗಿರುವುದು 
ಕಾಣಿಸುತ್ತದೆ. ಶಾಸನಗಳಲ್ಲೂ ಈ ಬಗೆಯ ಪ್ರಯೋಗಗಳು ಕಂಡುಬರುತ್ತವೆ. ಪದಾಂತ್ಯ 
ವೆಲಿಗಲ್ಲು ಶಾಸನದಲ್ಲಿ "ಪಡಲ್‌' ಎಂಬ ಪದ ಪ್ರಯೋಗವಿದೆ. ಇದು "ಪಡವಾಲು' ಪದದ 
ಮತ್ತೊಂದು ರೂಪವಾಗಿದೆ. ಇದರರ್ಥ “ಸೇನಾಪತಿ”. ಇದು ದ್ರಾವಿಡಭಾಷೆಗಳಾದ ತಮಿಳು 
ಹಾಗೂ ಕನ್ನಡ ಭಾಷೆಗಳಲ್ಲಿ ಕ್ರಮವಾಗಿ ಪಟೈಯಾಳ್‌, ಪಡವಾಳ್‌ ಪದಗಳು ಬಳಕೆಯಲ್ಲಿವೆ. 
[<PDr *ಪಟ- ಮತ್ತು *ಆಳ್‌-ವ್ಯಕ್ತಿ]”. ಇದು ಪ್ರಾಕೃತದ ಭಡವಾಳೋ ಸಂಸ್ಕೃತ 
ಭಟಪಾಲಃ'' ಎಂಬ ಪದದಿಂದ ನಿಷ್ನತ್ತಿಯಾಗಿರುವುದು ಕಂಡುಬರುತ್ತದೆ. ಅದೇ ಶಾಸನದಲ್ಲಿ 
"ವೆಳುಂಗು' ಎಂಬ ಪದದಲ್ಲಿ ಳ-ಲವಾಗಿ ಬದಲಾಗದೆ ಹಾಗೆಯೇ ಉಳಿದಿರುವ 
ಪ್ರಯೋಗವಿದೆ. "ವೆಳುಂಗು' ಸ್ಥಳವಾಚಕ ಇಂದು "ವೆಲಿಗಲ್ಲು' ಎಂದಾಗಿದೆ. "ವೆಳುಂಗು' 
ಪದವು ಮೂಲ ದ್ರಾವಿಡದ *ವೆಳ್‌- ಮೂಲರೂಪವಾಗಿದೆ. 


ಅಕಾರ ದ್ದಿತ್ಯ- ಇದು ದ್ರಾವಿಡ ಭಾಷೆಗಳ ವಿಶಿಷ್ಟವಾದ ಧ್ವನಿ. ಹಳಗನ್ನಡದಲ್ಲಿದ್ದು 
ಹೊಸಗನ್ನಡದಲ್ಲಿ ರಕಾರವಾಗಿ ಬದಲಾಗಿದೆ. ಆದರೆ ತಮಿಳು, ಮಲೆಯಾಳಗಳಲ್ಲಿ ಈಗಲೂ 
ಬಳಕೆಯಲ್ಲಿದೆ. ಸೋಲಿಗರ ನುಡಿಯಲ್ಲಿ ಕೇವಲ ಧ್ವನಿ ಪ್ರಭೇದವಾಗಿ ಇಳಿದಿದೆ. ಕನ್ನಡದಲ್ಲಿ 
ಅಕಾರ ದ್ವಿತ್ರವಿಲ್ಲ. ಕುರ್ಕ್ಯಾಲ ಶಾಸನದಲ್ಲಿ 'ಅ'ಕಾರದ್ವಿತ್ರದಿಂದೊಡಗೂಡಿದ 'ಗುಣ್ಣಿಕಅಅ', 
'ವೆಂಗಿಪಜಅ” ಪ್ರಯೋಗಗಳು ಕಂಡುಬರುತ್ತವೆ. ಕನ್ನಡದಲ್ಲಿ ಈ ಶಾಸನಕ್ಕೂ ಪೂರ್ವದಲ್ಲಿ 
ಇಂಥ ಪ್ರಯೋಗಗಳಿಲ್ಲವೆಂದೂ ಅದು ತೆಲುಗಿನ ಪ್ರಭಾವದಿಂದ ಬಳಕೆಯಾಗಿದೆ ಎಂದು 
ಎಂ.ಬಿ.ನೇಗಿನಹಾಳ ಅವರು ಅಭಿಪ್ರಾಯಪಟ್ಟಿದ್ದಾರೆ.* ತೆಲುಗು ಶಾಸನಗಳಲ್ಲಿ ಅಕಾರ 
ದ್ವಿತ್ವವಿರುವ ಸ್ಥಳನಾಮಗಳು ಪ್ರಯೋಗಗೊಂಡಿವೆ. ಕೊಅಅಪಜು*, ತಾಜುಪಜಅ", 


ಪ್ರತಹಾಥ ಪಣ 


ಪುಸ್ತಕ 33-34 


ಹತ್ತನೆಯ ಶತಮಾನದ ಕನ್ನಡ-ತೆಲುಗು ದ್ವಿಭಾಷಿಕ ಶಾಸನಗಳ... 


4 


ರುಡಪಲ್ಲುಪಜಅ"', ಮಲ್ಕಪಅಅ"', ಮೊದಲಾದ ಪದಗಳಲ್ಲಿ ದ್ವಿತ್ತವಿದೆ. ಇಂಥ ದ್ವಿತ್ತಗಳಿಗೆ 
ರಣ ಬಹುಶಃ ಉಚ್ಚಾರಣೆಯಲ್ಲಿ ಸ್ವರದ ಮೇಲೆ ಬೀಳುವ ಒತ್ತು (ಆಘಾತ) ಎಂದು 
ಕೇಳಬಹುದು. 


ಸಮಾರೋಪ: ಪಕೃತ ಪಬಂಧೆದ ಒಟ್ಟು ಚರ್ಚೆಯನ್ನು ಕೂಲಂಕಷವಾಗಿ ಗಮನಿಸಿದಾಗ 
ಈ ಕೆಳಗಿನ ಅಂಶಗಳು ಕಂಡುಬರುತ್ತವೆ: 


* ಗಡಿ ಭಾಗದ ದ್ವಿಭಾಷಾ ಶಾಸನಗಳಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗಳ 
ಸರಸರ ಕೊಡುಕೊಳ್ಳುವಿಕೆ ನಡೆದಿದೆ. 


* ಕ್ರಿಶ.9-10ನೆಯ ಶತಮಾನದ ಹೊತ್ತಿಗೆ ದ್ರಾವಿಡ ಗಡಿ ಭಾಗವಾದ ಕೋಲಾರ 
ಮತ್ತು ಚಿತ್ತೂರು ಭಾಗಗಳು ಕನ್ನಡ ಭಾಷಾ ಪ್ರದೇಶವಾಗಿತ್ತು. 


* ಈಗಿನ ಕೋಲಾರ ಹಾಗೂ ಚಿತ್ತೂರು ಜಿಲ್ಲೆಗಳು ಕ್ರಿಶ.ಹತ್ತನೇ ಶತಮಾನದ 
ಹೊತ್ತಿಗೆ ದ್ರಾವಿಡ ಗಡಿಯ ಪ್ರದೇಶವಾಗಿತ್ತೆಂಬುದನ್ನು ದ್ವಿಭಾಷಾ ಶಾಸನಗಳಲ್ಲಿನ ದ್ರಾವಿಡ 
ಪದಪ್ರಯೋಗಗಳು ಎತ್ತಿ ತೋರಿಸಿವೆ. 

* ಕ್ರಿಶ9-10ನೇ ಶತಮಾನದ ದ್ವಿಭಾಷಾ ಶಾಸನಗಳಲ್ಲಿನ ತೆಲುಗು ಪದಪ್ರಯೋಗಗಳು 
ತೆಲುಗು ಭಾಷೆಯು ದ್ರಾವಿಡದಿಂದ ಬೇರೆಯಾಗಿ ರೂಪುಗೊಂಡ ಬಗೆಯನ್ನು ತೋರಿಸುತ್ತಿವೆ. 


SS 

ಕೊನೆ ಟಿಪ್ಪಣಿಗಳು 

I. ELXXXNo.46.Insc. A 

2. 81. XXIV No.26.Insc.C 

3. IAP.Wr.No.3, KUES. Vol. V pt.II.No.418 
4. SILX No.604, IAP.Cud.No.45,1968. ಇದರಲ್ಲಿ ಸಾಲುಗಳ ವ್ಯತ್ಯಾಸವಿದೆ. 
5, IAPKrm. No.3, 

6. ಆಂಧ್ರಪ್ರದೇಶದ ಕನ್ನಡ ಶಾಸನಗಳು.ಸಂಪುಟ.5,ಭಾಗ-1, ಪುಟ.XXX1X 

7. 512641, 616, 635 

8. ॥.11/1122-3;502( ೩/11 

9, Inscriptions of The Pallavas.No.330, STI.XI1.43, TTDII.No.2, 
10, E.LXI.No.22(B)Plate.I, IA XL.104-14, EIX1.22-C and Plate] 
iL EC. X.gb.76,69,72,73,75 * 

12. EC.X.mb.203, 208,209,256 

13. SIL.IX.pt.1.No.401 

14. 511 17 (10.301 

15, SILIX.pt.1.No.400 

16. SILX..No.607, ELXXVII.225-282, SI.X-No.606 

17, ಶಾಸನ ಮಂಥನ, ಪುಟ.345, 

8. ಬಾಣರಸರ ಶಾಸನಗಳು ಒಂದು ಅಧ್ಯಯನ, ಪುಟ.24. 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 | 49 


19. ಕನ್ನಡ ಭಾಷೆಯ ಕಲ್ಪಿತ ಚರಿತ್ರೆಪುಟ.19 

19ಎ. ಕೃಷ್ಣಮೂರ್ತಿ.ಭ, 2003. 21 

20. ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಪುಟ.150 
21. See DED.342(B) 

22. See DED.342 

23. DED.3493, and TVB 891 

24. ತೌಲನಿಕ ದ್ರಾವಿಡ ವ್ಯಾಕರಣ, ಪುಟ.41 

25. ಪ್ರಾಚೀನಾಂಧ್ರ ಶಾಸನಾಲು, ಪುಟ.X1V, 

26. SII.X.No.639 

27. See DED.3209 

28. SII.X.No.606,625.A.D 

29. SII.VI.No.593, E.I.XXX,pp280-284 ,SILX.No.35 
30. EC.X.mb.92 

31. EC.X.mb.255 

32. ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಪುಟ.79 
33. SII.X.No.626, ಚಿತ್ತೂರು 

34. BSOAS 12.355, See DED.2939 

35. DED.772 

36. DED.3195 

37. Surya Raya Andhra Nighantuvu 

38. ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಪುಟ.79 
39. E.I.V,118-122,799-843 

40. SII.1.No.38,945-50 

41. SII.I.No.36 

42. EI. X,9-47,945 


ಆಕರ ಸೂಚಿ 

1. Budaraju Radha Krishna. 1971. Early Telugu Inscriptions (Upto 11 00.4. 0) 
. : Andhra Pradesh sahitya akademi: Hyderabad. 

2. Ed.by.B 18100 : Epigraphia carnatica, Vol- X Kolar 


3. Burrow,T, and Emeneau.M.B.1984. 4 Dravidian Etymological Dictionary. 
Clarendon :Oxford. 


4. Epigraphia Indica, Vols,5,7,10,11, 24,27,30 ; Archaeological Survey of India. 
New Delhi. 


೨. South Indian Inscriptions, Vols,5,6,9Pt. 1 +10; Archaeological Survey of India. 


ಹತ್ತನೆಯ ಶತಮಾನದ ಕನ್ನಡ-ತೆಲುಗು ದ್ವಿಭಾಷಿಕ ಶಾಸನಗಳ... 


ತ್ತ 


New Delhi. 


6. Ed.Mahalingam,T.V.1988, Inscriptions of The Pallavas, ICHR and Agam 
Prakashan. Delhi. 

7. ಇಂ:ರಾಬರ್ಟ್‌ ಕಾಲ್ಡ್‌ವೆಲ್‌. ಮಾಧವ ಪೆರಾಜೆ. 2005. ತೌಲನಿಕ ದ್ರಾವಿಡ ವ್ಯಾಕರಣ. ಪ್ರಸಾರಾಂಗ ಕನ್ನಡ 
ವಿಶ್ವವಿದ್ಯಾಲಯ. ಹಂಪಿ. 

8. ಡಾ.ಕೆ.ಆರ್‌.ಗಣೇಶ್‌.ಡಾ.ಆರ್‌.ಶೇಷಶಾಸ್ತ್ರಿ 2001. ಆಂಧ್ರಪ್ರದೇಶದ ಕನ್ನಡ ಶಾಸನಗಳು ಭಾಗ-1. ಕನ್ನಡ 
ವಿ.ವಿ. ಹಂಪಿ. 

9. ಎಂ.ಬಿ.ನೇಗಿನಹಾಳ. 1982. ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ. ಪ್ರಸಾರಾಂಗ. ಕರ್ನಾಟಕ 
ವಿಶ್ವವಿದ್ಯಾಲಯ ಧಾರವಾಡ. 

10. ಪಿ.ವಿ.ಕೃಷ್ಣಮೂರ್ತಿ.2009. ಬಾಣರಸರ ಶಾಸನಗಳು ಒಂದು ಅಧ್ಯಯನ, ಸಿವಿಜಿ ಪಬ್ಲಿಕೇಷನ್ತ್‌ ಬೆ೦ಗಳೂರು. 
Il. ಪಿ.ವಿ.ಕೃಷ್ಣಮೂರ್ತಿ. 2011. ಶಾಸನ ಮಂಥನ, ತುಮಕೂರು.ವಿ.ವಿ. ತುಮಕೂರು. 

12. ಬಿ.ಆರ್‌.ಭಾರತೀ. 2011. ರಾಷ್ಟಕೂಟರ ಶಾಸನಗಳು. ಭಾಗ-1, 2. ಪ್ರಸಾರಾಂಗ. ಮೈಸೂರು ವಿ.ವಿ. 


ಮೈಸೂರು. 


ಅನುಬಂಧ-1 
ಶಾಸನಗಳ ಪಾಠ 


I. ಕಲಕಡ ಶಾಸನ 


1. ಸಸಾ ನೇಕ ಸಮರ ಸಂಘಟ್ಟ[ನೋ]ಪ[ಲ]ಬ್ಬ ಜಯಲಕ್ಷ್ಮೀ 


2. ಸಮಾಲಿಂಗಿತ ವಕ್ಷಸ್ಥಲ ಗನ್ನತ್ರಣೇತ್ರ ಶೀವೆಯ್ದು 
3. ೦ಬ ಮಹರಾಜಂ ಪ್ರಿದ್ವೀರಾಜ್ಯಂಗೆಯೆ ಆತನ ಪ್ರಿಯಾನುಜ ಪ 


4. ಲ್ಲ[ದ]ಯ್ಯನಾಳು ಓಗಿನ ರಾಮಯನ ತಮ್ಮು ಇಂದಿರೆಯರ್‌ ಮಆಯ 
nf ಕೊನ್ನೆಯ ದೊಡ ಮಾ[ಧಿ]ಯ್ಯ ಪಸಿನ್ನಿದಿ ಪೆಳಗೆ[೦] [ಬಾ] ಎಮ್ಮೆಗಳ ತು 


6. [ಮೈ]ವಾಡಿ ಕ 
7. ಣಕೊನ್ದು ಪ 
8 ರಿಯೆ ಪುಯ್ಯ 
. ೪9, ವರಿದು ಅಜ 


ಮಯ ಸಚ ಓಟ NE 


Ne VS ಒಂ ಹಚ 


16. [ನಾ] ಕ್ಷಣ ವಿ 


‘20. ಯೆಂಬ [ಮಾ] ತ 


ಮಂಜುನಾಥ ಟಿ. 


10. ಳ ಸತ್ತನೆ[೦ಬಾ] 

1. ಮಾತ ಪೇಳ್ಗ 

12. ಡೆ ಜಿತೇನ ಲ 

13. [ಭೃತೇ ಲ]ಕ್ಷ್ಮೀ ಕ 
14. [ರ್ಮಿ]ತೇನಾ 

15. ಪಿ ಸುರಾಂಗ 


17. ಧ್ವಂಸಿನಿ [ಕಾ) 
18. ಯೇ ಕಾ ಚಿ[೦ತಾ] 
19. ಮ[ರ*] [ಣೇ] ರ(ಣೇ] 


a ನೂ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


21. ನೆ 

22. ನೆಯುತ್ತು[0೦] 

23, ಸುರೇನ್ಹಾ!ರ] 

24. ಗಣಿಕಾ 

2% ಘನ-ಸ್ಥ 

26. ನಸ್ಥಾ 

2 ನಪ್ರಾ 

28. ಪುನಾದಂ 

(ಆಂಧ್ರಪ್ರದೇಶದ ಕನ್ನಡ ಶಾಸನಗಳು.ಭಾಗ-1,ನಂ.217) 


11. ವೆಲಿಗಲ್ಲು ಶಾಸನ 
1. ಸ್ಪಸ್ತ್ಯನೇಕ ಸಮರ ಸಂಗಷ್ಟಣೋಪಲಬ್ದಜಯಾಲ 
2. ಕ್ಷಿಮಿ ಸಮಲಿಂಗಿತ [ವೊ]ಕ್ಷಸಲ ಗಣ್ಣ ತ್ರೆಣೇತ್ರ [ಶ್ರೀ] ಬೈದು೦ಬರ ಮಹಾ* 
3. ರಜು ರೇನಾಂಡೇಟು ವೆ:ಲುಮೇಳುಚುಂ ನೊಟಿಂಬಿ ತೋಟೆಕಯ್ಯಂಬು[ನ] ಮುದುಮಡುವುನ 
4. ಪೋಟುನ ಮಹರಾಜು ಚಂತಮಾನ ದಡಿನಿ ವಧಿಂಚಿನ ಪಣಿಗಣಿ ಪಡಲ್ವೆ 
5. ಮ್ಲೊಡಿಚೆ ಕೋ[ಅ] ದೇಸಿಂಇಗ್ಸ್‌ ೦ಬು ಏಳಿನ ಜ್‌ನಿಕಿನೆದರಯ  ಗಣ್ಣತ್ರೆಣೇತ್ರ ತ್ರನಿ 
ಧೂ _ರಣ[ಂಬು] [t+] ಉರ್ಬಿಯೊಳ್ಳಕಲದೊಳೊರ್ಬನೆ cde ಶ್ರೀ ಚನ್ನಮನೆನ್ನು ಮೊಳ್ಳಿ 
7. ಯನ್‌ ಗೊನ್ತಿ ಸುತರಿಮರಾಕ್ರಮನ್‌ ಬಲ್ಲಡೆ ಸುದ್ರಕನ್‌ ಪ್ರಳಯ ಧನಿ ಮುತ್ತಿ ಆಣಿ 
8. ಯೆ[0] ಕಡಿವೊಂಗಂ ಛಲಮಜವೊಂಗಂ [ಆ]ಯ್ಮವೊಂಗಂ ಕುಡಲಪ್ಪೊಂಗಂ ಒರ್ಬ್ಬೊನೊ ಆಚಾ 
9. ನ ರ್ದ್ವನ್‌ ಅದಜಿಂ ಕಟ್ಟಾಳ ಮಾನುಸಗಂಡಮನ್ನವ ಬಂಟಣಂ ಬೀಟೆವೋಂ [ಪೆ] ಡೆಯಂ ಬೆ[ಲ] 
ಪ [ಬಿ]ರುದ]ಪುವರ ಬಿರುದನೊಡ್ಡಟಿವೊನ್‌ ಬಿದ್ದ ಬಗದತ್ತಿ ಆಣಿ ಗಣ್ಣುಕದ ಗ 

ll. £4 ಪೊಕ್ಕ ಅಬ್ಬಯ ಆಟ್ಮ ಮೆಚ್ಚಿನಾಳ್ಗಂಡನ್‌ ಆ[ಚಾ]ರ್ವ, ೯ "ಪುರುಷ ಇಟಿ 
12. ದು ಬಸಮ(ತೆಯದೆ]ಬೀೊರನ್ನೆನ) ಮೆಚ್ಚದೊಂ 1 ಪಿಸುಣರ ಪೊಸೆವೊ ಕುಥಿ 
13. ಲಂ ವೊ. ...ವ ಈಯದೆ 'ಈಚಿಯ([ದೆ] ನನ್ನಿ ನುಡಿಯದೆ ನಣ್ಣಿ ದೇವಂಗಟೆಸ್ಸಿ ಮುಯ್ವಂಪ 
14. ಡೆದೊಂಗರ ಅಲೆಜೊಂ ಮೂದಲಿಪೊಂ ಆದಚಿಂಕೋಣದೇಸಿನ್ಗವ[ಪ್ರಣೆಸುವೆಷಯ ಸುಂಕರಬುವ 
15. ಳುಂಗುಗುಂಟ[ಲೋ।]. . [ದ್ಲಿ]ಯು ಇಳುಅಕ([ವಿ] ಬಿರಾಡ್ಯಾಂಬು ವೇಯುವ[ಣ]. .. ಮ್ಟು ದೀನಿಕ್ಕಿ 
ವಕ್ಕಂಬು ವಚ್ಚುವಾ 
I&, wk, ನಜಾಲುಜಿಗಟ್ಟುಶ್ರೀಕ[ಣ್ಣ] ದೇವಾ ಆಚಾಧ್ವ್ಯ ಲಿಕಿ[ತಂ] 

(J.EA.XXIV., ನಂ. 26 "ಅ) 

(ಆ.ಪ್ರಕನ್ನಡಶಾಸನಗಳು.ಭಾಗ-1, ಶಾಸನ ಸಂ.244) 
* ಪಾಠದಲ್ಲಿ ಓರೆ ಹಾಗೂ ಬೊಲ್ಡ್‌ ಮಾಡಿರುವ ಪದಗಳು ಅರ್ಥದ ನೆಲೆಯಿಂದ ಸರಿಹೊಂದುವುದರಿಂದ 
ಆರ್‌.ಎಸ್‌.ಪಂಚಮುಖಿ ಅವರ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. 


111. ಅಕುನೂರು ಶಾಸನ 

ಮೊದಲನೆಯ ಮುಖ 
ಸಮಧಿಗತ ಪಂ 

2.ಚ ಮಹಾಶಬ್ದ ಮಾಹಾ 

3. ಸಾಮನ್ಹಾಧಿಪತಿ ಜ 

4. ಯಧೀರ ಛೆವಣರಜು 

3. ಅಭಿಮಾನಧವಳ ರ 


ಪುಸ್ತಕ 33-34 ಹತ್ತನೆಯ ಶತಮಾನದ ಕನ್ನಡ-ತೆಲುಗು ದ್ವಿಭಾಷಿಕ ಶಾಸನಗಳ... 


6. ಬ್ರಶೂರರು ರಾಜಭೂರಿ[ಶ್ರ) 
7. ವ ವಿಚ್ಚ್ಛನಾರಾಯಣ 

8. ಸತ್ಯಾಣ್ಣವ ಧರ್ಮರ 

9. ತ್ನಗರ ಶ್ರೀಮತ್ತಂಕ([ರ] 

10. ಗಣ್ಣರಸರು ಕೊಳ್ಳಿ[ಪಾ] 
11. ಕೆನಾಡ ರಾಜ್ಯಾಭಿವಿದ್ದ 
12.ದೆ ಇಪ್ಪತ್ತಿಚ್ಛಾಸಿರವು 

13. ನಾಳುತ್ತಿರೆ ಆಕುನೂರ 

14. ಇನ್ನುಪಯ್ಯನ ರಾಜ್ಯ 


ಎರಡನೆಯ ಮುಖ 

15. ಭಿವ್ರಿ ಉತ್ತ!ರೋ]ತ್ತರಂ ಪೊಲ್ವೊ 
16. ತಿರೆ ಕೊಳ್ಳಿ[ಪಾ]ಕೆಯ ಪಿರಿ 

17. ಯಬಸದಿ (ಯೆ .. ಯ ಭಟ್ಟು] 
18. ರೇವಯ್ಯನ . * ೬ Nಗಳು ವಲ್‌ 
19. ಯಕಸ್ಥಲಣ. . * - ಸರಪ್ಪಗ 
20. ರಪಯ್ಯಗ . .ಟ್ಲಿದ ಮಗ 

21. ನಿಮಯ್ಯರಾ. .ಮಯ್ಯನ . 

22. ಸಿಲಿಲಪ್ಪು. . .ರದರೆರಿಂ 

23. ಪ್ಷರರೆಜೈಜ್ಗ ಸ -ಕಬ್ಬೆ[ಗ] 

24. ರಾಜಮಯ್ಯ ಪುಟ್ಟಿಜ [ಮ] 
25. ಕ್ಕಳು ರತಿ ಯ್‌ ;-. ಬ್ಲೆಯುಂ [ದ] 
26. ಮ್ನಬ್ಬೆಯು೦ . . ಚರಕುಲ 

27. ಸನ್ತತಿಯರಾ . ಮಯ್ಯ [ಪ್ರಜ] 
28. [ಗ]ಚಿಸಿ .. . ರಟ್ಟ ಸಮು 

29. ದ್ರ ಮೆಳುದು . . ಳ ಕೊಟ್ಟ 


ಮೂರನೆಯ ಮುಖ 

30. ರಟ್ಟ ಸಮು .... 
31. ಸಿನವಾರು [ಪುರವಣ] 

32. ಚುಡು ವರಿನಿ ಪೊಡಿ(ಚಿ] 
33. ನಟಿವಾಡು ಚ [೦॥ಪಿ1ನ] 
: 34. ವಾರು ಬರನಸಿ ವಚ್ಚಿ 
35. ನವರು ಪೆದ್ದಕೊಡುಕು 
' 36. ಕಪಾಲಬುಚೇತ ಬ 
37. ಟ್ರಿ ಅಲುಗುವಾನಿ . 

38. . ಪಾಪ೦ಬು ಗೊನ್ನವಾಡು 
39. ಚಜುಪು ಕ್ರೊಚ್ಚಿನ 

40. ಯೊಡ್ಡನಿ ಪೇರು 

41, ಚಲುವಿನ ಬೋ 


ಏಪ್ರಿಲ್‌ - ಸೆಪ್ಟೆಂಬರ್‌ 2011 


೬ ಸನ 


42. ಯುನ್ನು 

43. ಗೋವಧಯ್ಯ ಸ್ತ್ರೀ ವಧಯು 

44. ರಿಷಿವಧಯ್ಯು ಪುತ್ರವ 

45. ಧಯ್ಯ ಬ್ರಮ್ಮಶಿಯುಮೆಂಬ 

46. ಪಂಚಮಹಾಪಾತಕುಗ . 

47. ಯಲ್ಲಿನ ಪಾಪ ಲೋಕ 

48. [ದೊಗ್ಗ] ನರಕದೊತಿಯ 

49. [ರು] 

(ಆ.ಪ್ರಕನ್ನಡಶಾಸನಗಳು.ಭಾಗ-2, ಶಾಸನ ಸ೦.418) 


IV. ಅರಕಟವೇಮುಲ ಶಾಸನ 

ಮೊದಲನೆಯ ಭಾಗ 

l. ಸ್ವಸ್ತಿ ಶ್ರೀ ವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಬಟ್ಟರಾ[ಳ] ಪೃಥಿವಿ ರಾಜ್ಯ 

2. ಇೌಯ[ನ್‌] ಪೆರ್ಟಾಣ ವ(೦)ಶ ಭುಜ[೦]ಗದಿ ಭೂಪಾದಿತ್ಯುಲ ಕಡಾ[ನ್‌] ವ[೦]ಗನೂಜ್ಲು ಚರುವ ಶರ್ಮ 
ಪುತ್ರ 

3. ಎನ್ನ ಶರ್ಮ್ಮುಳಕು ನಿಡುಗಟ೦ಬುನ ಪನ್ನಳ ಇಚ್ಚಿರಿ ವೇಗುಳೂಲ್ಲು ಪೆ[ಣಅ] ಕೋಲುನಕ 
ಕೋಳು ಕಚ್ಚಜ್ದು ಇನ್ನಲ್ಲುರು ಸಾಕ್ಷಿ 

ಎರಡನೆಯ ಮುಖ 

4. ದೀನಿಕಿ ವಕ್ರಂಬುವಚ್ಚುವಾನುಜಪಳಇುಮಹಾಪಾತಕಸಯ್ಯುಕ್ಷ್ತನಜಗು[ನೇ] 

5. ತ್ರಿಬಿರ್ದ್ದತ್ತಂ ತ್ತಿಭಿರ್ಭುಕಂ] ಸದ್ಧಿಶ್ಚ ಪರಿಪಾಲಿತಂ ಏತಾನಿನ ನವರ್ತ್ಕನ್ತೆ ಪೂರ್ವ್ವರಾಜಕೃ 
6. ತಾನಿಚ[] ಸ್ವದತ್ತಾ[೦) ವಾ ಯೋ ಹರೇತಿ ವಸುನ್ದರಾ[೦] ಷಷ್ಟವರ್ಷಸಹಾಸ್ರಾಣಿ ವಿಷ್ಟು 
7. ಯಾಂ ಜಾಯತೇ ಕ್ರುಮಿ (ರಾಷ್ಟ್ರಕೂಟರ ಶಾಸನಗಳು.ಭಾಗ-1, ಸಂಖ್ಯೆ128) 


V. ಕುರ್ಕ್ಯಾಲ ಶಾಸನ 

ಮೊದಲು ಕನ್ನಡ ಪಾಠವಿದೆ. . ... 

ತೆಲುಗು ಪಾಠ : ಕಂದ ಪದ್ಯ 

ಜಿನಭವನಂಬುಲೆತ್ತಿಂಚುಟಜಿನಪೂಜಲ್ಲೇಯುಚುನ್ನಿ ಜಿನಮುನುಲಕು ನತ್ತಿನಯಮೃದಾನಂಬೀವುಟಂ 
ಜಿನವಲ್ಲಭು ಬೋಲಂಗಲರೆ ಜಿನಧರ್ಮಪರುಲ್‌॥10ದಿನಕರುಸರಿವೆಲ್ಲುದುಮನಿ ಜಿನವಲ್ಲಭುನೊಟ್ಟನೆತ್ತು 
ಜಿತಕವಿನನನುಂಮನುಜುಲ್ಲಲರೇಧಾತ್ರಿಂವಿನಿತಿಚ್ಚುದುನನಿಯ ವೃತ್ತಎಬುಧಕವೀನ್ವುಲ್‌॥॥ಒಕ್ಕೊಕ್ಕೊಗುಣಂ 
ಕಲ್ಲುದುಕ್ಕೊಣ್ಣಿಗಾಕ್ಕೊಕ್ಕಲಕ್ಕಲೇವೆವ್ವರಿಕಿ೦ಲೆಕ್ಕಿಂಪನೊಕ್ಕೊಲಕ್ಕಕುಮಿಕ್ಕಿಲಿ ಗುಣಪಕ್ಷಪಾತಿ ಗುನಮಣಿಗಣಂಬುಲ್‌॥2॥ 
* ಪ್ರಸ್ತುತ ಶಾಸನದಲ್ಲಿ ತೆಲುಗು ಭಾಗದಲ್ಲಿರುವ ಪಾಠವನ್ನು ಅಧ್ಯಯನಕ್ಕೆ ಬಳಸಿಕೊಂಡಿರುವುದರಿಂದ, 
ಅದರ ಪಾಠವನ್ನು ಮಾತ್ರ ಕೆಳಗೆ ಕೊಡಲಾಗಿದೆ. ಕನ್ನಡ ಪಾಠವನ್ನು ಕೊಟ್ಟಿಲ್ಲ. 


(ಆಂಧ್ರಪ್ರದೇಶದ ಕನ್ನಡ ಶಾಸನಗಳು.ಭಾಗ-2,ನಂ.404) 


[ಚೌಕ ಕಂಸದಲ್ಲಿ ಕೊಟ್ಟಿರುವುದು ಉಹಾಪಾಠ ಮತ್ತು ಸಂಪಾದಕರು ಸಂದೇಹವಾಗಿ ಸೂಚಿಸುವ ಪಾಠವಾಗಿಷ್ಟು 
[ಪದ್ಯದ ಮೊದಲ ಪಾದ ಪಾದ ಮುಗಿದ ನಂತರ ಕೊಟ್ಟಿರುವ ಗುರುತು. 


ಪುಸ್ತಕ 33-34 ಹತ್ತನೆಯ ಶತಮಾನದ ಕನ್ನಡ-ತೆಲುಗು ದ್ವಿಭಾಷಿಕ ಶಾಸನಗಳ... 


ಜಿನಧರ್ಮ ಪೋಷಕರಾದ 
ಅಂಬ್ವಣಶ್ರೇಷ್ಠಿಯ ಮನೆತನ 


"ಗಂಗಾಂಬಿಕೆ ಎಸ್‌. 
ಸಂಶೋಧನಾ ವಿದ್ಯಾರ್ಥಿನಿ 
ಡಾ.ಡಿ.ವಿ.ಗುಂಡಪ್ರ ಕನ್ನಡ 
ಅಧ್ಯಯನ ಕೇಂದ್ರ 
ತುಮಕೂರು ವಿಶ್ವವಿದ್ಯಾನಿಲಯ 
ತುಮಕೂರು. 


ಮೊ: 


9740192706 


gangasgovardhan(@ gmail.com 


ಪ್ಯು ಲೇಖನವು ಹೇಳಹೊರಟಿರುವುದು 
ಶ್ರಿ ಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ 
ಗೋವರ್ಧನಗಿರಿ ಎ೦ಬ ಊರಿನಲ್ಲಿರುವ 
ಶಾಸನವೊಂದರ ಬಗ್ಗೆ. ಈ ಶಾಸನವು (ಎಪಿಗ್ರಾಫಿಯ 
ಕರ್ನಾಟಿಕ (ಪರಿಷ್ಠತ) ಸಂಪುಟ-15, ಸಾಗರ- 
89) ಊರಿನ ವೆಂಕಟರಮಣ ಸ್ವಾಮಿಯ 
ದೇವಸ್ಥಾನದೆದುರಿಗೆ ಇರುವ ಕಂಚಿನ “ಜಂಬದ 
ಮೇಲಿದೆ. ಶಾಸನದಲ್ಲಿ ಕಾಲದ ಉಲ್ಲೇಖವಿಲ್ಲ. ಆದರೆ 
ಎದ್ವಾಂಸರು ಲಿಪಿಯ ಲಕ್ಷಣದ ಆಧಾರದ ಮೇಲೆ 
ಇದರ ಕಾಲವನ್ನು ತ್ರ ಶ. 15-16 ನೆಯ 
ಶತಮಾನವೆಂದು ನಿರ್ಧರಿಸಿದ್ದಾರೆ. ಈ ಶಾಸನವು 
ಕರಾವಳಿ ಸಾಳುವ ಮನೆತನದ ದೇವರಾಯನ 
ಆಳ್ವಿಕೆಯನ್ನು ಉಲ್ಲೇಖಿಸುತ್ತದೆ. ಈ ದೇವರಾಯನ 
ಹಾಯಿಯು. ಭೈರವಭೂಪತಿಯ ತಂಗಿ. ಈ 
ಭೈರವಭೂಪತಿಗೆ ಅಂಬ, ಸಾಳ್ವಮಲ್ಲ ಮತು ಬು ಭೈರವ 
ಎಂಬ ಕಿರಿಯರು ಸೋದರರು ಇದ್ದ ರು. 
ದೇವರಾಯನು ಅಳಿಯ ಸಂತಾನ ಪದ್ಧತಿಯ ಪಕಾರ 
ಅಧಿಕಾರ ಪಡೆದಿದ್ದನು. ಇವನು ತುಳು, ಕೊಂಕಣ, 
ಹೈವೆ ಮತ್ತು ಇತರೆ ರಾಜ್ಯಗಳನ್ನಾಳುತ್ತಿದ್ದನು. 
ದೇವರಾಯನ ಗುರು ಪಂಡಿತರಾಯ. ಕಃ ತರಸನು 
ಅಪೂರ್ವವಾದ “ಅತ್ಯದ್ಭುತ ಮಸ್ತಾಕಾಭಿಷವಣ 


ಜನ್ಮಾಭಿಷೇಕೋಪಳವನ್ನು ಮಾಡಿಸಿದನೆಂದು 


ಶಾಸನದಲ್ಲಿ ಹೇಳಿದೆ. 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 |55 


€3]ಇ,ಆ ಸನ 


ದೇವರಾಯ ಭೂಪತಿಯ ಕಾಲದಲ್ಲಿದ್ದ ಅ೦ಬ್ವಣಸೆಟ್ಟಿಯ ಮನೆತನವು ಜೈನಧರ್ಮಕ್ಕೆ 
ನೀಡಿದ ಕೋಡುಗೆಯನ್ನು ಈ ಶಾಸನವು ತನ್ನೊಡಲಲ್ಲಿರಿಸಿಕೊ೦ಡು ಅತ್ಯಂತ ವಿಶೇಷವೆನಿಸಿದೆ. 
ಒಂದೇ ಮನೆತನದ ಏಳು ತಲೆಮಾರುಗಳು ಹಾಗೂ ಅವರೊಂದಿಗೆ ವಿವಾಹ 
ಸಂಬಂಧಗಳನ್ನೆರ್ಪಡಿಸಿಕೊಂಡ ಕುಟುಂಬಗಳು ಸಹ ಜಿನಧರ್ಮವನ್ನು ಪೋಷಿಸಿರುವುದು 
ಅಪೂರ್ವವೇ ಸರಿ. ಈ ಶಾಸನದ ನಡುಗನ್ನಡ ಕಾಲಘಟ್ಟದ ಭಾಷಿಕ ಲಕ್ಷಣಗಳು, 
ಸಾಹಿತ್ಯಿಕ ಸೌಂದರ್ಯ, ಕಂದ-ವೃತ್ತಗಳಿಂದ ಕೂಡಿದ ಛಂದೋಲಾಸ್ಯಗಳು ಸೊಗಸಾಗಿದ್ದು 
ಅಧ್ಯಯನಾಸಕ್ತರಿಗೆ ಮುದನೀಡುತ್ತವೆ. 


ಶಾಸನದ ಆರಂಭದಲ್ಲಿ ಜಿನಸ್ತುತಿಯಿದೆ; ನೇಮಿನಾಥನನ್ನು ಭಕ್ತಿಯಿಂದ 
ಕೊಂಡಾಡಲಾಗಿದೆ. ಆನಂತರ ಗೇರುಸೊಪ್ಪೆಯ ಹಾಗೂ ದೇವರಾಯನ ವಂಶಾವಳಿಯ 
ವರ್ಣನೆಗಳಿವೆ. ತರುವಾಯ ಅ೦ಬ್ವಣಸೆಟ್ಟಿ ಮನೆತನದ ವಿಷಯ ನಿರೂಪಣೆಯಿದೆ. 


ಜಿನಧರ್ಮ ಹೋಷಣೆ 


ಯೋಜಜಣ್ಣಶ್ರೇಷ್ಠಿಯು "ಚಂದಾವರದ ಕದಂಬಕುಲತಿಲಕ'ನಾದ ಕಾಮಿದೇವ 
ಮಹಾರಾಜನಲ್ಲಿ ದಂಡನಾಯಕ ಹುದ್ದೆಯಲ್ಲಿದ್ದ ಕಾಮೆಯದಂಡನಾಯಕನ ಮಗ 
ರಾಮಣ್ಣಹೆಗ್ಗಡೆಯ ಸುಪುತ್ರ. ರಾಮಣ್ಣಹೆಗ್ಗಡೆ ಮತ್ತು ರಾಮಕ್ಕ ದಂಪತಿಗಳ ಅಷ್ಟಪುತ್ರರಲ್ಲಿ 
ಈ ಯೋಜಣ್ಣಶ್ರೇಷ್ಠಿಯು ಅತಿ ಪ್ರಸಿದ್ಧನಾಗಿದ್ದನು. ಈತನಿಗೆ ಇಬ್ಬರು ಮಡದಿಯರು: 
ಮೊದಲನೆಯವಳು ತಂಗಮ್ಮ ಅಥವಾ ತಂಗಣೆ. ಎರಡನೆಯವಳು ರಾಮಕ್ಕ ತಂಗಮನಿಗೆ 
ರಾಮಣ್ಣಶ್ರೇಷ್ಠಿ, ರಾಮಕ್ಕನಿಗೆ ಕಲ್ಪಸೆಟ್ಟಿಯರೆ೦ಬ ಪುತ್ರರಿದ್ದರು. ಹೀಗೆ- 


“ಪ್ರಿಯತಮೆಯದ್ದಯದಿಂದಂ 
ನಯನದ್ವಯದಿಂದೆ ವಕ್ತಮಪ್ಪುವ ತೆರದಿಂ 
ಜಯದಂಕದಾನೆ ದಂತ 
ದ್ವಯದಿದೆಸೆವಂತೆಯೊಪ್ಪಿದಂ ಯೋಜಂಣಂ” 


ಮುಖಾರವಿಂದದಲ್ಲಿ ಎರಡು ಕಣ್ಣುಗಳು ಶೋಭಿಸುವಂತೆ, ಯುದ್ಧದಲ್ಲಿ ಜಯಕ್ಕೆ 
ಕಾರಣವಾಗುಳ್ಳ ಎರಡು ದಂತಗಳು ಆನೆಗೆ ಒಪ್ಪಿರುವಂತೆ, ಇಬ್ಬರು ಮಡದಿಯರ 
ದೆಸೆಯಿಂದ ಯೋಜಣ್ಣನು ಸಂಸಾರದಲ್ಲಿ ಸುಖಿಯಾಗಿದ್ದನು. 


ಯೋಜಣ್ಣ ಶ್ರೇಷ್ಠಿಯು ಅಪಾರ ಜೈನಭಕ್ತಿಯುಳ್ಳವನು ಆಗಿದ್ದನು. ಇದಕ್ಕೆ 
ದ್ಯೋತಕವೆಂಬಂತೆ ಕ್ಷೇಮಪುರ [ಗೇರುಸೊಪ್ರೆದಲ್ಲಿ ಶ್ರೀ ಅನಂತನಾಥನ ಚೈತ್ಯಾಲಯವನ್ನು 
ನಿರ್ಮಿಸಿದ್ದನು. ಜಿನಧರ್ಮ ಪ್ರಸಾರವನ್ನು ಕೈಗೊಂಡು ಶಾಶ್ವತವಾದ ಕೀರ್ತಿಯನ್ನು 
ಸಂಪಾದಿಸಿದ್ದನು. ಇಂತಹ ಶ್ರೇಷ್ಠಕಾರ್ಯವನ್ನೆಸಗಿದ ಯೋಜಣ್ಣಶ್ರೇಷ್ಠಿಯು ತನ್ನ "ರಾಜಶ್ರೇಷ್ಠಿ' 
ಪದವಿಯನ್ನು ತನ್ನ ಪುತ್ರರಿಗೊಪ್ಪಿಸಿ ಸುರಲೋಕಪ್ರಾಪ್ತನಾದನು. 

ಯೋಜಣ್ಣಶ್ರೇಷ್ಠಿಗೆ ತಂಗಮ್ಮನಲ್ಲಿ ಹುಟ್ಟಿದ ರಾಮಣ್ಣ ಶೇಷ್ಠಿಗೆ “ಕಾಮನಿಭಂ' ಎನಿಸಿದ್ದ 
ತಮ್ಮಣಾಂಕನೆಂಬ ಮಗನಿದ್ದನು. ಈ ತಮ್ಮಣಾಂಕನ ಸುಪುತ್ರ ನಾಗಪಾಂಕ ಅಥವಾ 
ನಾಗಪ್ಪಶ್ರೇಷ್ಠಿ ಈತನಿಗೆ ಸಾತಮ್ಮ ಮತ್ತು ನಾಗಮ್ಮನೆಂಬ ಇಬ್ಬರು ಸತಿಯರು. ಸಾತಮನಿಗೆ 
ತೋಟಿಯಣ್ಣಸೆಟಿಯು ಹಾಗೂ ನಾಗಮ್ಮನಿಗೆ ಅ೦ಬ್ದಣಸೆಟ್ಟಿ ಮತ್ತು ಮಲ್ಲಿಶೆಟ್ಟ ಎಂಬ 
ಪುತ್ರರಿದ್ದರು. ನಾಗಮ್ಮನ ಮುತ್ತಾತ ನರಸಣ್ಣನಾಯಕನು ಸಹ ಜಿನಧರ್ಮಕಾರ್ಯದುರಂಧರ 
ನಾಗಿದ್ದನು. 


ಪುಸ್ತಕ 33-34 


ಜಿನಧರ್ಮ ಪೋಷಕರಾದ ಅಂಬ್ವಣಶ್ರೇಷ್ಠಿಯ ಮನೆತನ 


ನರಸಣ್ಣನಾಯಕನ ಜನ್ಮಸ್ಥಳ ಮಾಗೋಡು. "ಸಿರಿಗೆ ತವರ್ಮ್ಮನೆ ಎನಿಸಿದ 
ನಗರೀಸೀಮೆಯಾದ ಮಾಗೋಡಿ'ನ “ದಂಡು ಬಳಿಗೆ' ಈತ ಸೇರಿದವನು. ಇವನು 
ಮಾಗೋಡಿನಲ್ಲಿ ಜಿನಾಲಯವನ್ನು ಕಟ್ಟಸಿ ಅಲ್ಲಿ ಶ್ರೀಪಾರ್ಶ್ವತೀರ್ಥೇಶ್ವರ ಸ್ವಾಮಿಯನ್ನು 
ಪ್ರತಿಷ್ಠಾಪನೆ ಮಾಡಿದನು. ಅಲ್ಲಿ ಚತುರ್ವಿಧ ದಾನ [ಆಹಾರದಾನ, ಔಷಧದಾನ, ಅಭಯದಾನ. 
ಶಾಸ್ತ್ರದಾನ]ಕ್ಕೆಂದು ಅಪಾರವಾದ ಭೂದಾನವನ್ನು ಕೊಟ್ಟು ಪುಣ ಣ್ಯಕ್ಕೆ ಭಾಜನನಾಗಿದ್ದನು. 


ನರಸಣ್ಣನಾಯಕನ ಮೊಮ್ಮಗಳು ಮಾರಕ್ಕ, ಈಕಯನ್ನು ಹೈ ವೆರಾಜ್ಯಕ್ಕೆ 

ಮುಖ್ಯವಾದಂತಹ ಹರಿಯಬ್ದೆಯಸೀಮೆಗೆ ಸೇರಿದ "ಅಂತರ ಬಳಿ'ಯಲ್ಲಿ ಹುಟ್ಟದ 'ಹಟ್ಟಿಗನ 
ಬಳಿ'ಯ ನೇಮಣಸೆಟ್ಟಿಗೆ ಕೊಟ್ಟು ವಿವಾಹ ಮಾಡಲಾಗಿತ್ತು. ಈ ದಂಪತಿಗಳ ಪುತ್ರಿಯೇ 
ನಾಗಪ್ಪ / ನಾಗಪಾಂಕ ಶ್ರೇಷ್ಠಿಯ ಮಡದಿ ಹಾಗೂ ಅಂಬ್ವಣಸೆಟ್ಟಿ ಸೋದರರ ತಾಯಿಯಾದ 
ನಾಗಮ್ಮ ಈಕೆಯು ಪತಿವತಾಧರ್ಮ, ಜಿನಭಕ್ತಿ, ಶೀಲೋನ್ನತಿ, ದಾನದತ್ತಿಕಾರ್ಯಗಳಿಂದ 
ಪ್ರಸಿದ್ಧಳಾಗಿದ್ದಳು: 

ಪತಿಚಿತ್ತಾನುಗುಣ ಪರವರ್ತ್ತನ ದಿನತ್ಯಾಶ್ಚರ್ಯ್ಯ ಸೌಕರಿರ್ಯ್ಯ ಸಂ 

ಯುತ ಸೀಲೋನ್ನತಿಯಿಂ ಜಿನೇಂದ್ರಪದಪೂಜಾಸಕ್ತ ಸದ್ಭಕ್ತಿಯಿಂ ಸತ 

ತೋತ್ಪಾಹ Rec ಪರಹಿತ ವ್ಯಾಪಾರ ಚಾತುರ್ಯ್ಯದಿಂ 

ಕ್ಲಿತಿಯೋಳ್ನಾಗಮಗಾಂ ತಳುತ್ತಮ ಗ ಸೌಭಾಗ್ಯಮಂ 


ಬಹುಶಃ ನಾಗಮ್ಮನು ತನ್ನ ಪತಿಯು ನಿರ್ವಹಿಸುತ್ತಿದ್ದ ವರ್ತಕ ಸಂಬಂಧಿ ಕಾರ್ಯಗಳಲ್ಲಿ 
ಭಾಗಿಯಾಗಿ ಯಶಸ ನ್ನು ಸಂಪಾದಿಸಿದ್ದಳೆಂದು ತೋರುತ್ತದೆ. ಜೊತೆಗೆ ಇಂತಹ 
ವಣಿಜವೃತ್ತಿಯಲ್ಲೂ “ ಪರಹಿತ'ವನ್ನು ಕಾಯ್ದುಕೊಂಡು ಬಂದ ಧರ್ಮಿಷ್ಟೆಯು ಆಗಿದ್ದಳು 
ಎಂಬುದಕ್ಕೆ “ಪರಹಿತ ವ್ಯಾಪಾರ ಚಾತುರ್ಯ' ಎಂಬು ಮಾತು ಧ್ವನಿಪೂರ್ಣವಾಗಿ 
ಸಾಕ್ಷಿಯೊದಗಿಸುತ್ತದೆ. 

ಅ೦ಬ್ವಣಸೆಟ್ಟಿಯು ಕರಾವಳಿ ಸಾಳುವ ಮನೆತನದ ದೊರಯಾದ ದೇವರಾಯನ 
ಆಳ್ವಿಕೆಯ ಕಾಲದಲ್ಲಿ ರಾಜಶ್ರೇಷ್ಠಿ ಪದವಿಯಲ್ಲಿದ್ದನು. ಈತನ ಮಡದಿ ದೇವರಸಿ. ಈ 
. ದೇವರಸಿಯ ಗುಣಾವಳಿಯನ್ನು ಶಾಸನವು ಮನದುಂಬಿ ಹೊಗಳಿದೆ: 


ಆತನ ಕಾಂತೆ ಶೀಲಗುಣವಂತೆ ಕಲಾಗುಣವಂತೆ ಜೈನಮಾ 

ರ್ಗ್ಗಾತತಚಿತ್ತೆ ಧಂರ್ಮಪರವಿತ್ತೆ ಜನಸ್ತುತವೃತ್ತೆ ಸತ್ಕುಲ 

ಖ್ಯಾತಸುರೂಪೆ ಸಂನ್ಮತಿ ಕಲಾಪೆ ವಿನಿರ್ಗತಕೋಪೆಯೆಂದು ಧಾ 

ತ್ರೀತಳವೊಪ್ಪೆ ದೇವರಸಿಯಂ ಹೊಗಳ್ಳುಂ ಗುಣರತ್ನರಾಶಿಯಂ 
ದೇವರಸಿಯು ಶಿಲ, ವದೈ, ಧರ್ಮಬುದ್ಧಿ, ಸೌಂದರ್ಯ, ಜಾಣ್ಮೆ ಚಾರಿತ್ರ್ಯಗಳಲ್ಲಿ 
ಜನಮಾನಸದಲ್ಲಿ ಗೌರವಾನ್ವಿತಳಾಗಿದ್ದಳು. ಇಂತಹ ಸದ್ಗುಣೋಪೆಯಾದ ಕುಲಸ್ತ್ರೀಯು” 
ಇರುವಂತೆ ಅಂಬ್ರಣಸೆಟ್ಟಿಯೊಡನೆ ಸ ಸಾನುರಾಗದಿಂದ ಜೀವಿಸುತ್ತಿದ್ದಳು. ಈ ದಂಪತಿಗಳು 
ತಮ ಿ ಜೈನಧರ್ಮಕ್ಕೆ ನಿಷ್ಠರಾಗಿಯೂ ಇರುತ್ತಿದ್ದರು. 

ಒಮ್ಮೆ ಈ ದಂಪತಿಗಳು ನೇಮೀಶ್ವರ ಚೈತ್ಯಾಲಯಕ್ಕೆ ಭೇಟಿನೀಡುತ್ತಾರೆ. ಅಲ್ಲಿ 
ನೇಮಿತೀರ್ಥೇಶ್ವರನನ್ನು ಪೂಜಿಸಿ ಆರಾಧಿಸುತ್ತಾರೆ. ಇದನ್ನು ತಿಳಿಸುವ ಸ್ತುತಿಪದ್ಯವು 
ಹೀಗಿದೆ: 


ಏಪ್ರಿಲ್‌ - ಸೆಪೆಂಬರ್‌ 2017 |5 


ಗಂಗಾಂಬಿಕೆ ಎಸ್‌. ಬ್ರ ಸ 


} 


ಜನನೇತ್ರಭ್ರಮರಾವಳೀ ಕುಸುಮಿತೋದ್ಯಾನಂ ಮುನೀಂದ್ರೌಘಚಿ 
ತ್ತನವೀನಾಂಬುರಹ ಪ್ರಭಾತಸಮಯು ವಿದ್ವಜ್ಜನ ಸ್ತೋತ್ರದಿ 
ವೃನದೀಪೂರ ಹಿಮಾಚಳಂ ನಿಜಮಹಾಸೌಂದರಿಯ್ಯಮೆಂದೆಂಬ ಸ 
ಜ್ಹನತಾ ಸಂಸ್ತುತಿ ನಿನ್ನೊಳೇನಮರ್ದ್ದುದೈ ಶ್ರಿ ಶ್ರೀನೇಮಿತೀರ್ತ್ಥೆಶ್ಚರಾ 


ಆನಂತರ ಅಲ್ಲಿದ್ದ ಮುನಿವೃ ೦ದವನ್ನು ವಂದಿಸುತ್ತಾರೆ. ಆ ಮುನಿವೃ ೦ದದಲ್ಲಿ ಒಬ್ಬನಾದ 
ಅಭಿನವಸಮಂತಭದಮುನಿಯಿಂದ ಧರ್ಮೋಪದೇಶವನ್ನು ಕೇಳಿ ಅದರಿಂದ ಪ್ರೇರಿತರಾಗಿ 
ತಮಗೆ ಒಳಿತಾಗಲಿ ಎಂಬ ಆಶಯದಿಂದ ತಮ್ಮ ಅಜ್ಜನಾದ ಯೋಜಣಶ್ರೇಷ್ಠಿಯು 
ಕಟ್ಟಿಸಿದ ನೇಮಿಶ್ಚರನ ಚೈತ್ಕಾಲಯದ ಮುಂದೆ ಮಾನಸಂಭವನ್ನು ನಿಲ್ಲಿಸಲು ನಿರ್ಧರಿಸುತ್ತಾರೆ. 
ತದನಂತರ ಈ ನಿರ್ಧಾರವನ್ನು ಗುರುಗಳಿಗೂ ಹೇಳಿ, ತಮ್ಮ ಒಡಹುಟ್ಟಿದವರೇ ಮೊದಲದ 
ಬಂಧುಬಳಗದವರ, ಮಹಾರಾಜ ದೇವರಾಯ ಮತ್ತು ಚತುಸ ಸ್ಫಂಘದ (ಶ್ರಮಣರು, 
ಆರ್ಯಿಕೆಯರು, ಶ್ರಾವಕರು, ಶ್ರಾವಕಿಯರು ಎ೦ಬ ನಾಲ್ಕು ಸಂಘ ಅನುಮತಿಯನ್ನು 
ಪಡೆದು ನೇಮೀಶ್ವರ ಜಿನಾಲಯದ ಮುಂದೆ ಕಾಂತಿಯುಕ್ತವಾದ ಕಂಚಿನ ಮಾನಸಂಭವನ್ನು 
ನಿಲ್ಲಿಸಿದರು. ಇದೇ ಸಂದರ್ಭದಲ್ಲಿ ದೇವರಿಗೆ: 


“ಕಮಲಿನಿಯುಂ ಕುಮುದಿನಿಯುಂ ಕ್ರಮದಿಂ ಕಾಸಾರಲಕ್ಷ್ಮಿ 
ಗುದಯಿಪವೋಲ್‌” 


ಅವಳಿ ಹೆಣ್ಣು ಮಕ್ಕಳು ಜನಿಸಿದರು. ಈ ಮಕ್ಕಳಿಗೆ ಕ್ರಮವಾಗಿ ಪದ್ಮರಸಿ ಮತ್ತು 
ದೇವರಸಿ ಎಂದು ನಾಮಕರಣ ಮಾಡಲಾಯಿತು. ಈ ಸವಿಯಾದ ಘಟನೆಯ 
ಜ್ಞಾಪಕಾರ್ಥವಾಗಿ ಈಗಾಗಲೇ ತಾವು ನಿಲ್ಲಿಸಿದ ಮಾನಸ್ತಂಭದ ತುದಿಯಲ್ಲಿ ಈ ಅವಳಿ 
ಪುತ್ರಿಯರಷ್ಟೇ ಎತ್ತರದ ಚಿನ್ನದ ಕಳಶವನ್ನು ಪ್ರತಿಷ್ಠಾಪಿ ಷ್ಲಾಪಿಸಿದರು. ಆ ಮಾನಸ್ತಂಭದ ಸೊಬಗನ್ನು 
ಹೀಗೆ ವರ್ಣಿಸಲಾಗಿದೆ: 


ಭರದಿಂ ಜನ್ಮಾಬ್ಬಿಯಂ ದಾಂಟಿಸುವವರ ಮಹಾಧರ್ಮ್ಮಮೆಂದೆಂಬ ಹೋತ 
ಕುರುಕೊಪಸ್ತಂಭಮೆಂಬಾಕನ ವಿಷದಯಶಃ ಪಟ್ಟಿಕಾಸ್ತ೦ಭಮೆಂಬಂ 

ತಿರೆ ಮಾನಸ್ತಂಭಮಾಕೂಟದೊಳೆಸೆವ ಚತುರ್ಜೈನಬಿಂಬಾಂಘ್ರಿಪೂಜಾ 
ಪರಿಕೀರ್ಣ್ನಾಸ್ಥಾರ ಪುಷ್ಪಾಂಜಲಿಯೊಲೆಸುದೀ ವ್ಯೋಮತಾರಾಕದಂಬಂ” 


ಅ೦ಬ್ವಣಸೆಟ್ಟಿಯ ಮಡದಿಯರಾದ ದೇವರಸಿ ಮತ್ತು ಮಲ್ಲಿದೇವಿಯರ ಪೂರ್ವಿಕರು 
ಸಹ ಜಿನಧರ್ಮಾಸಕ್ತರೂ, ಜಿನಧರ್ಮಸೇವ್ಕರೂ ಆಗಿದ್ದರು. ಈಗಾಗಲೇ ಹೇಳಿದ 
ರಾಜಶ್ರೇಷ್ಠಿಯಾದ ಹೋಜಣಶ್ರೇಷ್ಠಿಯ ಮಗ ರಾಮಣ್ಣಸೆಟ್ಟಿಗೆ ರಾಮಕ್ಕ ಎಂಬ 
ಇ | ಈ ದಂಪತಿಗಳ ಸುತನಾದ ಕಲ್ಲಪ್ರಶ್ರೇಷ್ಠಿಯು "ದಾನ, ಪೂಜೆ ಮೊದಲಾದ 

ತ್ಕಾರ್ಯಗಳಿ೦ದ ಜೈನ ಧರ್ಮವನ್ನು ಸೇವಿಸುತ್ತಿದ್ದು ತನ್ನ ಧರ್ಮನಿಷ್ನೆಯಿಂದಲೇ 
ಲೋಕು ಪಹಿದ್ದನಾಗಿದ್ದನು. ಇವನಂತೆಯೇ ಇವನ ತನುಜನಾದ ಯೋಜಣಕೇಷ್ಠಿ (ಈತನನ್ನು 
ಅಧ್ಯಯನ ದೃಷ್ಟಿಯಿಂದ 2ನೇ ಯೋಜಣಶೇಷ್ಠಿ ಅಥವಾ ಕಿರಿಯ ಯೋಜಣಶ್ರೇಷ್ಠಿ 
ಎ೦ದಿಟ್ಟುಕೊಳ್ಳಬಹುದು. ಏಕೆಂದರೆ ಕಲ್ಲಪ ಪಸೆಟ್ಟ್‌ ಈಗಾಗಲೇ ಕೀರ್ತಿ ಪಡೆದ ತಾತ 
ಯೋಜಣಶ್ರೇಷ್ಠಿ ಇರುವುದರಿಂದ) 'ಜಿನಪದಪಲ್ಲವಕಮನೀಯ ಭಕ್ತಿಲತಿಕಾಭೋಗಂ' 
ಎಂದು ಹೆಸರಾಂತನಾದ ಜಿನಭಕ್ತನಾಗಿದ್ದನು. ಈ ಕಿರಿಯೋಜಣತ್ರೇಷ್ಮಿಗೆ ವೀರಕ್ಕನು 
ಕುಲವಧುವಾಗಿದ್ದಳು. ಈಕೆ ಜಿನಾಲಯವನು ಕಟ್ಟಿಸಿ, ಜಿನಧರ್ಮವನ್ನು ಪೋಷಿಸಿದಂತಹ 
ಹಾಗೂ ಬಿದುರುನಾಡಿನ ಮುಖ್ಯಸ್ಥನಾದ. ಮಾಬುಗೌಡನ ತಂಗಿ. ಮಾಬುಗೌಡನು 


ಕಾಶಾಸ ವಪಹಣ 


ಪುಸ್ತಕ 33-34 


ಜಿನಧರ್ಮ ಪೋಷಕರಾದ ಅಂಬ್ವಣಶ್ರೇಷ್ಠಿಯ ಮನೆತನ 


ತಗರಸಿ ಎ೦ಂಬುವವಳ ಮಗ ದೇವಿಸಾವಣ (ಹೊಲೆಯ ಬಳಿಗೆ ಸೇರಿದ)ನ ಸೋದರ. 


ಕಿರಿಯೋಜಣಶ್ರೇಷ್ಠಿಯು ತನ್ನ ತಂದೆ ಕಲ್ಲಪ್ರಶ್ರೇಷ್ಠಿಯ ಆಜ್ಞೆಯ ಮೇರೆಗೆ ಕ್ಷೇಮಪುರ 
(ಗೇರುಸೊಪೆ)ದಲ್ಲಿ ದ್ವಿತಲದ (ಎರಡು ಅಂತಸ್ತಿನ) ಜಿನಾಲಯವನ್ನು ನಿರ್ಮಿಸಿದನು. 
ಕೆಳಗಿನ ತಲದಲ್ಲಿ ಶ್ರಿ ಶ್ರೀನೇಮೀಶ್ವರನ ಪ್ರತಿಮೆಯನ್ನು ಮೇಲಿನ ತಲದಲ್ಲಿ ಶ್ರೀಗುಮ್ಮಟನಾಥನ 
ಪ್ರತಿಕೃತಿಯನ್ನು ಪ್ರತಿಷ್ಠಾಪಿಸಿದನು. ಈ ಚೈತ್ಯಾಲಯವು ಯೋಜಣಶ್ರೇಷ್ಠಿಯ "ಕೀರ್ತಿಯ 
ಮೂರ್ತಿಯಂತೆ ಪುಣ್ಯದ ಪುಂಜದಂತೆ' ಶೋಭಾಯಮಾನವಾಗಿತು. ಇದರ ವರ್ಣನೆಯೂ 
ಶಾಸನದಲ್ಲಿ ಸೊಗಸಾಗಿ ಮೂಡಿಬಂದಿದೆ: 4 


ಹರಿವಂಶಾರಿಷ್ಟ ನೇಮಿಸ್ಥಿರನಿವಸನದಿಂದೂರ್ಜಾಯಂತಾದ್ರಿಯಿಂ ಭಾ 
ಸೃರರತ್ನಸ್ತರುರ್ಶ ರೂಹೋನ್ನತಿಯಿನನುದಿನಂ ರೋಹಣಾ ದ್ರೀಂ 
ದ್ರಮಂ ಭಾಸುರಸೌಧರ್ಮ್ಮಾಗಮರ್ಷಿ ಸ್ಥಿತಿಯಿನಮರಶೈಲೇಂ 
ದ್ರಮಂ ಸತ್ಪತಾಕೋತ್ಕರದಿ೦ ನಾಟ್ಯಾಂಗಮ೦ ಪೋಲ್ತೆಸೆಉದು 
ಭುವನ ಸ್ವಾಮಿ ನೇಮೀಶವಾಸಂ 


ಕಿರಿಯೋಜಣಶ್ರೇಷ್ಠಿ ಮತ್ತು ವೀರಕ್ಕ ದಂಪತಿಗಳಿಗೆ ಮೂವರು ಮಕ್ಕಳು; ಅವರು 
ಕ್ರಮವಾಗಿ ಸ೦ಗರಸ, ಅನತಕ್ಕ ಕಲ್ಲಪಾ೦ಗ ಎಂಬುವವರು. ಈ ಮೂವರಲ್ಲಿ ದ್ವಿತೀಯಳಾದ 
ಅನತಕ್ಕಳನ್ನು ಕ೦ಚಣಸೆಟ್ಟಿಗೆ ಕೊಟ್ಟು ವಿವಾಹವಾಡಲಾಗಿತ್ತು ಈ ಕಂಚಣಸೆಟ್ಟಿಯು ಭಟ್ಕಳದ 
ಸೆಟ್ಟಿಕಾರರಲ್ಲಿ ಮುಖ್ಯನಾದ ಸಂಘಕೊಚ್ಚನೆಂಬುವವನ ವಂಶಕ್ಕೆ ಸೇರಿದವನು. ಇವನ 
ಮಡದಿ "..ಹೊಳೆಯಲ್ಲಿ' ಚೈತ್ಯಾಲಯವನ್ನು ಕಟ್ಟಿಸಿದ್ದಳು ಹಾಗೂ ದಾನಪೂಜಾದಿ 


ಸೇವೆಗಳಿಂದ ಪ್ರಸಿದ್ದಳಾಗಿದ್ದಳು. ಈಕೆಯ ಹೆಸರು ಮಾಳಧಿಕಾರಿತಿ. ಸಂಘಕೊಚ್ಚ ಮತ್ತು 


ಮಾಳಧಿಕಾರಿತಿ ದಂಪತಿಗಳ ಮಗ ಪಾರಿಸಣಧಿಕಾರಿ; ಮಗಳು ಗು೦ಮಟದೇವಿ, ಈ 
ಗುಂಮಟದೇವಿಯ ಮಗನೇ ಕ೦ಚಣಸೆಟ್ಟಿ. ಕಂಚಣಸೆಟ್ಟಿ ಮತ್ತು ಅನತಕ್ಕ ದಂಪತಿಗಳ 
ಪುತ್ರಿಯರೇ ದೇವರಸಿ ಮತ್ತು ಮಲ್ಲಿದೇವಿ. ದೇವರಸಿಯು “ಕಾಯಜರಾಯನ 
ಮೋಹಸಹಾಯದ ಶಕ್ತಿಯವೋಲ್‌' ರೂಪವತಿಯಾಗಿದ್ದರೆ, ಮಲ್ಲಿದೇವಿಯು 
| “ಮದನಪತಾಕೆಯವೊಲ್‌' ಸುಂದರಿಯಾಗಿದ್ದಳು. ಈ ಇರ್ವರು ಸಹೋದರಿಯರು ಈ 
` ಮುಂಚೆಯೇ ಹೇಳಿದ ಅ೦ಬ್ವಣಶ್ರೇಷ್ಠಿಯ ಮಡದಿಯರು. 


ಇಷ್ಟನ್ನು ಒಟ್ಟಾರೆಯಾಗಿ ಗ್ರಹಿಸಿದರೆ, ಅ೦ಬ್ವಣಸೆಟ್ಟಿಯ ಪೂರ್ವಿಕರು ಹಾಗೂ 
ಆತನ ಮೆಡದಿಯರ ಪೂರ್ವಿಕರು ಪರಸ ಸ್ಪರ ಸಂಬಂಧಿಕರು ಹಾಗೂ ಎರಡೂ 
ಮನೆತನದವರು ಜೈನಧರ್ಮದ ಅನನ್ಯ ಪೋಷಕರೆಂಬುದು ತಿಳಿಯುತ್ತದೆ. ಈ ಎರಡು 
ಶ್ರೇಷ್ಠಿ ಮನೆತನಗಳಾಗಿದ್ದುವಲ್ಲದೆ ಪರಾಂಪರಾಗತವಾಗಿಯೋ ಅಥವಾ ಸ್ವಸಾಮರ್ಥ್ಯ, 
 ಬುದಿಬಲಗಳ ಕಾರಣವಾಗಿಯೋ "ರಾಜಶ್ರೇಷ್ಠಿ' ಪದವಿಗಳಲ್ಲಿದ್ದರು. ಜೊತೆಗೆ ಈ 
' ಮನೆತನಗಳೊಂದಿಗೆ ವೈವಾಹಿಕ ಸಂಬಂಧಗಳ್ನು ಬೆಳೆಸಿದ ನರಸಣ್ಣನಾಯಕನ ಕುಟುಂಬ, 
ತಗರಸಿಯ ಕಟುಂಬ. ಮತ್ತು ಸಂಘಕೊಚ್ಚನ ಕುಟುಂಬಗಳು. ಸಹ ಇವರಂತೆಯೇ 

' ಜಿನಧರ್ಮದನುಯಾಯಿಗಳಾಗದ್ದು ಕೀರ್ತಿಗಳಿಸಿದ್ದುದು ವೇದ್ಯವಾಗುತ್ತದೆ. ಈ ಅಂಶಗಳಿಗೆ 
ಸುವರ್ಣಕಳಶಪ್ರಾಯವಾದ ಸಂಗತಿಯೆಂದರೆ, ನಾಗಮ್ಮ ವೀರಕ್ಕ, `ಅನತಕ್ಕ, ದೇವರಸಿ, 
 ಮಲ್ಲಿದೇವಿಯರು ತಮ್ಮ ಕುಲಕ್ಕೆ ಅಕ್ಷರಶಃ ಶ್ರೇಷ್ಠ ವಧುಗಳಾಗಿ' ತಮ್ಮ ಅಸ್ಮಿತೆಯನ್ನು 
ಸೂಕ್ಷ್ಮ ವಾಗಿ ಧ್ವನಿಪೂರ್ಣವಾಗಿರಿಸಿರುವುದು ಈ ಶಾಸನದಲ್ಲಿ ಹೊರಹೊಮ್ಮಿದ; ಇದು 
ಈ ಕುಟುಂಬಗಳಲ್ಲಿನ ಸ್ತ್ರೀಪ್ರಾಧಾನ್ಯತೆಯನ್ನು ಬಿಂಬಿಸುತ್ತದೆ. 


ಗಂಗಾಂಬಿಕೆ ಎಸ್‌. 


೬ ,ಜ00086 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 | 59 


| 


ಇದೊಂದು ಶಾಸನದಲ್ಲಿ ಮಾತ್ರ ಈ ಮನೆತನದ ಇಷ್ಟೊಂದು ವಿಚಾರಗಳು 
ದಾಖಲಾಗಿದ್ದು, ಬೇರೆಲ್ಲೂ ಈ ಬಗ್ಗೆ ನನಗೆ ಸದ್ಯಕ್ಕೆ ಮಾಹಿತಿ ದೊರೆತಿಲ್ಲ. ಆದ್ದರಿ೦ದ 
ಬಹುಶಃ ಈ ಗೋವರ್ಧನಗಿರಿ ಅಥವಾ ಅದರ 'ಆಸುಪಾಸಿನಲ್ಲಿಯೇ ಈ ಮನೆತನವು 
ನೆಲೆಸಿದ್ದಿರಬಹುದು ಎಂದು ಭಾವಿಸುತ್ತೇನೆ. 


ಭಾಷಿಕ ವಿಚಾರ 


ಹಳಗನ್ನಡದಲ್ಲಿದ್ದ ವ್ಯಂಜನಾ೦ತ ಶಬ್ದಗಳು ಬಹುತೇಕ ಈ ಶಾಸನದಲ್ಲಿ 
ಸ್ಪರಾಂತವಾಗಿದೆ. ಉದಾ: ಇತ್ತಲ್‌- ಇತ್ತಲು, ಇರ್ವರ್‌- ಇರ್ವರು, ಮಗಳ್‌» ಮಗಳು, 
ಆದರ್‌» ಆದರು ಇತ್ಯಾದಿ. ಅಂತೆಯೇ ಸ್ಪರಭಕ್ತಿಯುಳ್ಳ ರೂಪಗಳು ಕಂಡುಬಂದಿವೆ. 
ಉದಾ: ಸೌಕರ್ಯ ಸೌಕರಿರ್ಯ. ಕೆಲವೆಡೆ ವಿಜಾತೀಯ ಸಂಯುಕ್ತಾಕ್ಷರಗಳು ದ್ವಿತ್ವ 
ರೂಪವನ್ನು ಪಡೆದಿವೆ. ಉದಾ: ಪ್ರವರ್ತನ» ಪ್ರವರ್ತನ, ಚತುರ್ವಿಧ» ಚತುರ್ವಿಧ, 
ಅವರ್ಗೆ- ಅವರ್ಗೆ ಇತ್ಯಾದಿ. ಕೆಲವು ಪ್ರಯೋಗಗಳಲ್ಲಿ ಸಬಿ೦ದುಕಗಳು ಅಬಿಂದುಕಗಳಾಗಿದ್ದರೆ 
ಮತ್ತೆ ಕೆಲವು ಕಡೆಗಳಲ್ಲಿ ಸಬಿ೦ದುಕಗಳು ಬಳಕೆಯಾಗಿವೆ. ಉದಾ: ದಾಂಟಿಸುವವರ, 
ಅಂಣ್ಣನಾಗಲ್ಪೇಡಿ ಇತ್ಯಾದಿ. ಹೀಗೆ ಭಾಷಿಕವಾಗಿಯೂ ಈ ಶಾಸನ ಮುಖ್ಯವಾಗಿದೆ. 
ನಡುಗನ್ನಡ ಕಾಲಘಟ್ಟದ ಭಾಷಾಲಕ್ಷಣಗಳಿಗೆ ಉತ್ತಮ ಉದಾಹರಣೆಯೂ ಆಗಿದೆ. 


ಸಾಹಿತ್ಯಿಕ ಸೊಬಗು 


“ಇದು ಸಿರಿಗೆ ತವರ್ಮನೆಯೆನಿಸಿದ ನಗರೀಸೀಮೆಯಾದ ಮಾಗೋಡು” ಎಂಬಲ್ಲಿ 
ಉತ್ಪೇಕ್ಷಾಲಂಕಾರವು, "ಕೀರ್ತಿಯ ಮೂರ್ತಿಯಂತೆ ಪುಣ್ಯದ ಪು೦ಜದಂತೆ', “ಅನ೦ಗನ 
ಜನೆಸಿರಿಯಂತೆ', “ಮದನಪ ತಾಕೆಯವೊಲ್‌' ಎ೦ಬಿವುಗಳಲ್ಲಿ ಉಪಮಾಲಂಕಾರವೂ, 
“ಪುಲ್ಲಶರಾಕಾರ'ಎ೦ಬಲ್ಲಿ ರೂಪಕಾಲಂಕಾರಗಳು ಶಾಸನದಲ್ಲಿ ಅದ್ಭುತವಾಗಿ ಮೇಳೈ ಸಿವೆ. 
“ಕಾಮನಿಭಂ', "ಜನಪದಪಲ್ಲವಕಮನೀಯ ಭಕ್ತಿಲತಿಕಾ ಭೋಗಂ' ಇತ್ಯಾದಿ ವರ್ಣಕೆಗಳಿ 
ಅಸದೃಶ್ಯವೂ ಅಪೂರ್ವವೂ ಎನಿಸುತ್ತವೆ. ಅಲ್ಲಲ್ಲಿನ ವರ್ಣನೆಗಳಲ್ಲಿ “ಶೃಂಗಾರರಸ ವು, 
ಶಾಂತರಸ ಸವು ಸೊಗಸಾಗಿ ಆಸ್ಪಾದ್ಯಕ್ಕೆ ನಿಲುಕುತ್ತದೆ. 'ಔಚಿತ್ಯಪೂರ್ಣವಾದ : ಪದಪಯೋಗಗಳು 
ಮನಮುಟ್ಟುವಂತಿವೆ. ಒಟ್ಟು ಶಾಸನದಲ್ಲಿ ಜಿನಮಾರ್ಗಾಚಾರಿಗೆ ಶಾಂತಿ, ಸಮೃದ್ಧಿ ಕೀರ್ತಿಗಳು 
ಶಾಶ್ವತವಾಗಿ ನೆಲೆಯಾಗುತ್ತವೆ ಎ೦ಬ ಅಂಶ ಧ್ವನಿತವಾಗಿದೆ. 


ಭಿಹಾಟರಿಕಗಳ 


ಒಟ್ಟು 117 ಸಾಲುಗಳ ಈ ಶಾಸನದಲ್ಲಿ ಶಾರ್ದೂಲವಿಕ್ರೀಡಿತ ವೃತ್ತ, ಮಾಲಿನಿವೃತ್ತ, 
ಇಂದ್ರವಜನೃತ್ತ ಮಹಾಸಗ್ಗರೆ, ಉತ್ಪಲಮಾಲೆಗಳು ತಲಾ ಒಂದೊಂದು ಶುದ್ಧಲಕ್ಷಣ 
ಸಮನ್ವಿತವಾಗಿ ಪ್ರಯೋಗವಾಗಿವೆ. ಮತ್ತೇಭವಿಕ್ರೀಡಿತ ವೃತ್ತಗಳು ಮೂರು ಬಳಕೆಯಾಗಿದ್ದು 
ಅವುಗಳಲ್ಲಿ ಒಂದು ತುಂಬ ಅಶುದ್ಧವಾಗಿದೆ. ಎಂಟು ಕಂದಪದ್ಯಗಳು ಶುದ್ಧವಾಗಿ 
ಪ್ರಯೋಗವಾಗಿದೆ. ಕೆಲವೆಡೆಗಳಲ್ಲಿ ಬಂದಿರುವ ಗದ್ಯವು ಉಚಿತಪೂರ್ಣವೆನಿಸುತ್ತದೆ. 
ಕೆಲವೇ ಕೆಲವು ಅಪಲಿಖಿತಗಳನ್ನು ಹೊರತು ಪಡಿಸಿದರೆ ಒಟ್ಟು ಶಾಸನದ ನ 
ಗಟ್ಟಿಯಾಗಿದೆ ಎನ್ನಬಹುದು. ಶಾಸನದ ಸಂಪುಟಕಾರರು ಸೂಚಿಸದೇ ಇದ್ದರೂ ಸ 
ಒ೦ದು ಮಹಾ ಸ್ತಗ್ಫರಾವೃತ್ತ ಹಾಗೂ ಒಂದು ಕಂದಪದ್ಯ ಪ್ರಕೃತ ಶಾಸ ಹತ? sre 
ನನಗೆ ಗೋಚರವಾಗಿದೆ. ಅವು ಹೀಗಿವೆ: 


60 


ಪುಸ್ತಕ 33-34 


ಜಿನಧರ್ಮ ಪೋಷಕರಾದ ಅಂಬ್ವಣಶ್ರೇಷ್ಠಿಯ ಮನೆತನ 


ಸ ತ ತ ನ ಸ ರ ರ 
UU-|--U|--U | 101] | UU- =U = U= ಆ 
ಹರಿವಂ | ಶಾರಿಷ್ಟ | ನೇಮಿಸ್ಥಿ | ರನಿವ | ಸನದಿಂ ದೂರ್ಜಯಂ | ತಾದ್ರಿಯಿಂ | ಭಾ 
ಸ ತ ನ ಸ ರ ರ 
ಇತ =U-U nd’, UUU | UU- | -U- ಜಾ. ಶೊ ಇ 
ಸ್ಕರರ ತ್ನಸ್ಪರುರ್ಶ್ಯ ಕೂಪೋನ್ನ ತಿಯಿನ | ನುದಿನಂ | ರೋಹಣಾ | ದ್ರೀಂದ್ರಮಂ | ಭಾ 
ಸ ತ ತ ನ ಸ ರ ರ 
UU=|--U | -ಇ-ಅ | 0 | 0 ೫೫.2 (ಆತಾ ತಾ 
ಸುರಸೌ | ಧರ್ಮ್ಮಾಗ | ಮರ್ಷಿಸ್ಥಿ | ತಿಯಿನ | ಮರಶೈ | ಲೇಂದ್ರಮಂ ಸತ್ತತಾ |ಕೋ 
ಸ ತ ತ ನ ಸ ರ ರ 
Re =U ತ್‌. UUY | We] -UY- ಜಾ Ne 
ತ್ಠರದಿಂ | ನಾಟ್ಯಾಂಗ | ಮಂ ಪೋಲ್ತೆ | ಸಉದು | ಭುವನ | ಸ್ವಾಮಿ ನೇ | ಮೀಶವಾ |ಸಂ 


ಈ ಪದ್ಯವು ಮಹಾಸಗ್ಗರಾ ವೃತ್ತದಲ್ಲಿ ಪ್ರಯೋಗವಾಗಿದೆ. ಇಲ್ಲಿ ಪ್ರತಿಪಾದದಲ್ಲಿಯೂ 
ನಿಯಮದಂತೆ "ಸತತನಸರರ' ಎಂಬ ಅಕ್ಷರಗಣಗಳು ಬಂದು ಕೊನೆಯಲ್ಲಿ ಒಂದು 
ಗುರು ಉಳಿದಿದೆ. ಆದರೆ 2ನೇ ಪಾದದ 2ನೇ ಗಣದಲ್ಲಿ ಶಬ್ದದೋಷವಿದ್ದು ಇದನ್ನು 


ತೃಸಶ 
“ಎ9 ( ಎಂದು ತಿದ್ದಿಕೊಂಡರೆ ಈ ಛಂಧೋಬಂಧವು ಪೂರ್ಣವಾಗಿ 
ಶುದ್ಧಲಕ್ಷಣಾನ್ವಿತವಾಗುತ್ತದೆ. 
4 4 4 
=UU | U-U | UUUU | = 12ಮಾತ್ರೆ 
ಆಕೆಯ ನುಜಾತೆ | ಮಹನಪ 
4 4 4 4 4 
-UU | -UU UUUU UU - UU - 
ತಾಕೆಯ | ವೊಲ್‌ ಜನ | ದಮನದ | ಕೊನೆಯೊಳ್‌ | ನಿಮಿರ್ದಾ | - 20 ಮಾತ್ರೆ 
(ಶಿಥಿಲದ್ವಿತ್ವ 
4 4 4 
UU |1U-U| * - | *12ಮಾತ್ರೆ 
ಲೋಕೆ ಸು ತೆ ಪುಟ್ಟಿ ದಳ್‌ ಸೀ 


ಬ = 


ಪೆಸರಿಂ 


Re ey ಡಾ 
ಲೋನ್ನತೆ ಮ |ಲ್ಲಿದೇವಿ | ಯೆಂಬೀ 


ಈ ಕ೦ದ ಪದ್ಯದ ನಾಲ್ಕನೆಯ ಪಾದದಲ್ಲಿನ ಮೊದಲೆರಡು ಗಣಗಳಲ್ಲಿ ದೋಷವಿದೆ. 
ಉಳಿದಂತೆ ಇದು ಲಕ್ಷಣಶುದ್ಧವಾಗಿದೆ. 

ಈ ಶಾಸನದ ಕಾಲ (ಕ್ರಿಶ. 15-16ನೆಯ ಶತಮಾನವೆ೦ದು ಈಗಾಗಲೇ ಹೇಳಿದೆ. 
ಸಾಮಾನ್ಯವಾಗಿ ಕನ್ನಡ ಕಾವ್ಯಗಳಲ್ಲಿ ಈ ಕಾಲಘಟ್ಟದಲ್ಲಿ ಅಲ್ಲಲ್ಲಿ ಪ್ರಯೋಗಗೊಳ್ಳುತ್ತಿದ್ದ 
ಕ೦ದ-ವೃತ್ತಗಳು ಈ ಶಾಸನವೊ೦ದರಲ್ಲಿಯೇ ಇಷ್ಟೊಂದು ಪ್ರಯೋಗವಾಗಿರುವುದು. 
ವಿಶೇಷವಾಗಿದೆ. 


ays Work 


ಗಂಗಾಂಬಿಕೆ ಎಸ್‌. ಏಪ್ರಿಲ್‌ - ಸೆಪ್ಟೆಂಬರ್‌ 2017 | 61 


ಬ ೪೭ ಇಂದ 


a, 


“ಗಿಂ / ಲಾಭಥೀಜ ವಿಜುಲ 
(ev ಬಹಿ) 0 Se ಅತಾ. Fxg A 
Rede Ogre 


Rxemos (ex) 


“೪ ಐಂಊಲಿಟಹಯ MR Be t (ex ೪0%) (6% ಉಂ॥) 


fe Fevew/sceeyes + Leer + ಟಂ 


1 (ex) %ಣುಆ + ಔ2ಔಟಜುಉೃ್ಯಂ 
4 4 4 


| ಸ ಬ ಲ್ಲ ಬೈದ 
೫೦% ಇಂಂಆಲಿನೀ + ಗಲದ ೪ ಭಿ ಗೆ 
| | | ಹಹಡಿ ಕಾ Roe + Rye 


CoN ಆ೦%೦೪£ £ NEE ಫ್‌ 4 
೧೦% 


ಹದ ಉಂಗಡೋಜಲಉ (ex) + ಓಜ ಲ್ಪ 
" "ಹ ಎ ಯ ಶ್ರ 
(ex soo) Beco + Eure + auoe/quoe (ex 0%) 
4 


(ex) ಔಯ + php 
4 
೪೦6ಬಲಂಬ್‌ ಉಂ 1] 


ಎ೦ 


ಜಿನಧರ್ಮ ಪೋಷಕರಾದ ಅಂಬ್ವಣಶ್ರೇಷ್ಠಿಯ ಮನೆತನ 


ಪುಸ್ತಕ 33-34 


ಕಾನಿಕಾರನಹಳ್ಳಿಯ 
ನಾಡಪ್ರಭುಗಳು 


ಎಸ್‌.ಹೆಚ್‌. ಗೋವರ್ಧನ 
ಸಂಶೋಧನ ವಿದ್ಯಾರ್ಥಿ 
ಡಾ.ಡಿ.ವ. ಗುಂಡಪ್ಪ ಕನ್ನಡ 
ಅಧ್ಯಯನ ಕೇಂದ್ರ 
ತುಮಕೂರು ವಿಶ್ವವಿದ್ಯಾನಿಲಯ 
ಮಕೂರು 
: 9535762464 


sunkamgovardhan@gnai. com 


ರಲಿಸನ ಜಿಲ್ಲೆಯ ಭಾಗದಲ್ಲಿ ಆಳ್ವಿಕೆ ನಡೆಸಿದ 
ಸ್ಥಳೀಯ ಅರಸುಮನೆತನಗಳಲ್ಲಿ ಅತ್ಯಂತ 
ನಿರ್ಲಕ್ಷಿತರಾದ ಅರಸರೆಂದರೆ ಕಾನಿಕಾರನಹಳ್ಳಿಯ 
ನಾಡಪ್ರಭುಗಳು. ಇವರು ಇಂದಿನ ಹಾಸನ ಜಿಲ್ಲೆಯ 


ತಾಲ್ಲೂಕು ಕೇಂದ್ರವಾದ ಚೆನ್ನರಾಯ ಪಟ್ಟಣವನ್ನು 


ಕೇ೦ದ್ರವಾಗಿಟ್ಟುಕೊ೦ಡು ಅದರ ಸುತ್ತಮುತ್ತಲಿನ 
ಪ್ರದೇಶವನ್ನು 17ನೆಯ ಶತಮಾನದಲ್ಲಿ ಆಳಿದವರು. 
ಮೈಸೂರು ಅರಸರಿಗೆ ಅತ್ಯಂತ ನಿಷ್ಟರಾಗಿದ್ದುಕೊ೦ಡು 
ಅವರ ಅಭ್ಯುದಯವೇ ತಮ್ಮ ಏಳಿಗೆಯೆಂದು ಬಗೆದು 
ಅನೇಕ ರಾಜಕಾರಣ, ಧರ್ಮಕಾರಣಗಳಲ್ಲಿ ತಮ್ಮನ್ನು 
ತಾವು ತೊಡಗಿಸಿಕೊಂಡವರು. ಚನ್ನರಾಯಪಟ್ಟಣದ 
ಸಮಗ್ರ ಅಭಿವೃದ್ದಿಗೆ ಇವರು ಹಾಕಿದ 
ಭದ್ರಬುನಾದಿಯೇ ಮುಖ್ಯವಾದ ಕಾರಣವೆಂದರೆ 
ತಪ್ಪಾಗುವುದಿಲ್ಲ. ಮೈಸೂರು ಅರಸರೊಂದಿಗೆ 
ಕೂಡಿಕೊಂಡು ಇವರು ನಡೆಸಿದ ಹಲವಾರು 
ಯುದ್ಧಗಳು ಅತ್ಯಂತ ಫಲಪ್ರದವಾದುದಾಗಿದ್ದವು. 


ಕಾನಿಕಾರನಹಳ್ಳಿಯ ನಾಡಪ್ರಭುಗಳನ್ನು 


ಉಲ್ಲೇಖಿಸುವ ಚಾರಿತ್ರಿಕ ದಾಖಲೆಗಳು 
ಅತ್ಕಲ್ಪವಾದುದುರಿಂದ ಇವರ ಬಗ್ಗೆ ಹೆಚ್ಚಿನ 
ಸಂಶೋಧನೆಗಳು ನಡೆದಿಲ್ಲ. ಬಿ. ಎಲ್‌. ರೈಸ್‌ 


ಅವರು ಎಪಿಗ್ರಾಕಿಂರರಾ ಕರ್ನಾಟಕಾ 
ಮುನ್ನುಡಿಯಲ್ಲಿ ' ಮೈಸೂರು ಅರಸರ ಬಗ್ಗೆ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 |63 


೬ ,ಆ00086 


4 


64 


ಬರೆಯುತ್ತಾ ಇವರ ಬಗ್ಗೆಯೂ ಪ್ರಾಸಂಗಿಕವಾಗಿ ಸ್ವಲ್ಪ ದಾಖಲಿಸಿದ್ದಾರೆ. ಮೈಸೂರು 
ವಿಶ್ವವಿದ್ಯಾನಲಯದ ಮೂಲಕ ಪರಿಷ್ಠತಗೊ೦ಡು ಪಕಟವಾದ ಎಪಿಗ್ರಾಫಿಯಾ ಕರ್ನಾಟಿಕಾದ 
ಸಂಪುಟದ ಪೀಠಿಕೆಯಲ್ಲಿ ಕಾನಕಾನಹಳ್ಳಿ ಪ್ರಭುಗಳು ಎಂಬ ಉಪಶೀರ್ಷಿಕೆಯಲ್ಲಿ ಸ್ವಲ್ಪ 
ಬರೆಯಲಾಗಿದೆ. ? ಇವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟ ಮೊದಲಿಗರೆಂದರ 
ಹಿರಿಯರಾದ ಟಿ.ವಿ. ವೆಂಕಟಾಚಲ. ಶಾಸ್ತಿಗಳವರು. ಇವರು "ತಮ್ಮ 'ಪುಸ್ತಕದಲ್ಲಿ ' ಇವರ 
ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ಇವುಗಳನ್ನು ಹೊರತು ಪಡಿಸಿದರೆ ನನ್ನ ಗಮನಕ್ಕೆ 
ಬಂದಂತೆ ಪೂರ್ಣಪ್ರಮಾಣದಲ್ಲಿ ಮೊಟ್ಟಮೊದಲ ಬಾರಿಗೆ ಇಲ್ಲಿ ಚ ಬಗ್ಗೆ ಈ 
ಸಂಶೋಧನ ಲೇಖನವು ಪ್ರಕಟವಾಗುತ್ತಿದೆ. 


ಈ ಲೇಖನವು ಕಾನಿಕಾರನಹಳ್ಳಿಯ ನಾಡಪ್ರಭುಗಳನ್ನು ಮುನ್ನಲೆಗೆ ತರುವ 
ಗುರುತರವಾದ ಉದ್ದೇಶವನ್ನು ಹೊಂದಿದೆ. ದೊರೆತಿರುವ ಅಲ್ಪ ಮಾಹಿತಿಯನ್ನು ಆಧರಿಸಿ 
ಆದಷ್ಟೂ ವಿವರವಾಗಿ ಇವರ ಚರಿತ್ರೆಯನ್ನು ಕಟ್ಟಿಕೊಡಲು ಇಲ್ಲಿ ಪ್ರಯತ್ನಿಸಲಾಗಿದೆ. ಈ 
ವಂಶದ ದೊರೆಗಳನ್ನು ಉಲ್ಲೇಖಿಸುವ ಚಾರಿತ್ರಿಕ ದಾಖಲೆಗಳೆಂದರೆ ಶಾಸನಗಳೇ. ಇವರ 
ಕಾಲದ ಯಾವ ತಾಮ್ರ ಶಾಸನಗಳೂ ಇದುವರೆಗೂ ಲಭ್ಯವಾಗಿಲ್ಲ. ತಾಮ್ರಶಾಸನಗಳ 
ಬಗ್ಗೆ ಮುಖ್ಯವಾಗಿ ಪ್ರಸ್ತಾಪಿಸಲು ಕಾರಣ ಅವುಗಳಲ್ಲಿ ವಂಶಾವಳಿಗಳನ್ನು ಅವರ ಇನ್ನಿತರ 
ಬಿರುದುಗಳನ್ನು ಸಮಗ್ರವಾಗಿ ದಾಖಲಿಸಲಾಗಿರುತ್ತದೆ. ಇವರ ಇತಿಹಾಸ ಕ್ಕೆ 
ಪೂರಕವಾಗುವಂತಹ ಕೇವಲ ಹತ್ತು ಹನ್ನೆರಡು ಶಿಲಾಶಾಸನಗಳು ಮಾತ್ರ ಲಭ್ಯವಿವೆ. 
ಅದರಲ್ಲೂ ದುರಂತವೆಂದರೆ ಕೇವಲ 1642ರಿಂದ ಆರಂಭಿಸಿ 1670ರವರೆಗಿನ ಕೇವಲ 
ಮೂರು ದಶಕಗಳ ಕಾಲದ ಇವರ ಶಾಸನಗಳು ಇವರ ವಂಶೀಯರ ಬಗೆಗೆ ವಿಶೇಷವಾದ 
ಕೆಲವು ಮಾಹಿತಿಗಳನ್ನು ಮಾತ್ರ ಒದಗಿಸುತ್ತವೆ. ಇವುಗಳೊಂದಿಗೆ ಮೈಸೂರು ಸಂಸ್ಥಾನದ 
ಇತಿಹಾಸದ ಪುಟಗಳು, ಬಿಜಾಪುರ ಸುಲ್ತಾನರ ಇತಿಹಾಸ ಹಾಗೂ ನೆರೆಯ 
ಪಾಳೆಯಪಟ್ಟುಗಳ ಇತಿಹಾಸವನ್ನು ಆಧಾರವಾಗಿ ಇಟ್ಟುಕೊಂಡು ಈ ನಾಡಪ್ರಭುಗಳ 
ಇತಿಹಾಸವನ್ನು ಕಟ್ಟಿಕೊಡಲು ಇಲ್ಲಿ ಪಯತ್ನಿ ಸಲಾಗಿದೆ. ಇವುಗಳ ಮೂಲಕ ಈ ಸೀಮೆಯಲ್ಲಿ 
ಕಾನಿಕಾರನಹಳ್ಳಿಯ ನಾಡಪ್ರಭುಗಳಿ೦ದ ತಮ್ಮ ಸಮಕಾಲೀನ ಯುಗಕ್ಕೆ ಸಲ್ಲಿಸಲ್ಪಟ್ಟ 
ಕಾಣಿಕೆಯೇನು ಹಾಗೂ ಅವರ ಕಾಲದಲ್ಲಿ ರೂಪುಗೊಂಡ ರಾಜಕೀಯ ಸಂಗತಿಗಳೊಡನೆ 
ಧಾರ್ಮಿಕ ಮತ್ತು ಸಾಮಾಜಿಕ ಇತಿಹಾಸದ ಮೇಲೆ ಬೀರಲಾದ ಪಭಾವವಾದರೂ ಏನು 
ಎ೦ಬುದನ್ನು ಕುರಿತು ಈ ವಂಶೀಯರ ಬಗ್ಗೆ ಹೊಸಬೆಳಕು ಚೆಲ್ಲಿದಂತಾಗುತ್ತದೆ. 


ಹಿನ್ನೆಲೆ 


ಚನ್ನರಾಯಪಟ್ಟಣದ ಹಳೆಯ ಹೆಸರು ಕೊಳತೂರು, ಹೊಯ್ಸಳರ ಕಾಲಘಟ್ಟದಲ್ಲಿ 
ರೂಪುಗೊಂಡ ಈ ಗ್ರಾಮವನ್ನು ಕ್ರಿಶ. 1186ರಲ್ಲಿಯೇ ಕೊಳತೂರು ಅಗ್ರಹಾರವನ್ನಾಗಿ 
ಪರಿವರ್ತಿಸಲಾಯಿತು. ಈ ಕೊಳತೂರು ಆಗ್ರಹಾರಕ್ಕೆ ಅಮೃತನಾಥಪುರ ಎಂಬ ಹೆಸರೂ 
ಇತ್ತು ಹೂಯಲಳರ ಕಾಲಘಟ್ಟದಲ್ಲಿ ಈ ಕೊಳತೂರು ಈಜಧಾನಿಯ ಕೇ೦ದ್ರವಾಗಿರದೆ 
ಕಬ್ಬುಹನಾಡಿನಲ್ಲಿ ಅಂತರ್ಗತವಾಗಿದ್ದ ಸಾಮಾನ್ಯವಾದ ಗ್ರಾಮವೊಂದಾಗಿತ್ತು ಈ ಊರಿನ 
ಮೂಲಕ ಪ್ರಮುಖ ಹೆದ್ದಾರಿಯೊಂದು ಹಾದುಹೋಗುತ್ತಿದ್ದ ಕಾರಣವಾಗಿ ಇದೊಂದು 
ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿ ನಂತರದ ಕಾಲದಲ್ಲಿ ಪ್ರಸಿದ್ದಿಯಾಯಿತು. ದಿಂಡಗೂರಿನ 


ಪುಸ್ತಕ 33-34 ಕಾನಿಕಾರನಹಳ್ಳಿಯ ನಾಡಪ್ರಭುಗಳು 


ಕ್ರಿಶ. 1220ರ ಶಾಸನವು “ಕೊಳತೂರಿನ ಹೆದ್ದಾರಿಯನ್ನು ಪ್ರಸ್ತಾಪಿಸುತ್ತದೆ. ಈ ಕೊಳತೂರಿನ 


ಶಾಂತಿಸಮುದ ಕೆರೆಯಿಂದಾಗಿ ಈ ಪ್ರದೇಶದ ಕೃಷಿ ಚಟುವಟಿಕೆಗಳೂ ಗರಿಗೆದರಿದಂತಾಗಿದ್ದು 


ಇಲ್ಲಿನ ಶಾಸನಗಳಿಂದ ತಿಳಿದು ಬರುತ್ತದೆ. ಹಾಗಾಗಿ ಈ ಊರನ್ನು ತಮ್ಮ ವಶಕ್ಕೆ 
ಪಡೆಯಲು ಹಲವಾರು ಪಾಳೆಯಪಟ್ಟುಗಳೇ ಏಕೆ ಪ ಪ್ರಸಿದ್ದ ಆಳರಸರೂ ಹಂಬಲಿಸುತ್ತಿದ್ದರು. 


ರಾಜ ಒಡೆಯರಿಂದ ಪುನರುತ್ಥಾನಗೊಂಡ ಮೈಸೂರು ಸಂಸ್ಥಾನವು 


ಸಂಪದ್ಭರಿತವಾದ ಪ್ರದೇಶಗಳನ್ನು ತಮ್ಮ ಆಡಳಿತಕ್ಕೆ ಸೇರಿಸಿಕೊಳ್ಳಲು ಆರಂಭಿಸಿ ತಮ್ಮ 


ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳಬೇಕಾಯಿತು. ಆಗ ಅಸ್ತಿತ್ತ್ವದಲ್ಲಿದ್ದ ಪಬಲರನ್ನು ಸೋಲಿಸುವುದರ 
ಮೂಲಕ ಇವರು ಪ್ರವರ್ಧಮಾನರಾಗಬೇಕಾಗಿತ್ತು ಆಗ ಮೈಸೂರು ಸಂಸ್ಥಾನದ 
ವಿರೋಧಿಗಳಾಗಿದ್ದ ಹೊಳೆನರಸೀಪುರದ ಪಾಳೆಯಗಾರರನ್ನು ಇದೆ ಬಡಿಯುವುದು 
ಇವರಿಗೆ ಮೊದಲ "ಆದ್ಯತೆಯಾಗಿತ್ತು ಹಾಗಾಗಿ ಕ್ರಿಶ. 1584ರಲ್ಲಿ ರಾಜ ಒಡೆಯರು[1578- 


1617] ಹೊಳೆನರಸೀಪುರ ಪಾಳೆಯಗಾರರಿಗೆ ಸೇರಿದ ಅಕ್ಕಿಹೆಬ್ಬಾಳುವನ್ನು 


ವಶಪಡಿಸಿಕೊಳ್ಳುವುದರ ಮೂಲಕ ಅವರ ಪ್ರಮುಖ ವಿರೋಧಿಗಳಾಗಿ ರೂಪುಗೊಂಡರು. 
ಕ್ರಿಶ. 1600ರಲ್ಲಿ ಹೊಳೆನರಸೀಪುರ ಪಾಳೆಯಗಾರನಾಗಿದ್ದ ಲಕ್ಷ್ಮಪ್ಪ ನಾಯಕನು 


ಪುಟ್ಟಗಿರಿಜ ಹೆಬ್ಬಾರುವಿನಿಂದ ಕೊಳತೂರು ಅಗ್ರಹಾರವನ್ನು ಕೊಂಡುಕೊಂಡು ತನ್ನ 
ಮಗನಾದ ಚನ್ನರಾಯನ ಹೆಸರಿನಲ್ಲಿ ಚನ್ನರಾಯಪಟ್ಟಣ ಎಂದು ಪುನರ್ನಾಮಕರಣವನ್ನು 


ಮಾಡಿ, ಚನ್ನರಾಯಸ್ವಾಮಿ ದೇವಾಲಯವನ್ನು ನಿರ್ಮಿಸಿ ತನ್ನ ಮಗನಾದ ಚನ್ನರಾಯನಿಗೆ 
ಜಾಗೀರಾಗಿ ನೀಡಿದನು. ಆಗಿನಿಂದ ಕೊಳತೂರು ಎಂದು ಕರೆಯಲಾಗುತ್ತಿದ್ದ ಗ್ರಾಮವು 
ಚನ್ನರಾಯಪಟ್ಟಣವೆಂದು ಹೆಸರುವಾಸಿಯಾಯಿತು. ಮತ್ತು ಅದು ಹೊಳೆನರಸೀಪುರದ 
ಪಾಳೆಯಗಾರರ ವಶವಾಯಿತು. 


ಕ್ರಿ.ಶ. 1631ರಲ್ಲಿ ಮೈಸೂರು ದೊರೆ 5ನೇ ಚಾಮರಾಜ ಒಡೆಯರು[1617-1637], 
ಹೊಳೇನರಸೀಪುರದ ಪಾಳೆಯಗಾರರನ್ನು ಸದೆಬಡಿದು ಅವರಿಂದ ಕಪ್ಪ-ಕಾಣಿಕೆಗಳನ್ನು 
ಪಡೆದುಕೊಂಡರು. ಆದರೆ ಹೊಳೆನರಸೀಪುರದ ಪಾಳೆಯಗಾರರು "ಮತ್ತೆ ತಲೆಎತ್ತಿ 
ಮೈಸೂರಿನ ವಿರೋಧವನ್ನು ಕಟ್ಟಿಕೊಂಡರು. ಕ್ರಿಶ. 1637ರಲ್ಲಿ ಹೊಳೇನರಸೀಪುರದ 
ಪಾಳೇಗಾರರನ್ನು ಸೋಲಿಸಿ ತವರ ವಶದಲ್ಲಿದ್ದ ಚನ್ನ ರಾಯಪಟ್ಟಣವನ್ನು 5ನೇ ಚಾಮರಾಜ 
ಒಡೆಯರು ಮೈಸೂರು ಸಂಸ್ಥಾನಕ್ಕೆ ಸೇರಿಸಿಕೊಂಡರು. ro ಕುಪಿತರಾದ 
ಹೊಳೆನರಸೀಪುರದ ಪಾಳೆಯಗಾರರು ಇಕ್ಕೇರಿಯ ಅರಸರು ಹಾಗೂ ಬಿಜಾಪುರದ 
ಸುಲ್ತಾನರ ಮೊರೆಹೊಕ್ಕು ಮತ್ತೆ ಪ್ರವರ್ಧಮಾನರಾಗಿ ಬೆಳೆಯತೊಡಗಿದರು. ಇದೊಂದು 
ರೀತಿಯಲ್ಲಿ ಮೈಸೂರು "ಸಂಸ್ಥಾನಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತು. 


ಕ್ರಿಶ. 1644ರಲ್ಲಿ ಚೊಡಿಗೋಖುಂದ ಪಾಳೇಯಗಾರರು ಮೈಸೂರು ಅರಸರಿಗೆ 
ಅಎಿಧೇಯರಾಗಿ ನಡೆದುಕೊಂಡು ಕಪ್ಪ-ಕಾಣಿಕೆಗಳನ್ನು ನೀಡದೇ ಸೊಕ್ಕಿನಿಂದ ಬೀಗುತ್ತಿದ್ದರು. 
ಆಗ ಮೈಸೂರು ದೊರೆಯಾದ ಕಂಠೀರವ ನರಸ ರಾಜ ಒಡೆಯರು? ಕ್ರಿ.ಶ. 1638- 
1659] ತಮ್ಮ ದಳವಾಯಿಯಾದ ನಂಜರಾಜನ ಮೂಲಕ ನರಸಿಂಹ ನಾಯಕನನ್ನು 
ಸೋಲಿಸಿ ಕ್ರಿಶ. 1644ರ ಏಪ್ರಿಲ್‌ನಲ್ಲಿ ಹೊಳೆನರಸೀಪುರವನ್ನು ಧ್ವಂಸ ಮಾಡುವ 


ಮೂಲಕ ತಮ್ಮನ್ನು ತಾವು ಉಳಸಿಕೊ೦ಡರು. ಇದಾದ ನಂತರ ಮೈಸೂರು ಸಂಸ್ಥಾನಕ್ಕೆ: 


ಅ ,ಜ00086, 


ಎಸ್‌.ಹೆಚ್‌. ಗೋವರ್ಧನ ಏಪಿಲ್‌ - ಸೆಪೆಂಬರ್‌ 2017 |65 


66 


ಕಂಟಕ ಪ್ರಾಯನಾಗಿದ್ದ ಚ೦ಗಾಳ್ವ ದೊರೆ ವೀರರಾಜಯ್ಯನು[ಕ್ರಿಶ. 1619-1644] 
ಗರ್ವದಿಂದ ತಿರುಗಿಬಿದ್ದನು. ಆಗ ಹೊಳೆನರಸೀಪುರವನ್ನು ಧ್ವಂಸ ಮಾಡಿದ ಯುದ್ದತಂಡವು 
ಅಲ್ಲಿಂದ ಮುನ್ನುಗ್ಗಿ ಸತತ ಪರಿಶ್ರಮದಿಂದ ಪಿರಿಯಾಪಟ್ಟಣವನ್ನು ಮತ್ತಿ ಅದನ್ನು 
ಧ್ವಂಸಗೊಳಿಸುವುದರ ಜೊತೆಗೆ ಚ೦ಗಾಳ್ವನನ್ನೂ ಕೊನೆಗಾಣಿಸಲಾಯಿತು. ಈ 
ಹೋರಾಟಗಳಲ್ಲಿ ಮೈಸೂರಿನ ವಿರೋಧಿಗಳಾಗಿದ್ದ ಇಬ್ಬರೂ ಅರಸರಿಗೆ 
ಸೋಲುಂಟಾಯಿತು. ಹೊಳೆನರಸೀಪುರದ ಪಾಳೇಯಗಾರರಿಗೆ ಬಿಜಾಪುರದ ಸುಲ್ತಾನರು 
ನೆರವನ್ನು ನೀಡಿದ್ದರೆ, ಪಿರಿಯಾಪಟ್ಟಣದವರಿಗೆ ಇಕ್ಕೇರಿಯ ಅರಸರು ಸಹಾಯ ಮಾಡಿದ್ದರೂ 
ಅವರಿಗೇ ಸೋಲಾಯಿತು. ಸೋಜಿಗದ ಸಂಗತಿಯೆಂದರೆ ಹೊಳೆನರಸೀಪುರದ ಯುದ್ದದಲ್ಲಿ 
ಬಿಜಾಪುರದ 8 ಸಾವಿರ ಕುದುರೆ, ಸೈನಿಕರು ಬೆಂಬಲವಾಗಿ ನಿಂತಿದ್ದರು. ಇಷ್ಟಾದರೂ 
ಮೈಸೂರು ಒಡೆಯರಿಗೆ ಅಪ್ರತಿಮವಾದ ವಿಜಯವು ಪ್ರಾಪ್ತವಾಯಿತು. ಇಲ್ಲಿಂದ ಮುಂದೆ 
ಅಂತೂ ಇಂತೂ ತೆವಳಿಕೊಂಡು ಸಾಗಿದ ಹೊಳೆನರಸೀಪುರದ ಪಾಳೆಯಗಾರರ 
ಸಂತತಿಯವರ ಆಳ್ವಿಕೆಯು ಕ್ರಿಶ. 1667ರಲ್ಲಿ ದೇವರಾಜ ಒಡೆಯರಿಂದ [1659-1673] 
ಕೊನೆಗೊಂಡಿತು. 


ಮೈಸೂರು ಒಡೆಯರಿಗೆ ದೊಡ್ಡಯ್ಯನ ಸಹಾಯ 


ಇಷ್ಟೆಲ್ಲಾ ಹಿನ್ನೆ `ಲೆಯನ್ನು ಇಲ್ಲಿ ಉಲ್ಲೇಖಿಸಲು ಒಂದು ಪ್ರಮುಖವಾದ ಕಾರಣವಿದೆ. 
ಈ ನನಾ ಎನನ ಹದಿ ಪಿರಿಯಾಪಟ್ಟಣ ಕಾಳಗಗಳಲ್ಲಿ ಮೈ ಸೂರು ಸಂಸ್ಥಾನದ 
ಪರ ನಿಂತು ಹೋರಾಡಿದವರು ಕಡಿಮೆ ಮಂದಿ. ಈ ಎರಡೂ ಯುದ್ದಗಳನ್ನು ಗೆದ್ದದ್ದು 
ದಳವಾಯಿ ನಂಜರಾಜನ ದೊಡ್ಡ ಸಾಹಸವೇ ಸರಿ. ಅದರಲ್ಲಿ ಎರಡು "ಮಾತಿಲ್ಲ ಆದರೆ 
ಅವನೊಂದಿಗೆ ಸಹಾಯಕರಾಗಿ ನಿಂತು ಹೋರಾಟ ನಡೆಸಿದ : ಕಾರ್ಯಪಡೆಯ ಸ್ಥಾನವೂ 
ದೊಡ್ಡದೇ ಆಗಿದೆ. ಅಂತಹ ಸಣ್ಣ-ಪುಟ್ಟ ಅರಸರುಗಳಲ್ಲಿ ಬಹಳ ಪ್ರಮುಖನಾದವನೆಂದರೆ 
ದೊಡ್ಡಯ್ಯ ಎಂಬ ಅಪ್ರತಿಮನಾದ ಹೋರಾಟಗಾರ. = ದೊಡ್ಡಯ್ಯ ಬೇರೆ ಯಾರೂ 
ಆಗಿರದೆ ಕಾನಿಕಾರನಹಳ್ಳಿಯ ನಾಡಪ್ರಭುವಾಗಿದ್ದನು. ಇವನನ್ನು “Rodd ವೈದ್ಯನು 
ತನ್ನ "ಕಂಠೀರವ ನರಸರಾಜ ವಿಜಯ' * ಎಂಬ ಐತಿಹಾಸಿಕ ಕಾವ್ಯದಲ್ಲಿ ನೆನಪಿಸಿಕೊಂದದ್ದಾನೆ 
ವಃ ಕಾವ್ಯದ ರಚನೆಯಾಗಿದ್ದು ಕ್ರಿಶ. 1648ರಲ್ಲಿ ಎಂಬುದನ್ನೂ ಕೂಡ ಗಮನಿಸಬೇಕು. 
ಅಂದರೆ ಹ ಯುದ್ದಗಳು ಆಗಿ ಕೇವಲ ನಾಲ್ಕು ವರ್ಷಗಳಾಗಿದ್ದವು ಎಂದರೆ ಇದರ 
ಅಧಿಕೃ ತತೆಯನ್ನು ನ ಮನಗಾಣಬೇಕಾಗಿದೆ. 


ಪಿರಿಯಾಪಟ್ಟಣದ ಯುದ್ದದಲ್ಲಿ ಪಾಲುಗೊಂಡ ಈ ದೊಡ್ಡಯ ನನ್ನು ಗೋವಿಂದ 
ವೈದ್ಯನು ಅಭಿಮಾನದಿಂದ ದೊಡ್ಡೇಂದನೆಂದು ಕರೆದಿದ್ದಾನೆ. ಹಾಗೂ ಅವನನ್ನು ದು 
ರೀತಿ ಕೊಂಡಾಡಿದ್ದಾನೆ. 


ವರ ಚನ್ನರಾಯಪಟ್ಟಣದ ದೊಡ್ಡೇಂದನು 
ತುರುಗೆರೆಯಾಳ್ವ ಹಂಪೇಂದ್ರ 
ಪಿರಿದೆತ್ತಿಸಿದ ಬಲು ಮೇರುವೆ ಮೆರೆದುದು 
ಸುರಚಿರ ನೀಲಾದ್ರಿಯಂತೆ * 


ಪುಸ್ತಕ 33-34 ಕಾನಿಕಾರನಹಳ್ಳಿಯ ನಾಡಪ್ರಭುಗಳು 


ಎಂದು ದಾಖಲಿಸುತ್ತದೆ. ಹಾಗೆಯೇ ಈತ ಬಿಜಾಪುರದ ಸುಲ್ತಾನರೊಡನೆ ಹೋರಾಡಿ 
ತುರುಕರ ಭಟರ ಸೇನೆಯನ್ನು ಭಂಗಿಸಿ ಅವರ ನಾಸಾಚ್ಚೇದ ಮಾಡಿದ ಸಂಗತಿಯನ್ನು 4 
ಅಂದರೆ ಅವರ ಮೂಗು ಮುರಿದ ವಿಷಯವನ್ನು ಕೂಡ ಈ ಕಾವ್ಯವು ವಿಶೇಷವಾಗಿ 
ಪ್ರಸ್ತಾಪಿಸುತ್ತದೆ. ಹಾಗೂ ಇದೇ ಕಾವ್ಯದಲ್ಲಿ ಬಿಜಾಪುರದ ಆದಿಲ್‌ಷಾಹಿಗಳು ಶ್ರೀರಂಗಪಟ್ಟಣದ 
ಕಡೆ ನುಗ್ಗಿ ಬರುತ್ತಿದ್ದಾಗ ಕಂಠೀರವ ನರಸರಾಜ ಒಡೆಯರು ಒಂದು ಮಂತ್ರಾಲೋಚನೆಯ 
ಸಭೆಯನ್ನು ನಡೆಸಿದ ಬಗ್ಗೆ ಉಲ್ಲೇಖವಿದೆ. ಇದಕ್ಕೆ ನಾಡಿನ ಮೂಲೆಮೂಲೆಗಳಿಂದ 
ಹಲವಾರು ಮೈಸೂರು ಸಂಸ್ಥಾನಕ್ಕೆ ನಿಷ್ಠರಾಗಿದ್ದ ಸೇನಾನಿಗಳು ಬಂದಿದ್ದರು. ಆಗ 
ಚೆನ್ನರಾಯಪಟ್ಟಣದ ಆಳ್ವಿಕೆಯನ್ನು ಮಾಡುತ್ತಿದ್ದ ದೊಡ್ಡಯ್ಯನು “ಕದಳಿಯ ವನವ 
ಕಾಡಾನೆ ಹೊಕ್ಕಂದದೆ ಸಡೆದೆಬ್ಬಸಿ ಖಳಬಲವ ಮುದವ ಬೀರುವೆನು” ' ಎಂದು 
ವಾಗ್ವಾದ ನೀಡುವ ಸಂಗತಿಯು ವಿಶೇಷವಾಗಿದೆ. 


ಈ ಯುದ್ಧಗಳ ಪರಿಣಾಮದಿಂದ ದೊಡ್ಡಯ್ಯನ ಪರಾಕ್ರಮವು ಕಂಠೀರವ ನರಸರಾಜ 


ಒಡೆಯರಿಗೆ ಮನದಟ್ಟಾಯಿತು. ತಮಗೆ ಸಹಾಯ ಮಾಡಿದ ಹಲವು ಮನ್ನೆಯರನ್ನು 


ತಮಗೆ ಅಧೀನವಾಗಿ ಆಡಳಿತವನ್ನು ನಡೆಸಲು ಅನುವು ಮಾಡಿಕೊಡುವುದರ ಮೂಲಕ 
ಅವರನ್ನು ವಲಯಾಧಿಕಾರಿಗಳನ್ನಾಗಿ ಮಾಡಿದ ಸ೦ಗತಿಯು ನಮಗೆ ತಿಳಿದು ಬರುತ್ತದೆ 
ಇದೇ ವಿಷಯವನ್ನು ಚನ್ನರಾಯಪಟ್ಟಣದ ಶಾಸನವೊಂದೂ ಸಹ ತಿಳಿಸುತ್ತದೆ. ಈ 
ಶಾಸನವು ಕಂಠೀರವ ನರಸರಾಜ ಒಡೆಯರು ತಮಗೆ ನಿಷ್ಠೆಯನ್ನು ತೋರಿಸಿದ ದೊಡ್ಡಯ್ಯನಿಗೆ 
ಚನ್ನರಾಯಪಟ್ಟಣದ ಆಳ್ವಿಕೆಯನ್ನು ನೀಡಲಾದ ಸಂಗತಿಯನ್ನು ತಿಳಿಸುತ್ತದೆ. 


ಇಲ್ಲಿ ನಮಗೆ ಮುಖ್ಯವಾದ ಪ್ರಶ್ನೆಯೊಂದು ಏಳುತ್ತದೆ. ಅದೇನೆಂದರೆ ದೊಡ್ಡಯ್ಯನು 
ಈಗಾಗಲೇ ಚನ್ನ ರಾಯಪಟ್ಟಣದಲ್ಲಿ ಆಡಳಿತವನ್ನು ನಡೆಸುತ್ತಿದ್ದನು ಎಂದು ನವ 
ನರಸರಾಜ ನಜದ ಒಕ್ಕಣೆಯಿ೦ದಲೇ ನಮಗೆ ತಿಳಿಯುತ್ತದೆ. ಹಾಗಾದರೆ ಮೇಲೆ 
ತಿಳಿಸಿದ ಎರಡು ಯುದ್ದಗಳ ನಂತರ ಅಂದರೆ 1644ರ ನಂತರ ಚನ್ನರಾಯಪಟ್ಟಣದ 
ಆಡಳಿತವನ್ನು ಒಡೆಯರು ದೊಡ್ಡಯ್ಯನಿಗೆ ವಹಿಸಿಕೊಟ್ಟರೇ ಕಹಿ ದೊಡ್ಡಯ್ಯನು 
ಚನ್ನ! ರಾಯಪಟ್ಟಣದಲ್ಲಿ ಸಾಮಾನ್ಯ "ಅದಿಕಾರಿಯಂತೆ ಕಾರ್ಯನಿರ್ವಹಿಸುತ್ತಿದ್ದು 1644ರ 
ನಂತರ ಈತನಿಗೆ ಚನ್ನ! ರಾಯಪಟ್ಟಣದ ಸೀಮೆಯ ಆಡಳಿತವನ್ನು ನೀಡಿದರೇ ಎಂಬುದನ್ನು 
ಗಮನಿಸಬೇಕಾಗಿದೆ. 'ಅದನ್ನು ಮುಂದೆ ಚರ್ಚಿಸಲಾಗುತ್ತದೆ. 


ಬಿಜಾಪುರ ಸೈನ್ಯ ಮತ್ತು ಚನ್ನರಾಯಪಟ್ಟಣ 


ತಮ್ಮತಮ್ಮಲ್ಲೇ ಕಿತ್ತಾಡುತ್ತಿದ್ದ ಹಿಂದೂ ಅರಸರುಗಳನ್ನು ಮುಗಿಸಲು ಬಿಜಾಪುರದ 
ಆದಿಲ್‌ಷಾಓ ಅರಸ ರುಗಳಿಗೆ. ಹೆಚ್ಚಿನ ಕಷ್ಟವೇನೂ ಆಗಲಿಲ್ಲ. ಈಗೆ ನೋಡಿದರೆ ಅವರಿಗೆ 
ಸುಲಭವಾದ ದಾರಿಗಳು ತಿಳಿದದ್ದು ಕೂಡ ಈ ಸಣ್ಣಪುಟ್ಟ ಪಾಳೆಯಗಾರರಿಂದಲೇ 
ಎಂಬುದು ಇವರ ವೈಫಲ್ಯಕ್ಕೆ ಹಿಡಿದ "ಕನ್ನ ಡಿಯಾಗಿದೆ. ಬಸವಾಪಟ್ಟಣದ ಕೆಂಗನಾಯಕನು 
ಇಕ್ಕೇರಿಯ ವೀರಭದ್ರನಾಯಕನನ್ನು ಸೋಲಿಸುವ ದೆಸೆಯಿಂದ ಬಿಜಾಪುರದ ಅರಸರಿಗೆ 
ದಕ್ಷಿಣ ಕರ್ನಾಟಕದ ರುಚಿ ತೋರಿಸಿದ. ಅದನ್ನು ಅನುಭವಿಸಿದ ಈ ಅರಸರು ನಂತರ 
ದಕ್ಷಿಣ ಕರ್ನಾಟಕವನ್ನು ತೊರೆಯಲು ಮನಸಿಲ್ಲದೆ "ಹಲವು ಆಕ್ರಮಣಗಳನ್ನು > a 


8&9 


ಎಸ್‌.ಹೆಚ್‌. 


ಗೋವರ್ಧನ ಏಪ್ರಿಲ್‌ - ಸೆಪ್ಟೆಂಬರ್‌ 2017 |61 


ys ಸನ 


ಬಿಜಾಪುರದ ಆದಿಲ್‌ಶಾಹಿ ಅರಸರಲ್ಲಿ ಪ್ರಖ್ಯಾತನಾದ ದೊರೆ ಎರಡನೇ ಇಬ್ರಾಹಿ೦ನ 
ಮಗನಾದ ಮಹಮದ್‌ ಆದಿಲ್‌ ಶಾಹ್‌[ಕ್ರಿಶ. 1627-1656] ದಕ್ಷಿಣ ಕರ್ನಾಟಕದಲ್ಲಿ ತನ್ನ 
ರಾಜ್ಯವನ್ನು ವಿಸ್ತರಿಸಿದ. ಇದಕ್ಕೆ ಸಹಕರಿಸಿದವರೆಂದರೆ ಅಪ್ರತಿಮ ಸೇನಾನಿಗಳಾಗಿದ್ದ 
ರಣದುಲ್ಲಾಖಾನ್‌ ಮತ್ತು ಷಹಾಜಿ. 


ಕ್ರಿಶ. 1637-38ರಲ್ಲಿ ಆರಂಭವಾದ ಇವರ ಮೊದಲ ದಂಡಯಾತ್ರೆಯು ಕ್ರಿಶ. 
1639ರಲ್ಲಿ ಆಗಾಗಲೇ ಅತ್ಯಂತ ಸಂಪದ್ಧರಿತವಾಗಿದ್ದ ಬೆಂಗಳೂರನ್ನು ವಶಪಡಿಸಿಕೊಳ್ಳುವುದರ 
ಮೂಲಕ ಮೊದಲು ಸಫಲವಾಗಿದ್ದು ಇವರ ಉತ್ಸಾಹವನ್ನು ಇಮ್ಮಡಿಸಿತು. ಮೈಸೂರಿನ 
ದೊರೆ ಕಂಠೀರವ ನರಸರಾಜನಿಗೆ ಸೇರಿದ ಶ್ರೀರಂಗಪಟ್ಟಣಕ್ಕೆ 1639ರ ಜನವರಿಯಲ್ಲಿ 
ಮುತ್ತಿಗೆ ಹಾಕಿದ ಈ ಸೈನ್ಯವು ಅದೇ ಜನವರಿ 31 ರಂದು ಒಪ್ಪಂದವೊಂದನ್ನು 
ಮಾಡಿಕೊಂಡಿತು. ಇದಾದ ನಂತರವೂ ಕಾವೇರಿಯಿಂದ ಭರಪೂರಿತವಾಗಿದ್ದ ಈ 
ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಅವರು ಹಾತೊರೆಯುತ್ತಿದ್ದರು. ಇದರ ಪರಿಣಾಮವಾಗಿ 
1643ರಲ್ಲಿ ಎರಡನೇ ದಂಡಯಾತ್ರೆಯನ್ನು ಕೈಗೊಳ್ಳಲಾಯಿತು. ಅದರ ತರುವಾಯ 
ಮುಸ್ತಾಫಾಖಾನ್‌ನ ನೇತೃತ್ವದಲ್ಲಿ 1646ರಲ್ಲಿ ಮೂರನೇ ದಂಡಯಾತ್ರೆ ಅದರ ನಂತರ 
ಮತ್ತೆ ಅವನದೇ ನೇತೃತ್ವದಲ್ಲಿ 1648ರಲ್ಲಿ ನಾಲ್ಕನೇ ದ೦ಡಯಾತ್ರೆಗಳು ಜರುಗಿದವು. ಈ 
ಮೂರನೇ ಹಾಗೂ ನಾಲ್ಕನೇ ದ೦ಡಯಾತ್ರೆಗಳಲ್ಲಿ ಬಿಜಾಪುರದ ಸೈನ್ಯವು 
ಚನ್ನರಾಯಪಟ್ಟಣವನ್ನು ತಮ್ಮ ವಶಕ್ಕೆ ತೆಗೆದುಕೊ೦ಡವು. ಅದನ್ನು ಹಾಳು ಮಾಡಿದವು. 
ಅಲ್ಲಿದ್ದನ್ನೆಲ್ಲಾ ಲೂಟಿ ಮಾಡಿದವು. 1648ರ ನಾಲ್ಕನೆಯ ದಂಡಯಾತ್ರೆಯನ್ನು ಎದುರಿಸಿದ 
ಕಂಠೀರವ ನರಸರಾಜ ಒಡೆಯರು ಬಿಜಾಪುರದೊಡನೆ ಒಂದು ಒಪ್ಪಂದವೊಂದನ್ನು 
ಮಾಡಿಕೊಳ್ಳಬೇಕಾಯಿತು. ಆ ಪ್ರಕಾರ ಕಾನಿಕಾರನಹಳ್ಳಿ ನಾಡಪ್ರಭುಗಳ ಆಡಳಿತಕ್ಕೆ ಸೇರಿದ 
ಚನ್ನರಾಯಪಟ್ಟಣದ ಆಳ್ವಿಕೆಯು ಬಿಜಾಪುರದ ಸುಲ್ತಾನರ ಪಾಲಾಗದೇ ಮೈಸೂರು 
ಅರಸರ ಪಾಲಿಗೆ ದಕ್ಕುವಂತಾಯಿತು. ಮೈಸೂರಿನಿಂದ ಚನ್ನರಾಯಪಟ್ಟಣದವರೆಗಿನ 
ರಾಜ್ಯ ಮೈಸೂರು ಅರಸರ ಪಾಲಾಯಿತು. ಈ ಯುದ್ದದಲ್ಲಿಯೂ ಮೈಸೂರ ಅರಸರ 
ಪರವಾಗಿ ಯುದ್ಧಮಾಡಿ ಚನ್ನರಾಯಪಟ್ಟಣವನ್ನು ಉಳಿಸಿಕೊಳ್ಳಲು ಸಾಧ್ಯವಾದದ್ದೇ ಈ 
ಕಾನಿಕಾರನಹಳ್ಳಿಯ ನಾಡಪ್ರಭುಗಳ ಸಹಕಾರದಿಂದ ಎಂಬ ಸಂಗತಿಯನ್ನು ನಾವು 
ಗಮನಿಸಬೇಕು. 


ಕಾನಿಕಾರನಹಳ್ಳಿಯ ನಾಡಪ್ರಭುಗಳ ಮೂಲ 


ಕಾನಿಕಾರನಹಳ್ಳಿಯ ನಾಡಪ್ರಭುಗಳ ಮೂಲ ಯಾವುದು? ಎಂಬ ಪಶ್ನೆಯೇಳುತ್ತದೆ. 
ಇವರನ್ನು ಶಾಸನಗಳು “ಚನ್ನಪಟ್ಟಣದ ಸ್ಥಳದ ತುಂಗಣಿನಾಡ ಸೀಮೆಯ ಅಧಿಪತಿಗಳಾದ 
ಕಾನಿಕಾರನಹಳ್ಳಿಯ ನಾಡಪ್ರಭುಗಳು” ಎಂದು ಕರೆಯುತ್ತವೆ. ಶಾಸನಗಳಿಂದ ನಮಗೆ 
ಅತ್ಯಂತ ಸ್ಪಷ್ಟವಾಗಿ ತಿಳಿದುಬರುವ ಸಂಗತಿಯೆಂದರೆ ಈ ಚನ್ನರಾಯಪಟ್ಟಣದ ಸೀಮೆಯನ್ನು 
ಮೈಸೂರು ಅರಸರು ಇವರಿಗೆ ಆಳ್ವಿಕೆಯನ್ನು ನಡೆಸಲು ನೀಡಿದರು. ಬಹುಶಃ ಇವರು 


ಬೇರೆಕಡೆಯಿಂದ ಇಲ್ಲಿಗೆ ವಲಸೆ ಬಂದಂತೆ ತೋರುತ್ತದೆ. ಅವರು ಬ೦ದಿದ್ದಾದರೂ 
ಎಲಿಂದ? 


ಶ್ರಿತಹುಫ' ಪಣ 


ಪುಸ್ತಕ 33-34 


ಕಾನಿಕಾರನಹಳ್ಳಿಯ ನಾಡಪ್ರಭುಗಳು 


ಕಾನಿಕಾರನಹಳ್ಳಿಯ ನಾಡಪ್ರಭುಗಳಿಗೆ ಸೇರಿದ ಎಲ್ಲಾ ಶಾಸನಗಳು ಕೂಡ 
ಚನ್ನರಾಯಪಟ್ಟಣ ತಾಲ್ಲೂಕಿನಲ್ಲಿಯೇ ಇದೆ. ಅಷ್ಟೇ ಏಕೆ ಚನ್ನರಾಯಪಟ್ಟಣದಲ್ಲಿಯೇ 
ಹಲವು ಶಾಸನಗಳಿದ್ದು ಇಲ್ಲಿಗೆ ಹತ್ತಿರವಿರುವ ಕೆಲವು ಗ್ರಾಮಗಳಲ್ಲಿ ಮಾತ್ರ ಈ ವಂಶೀಯರ 
ಶಾಸನಗಳು ದಾಖಲಾಗಿವೆ. ಆದರೆ ಈ ಪರಿಸರದಲ್ಲಿ ಎಲ್ಲಿಯೂ ಕಾನಿಕಾರನಹಳ್ಳಿ ಎಂಬ 
ಗ್ರಾಮವಾಗಲೀ, ತುಂಗಣಿ ಎಂಬ ಗ್ರಾಮವಾಗಲೀ ಇಲ್ಲ. ಹಾಗಾದರೆ ಇವರ ಮೂಲವಾದರೂ 
ಎಲ್ಲಿ ಎಂಬ ಪ್ರಶ್ನೆಯು ಏಳುತ್ತದೆ. ಇದಕ್ಕೆ ಉತ್ತರವಾಗಿ ಇದುವರೆಗೂ ಬೆ೦ಗಳೂರು 
ಗ್ರಾಮಾ೦ತರ ಜಿಲ್ಲೆಯಲ್ಲಿದ್ದು ಪ್ರಸ್ತುತ ರಾಮನಗರ ಜಿಲ್ಲೆಯಲ್ಲಿರುವ ಕನಕಪುರವೇ ಇವರ 
ಮೂಲಸ್ಥಳವೆಂಬುದನ್ನು ನಾವು ಗಮನಿಸಬೇಕು. ಕನಕಪುರದ ಹಿಂದಿನ ಹೆಸರು 
ಕಾನಕಾನಹಳ್ಳಿಯೇ ಆಗಿತ್ತು ಬೆಂಗಳೂರು ಜಿಲ್ಲೆಯ ಶಾಸನ ಸಂಪುಟದಲ್ಲೂ ಈ ತಾಲ್ಲೂಕಿನ 
ಶಾಸನಗಳನ್ನು ಈ ಹೆಸರಿನಿಂದಲೇ ಕರೆದಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿಯೇ 
ಆಗಿದೆ. ಈ ಕಾನಕಾನಹಳ್ಳಿಯು ಕ್ರಿಶ. 13ನೆಯ ಶತಮಾನದಿಂದ 16ನೆಯ ಶತಮಾನದವರೆಗೆ 
ಕಾಣಿಕಾರನಹಳ್ಳಿ ಎಂಬ ಹೆಸ ರಿನಿಂದ ಪ್ರಸಿದ್ದವಾಗಿದ್ದ ಸಂಗತಿಯನ್ನು ಬೆಂಗಳೂರು 
ಜಿಲ್ಲೆಯ ಕನಕಪುರ ತಾಲ್ಲೂಕಿನ ಶಾಸನಗಳಿಂದ ತಿಳಿಯಬಹುದಾಗಿದೆ. ಇನ್ನೂ ಮುಖ್ಯವಾದ 
ಸಂಗತಿಯೆಂದರೆ ಈ ಕನಕಪುರಕ್ಕೆ ಸನಿಹದಲ್ಲಿಯೇ ತುಂಗಣಿ ಎಂಬ ಗ್ರಾಮವಿದ್ದು ಈ 
ಗ್ರಾಮವು ತುಂಗಣಿ ನಾಡು ಎಂಬ ಆಡಳಿತ ಘಟಕದ ಕೇ೦ದವಾಗಿತ್ತು 


ಕನಕಪುರದ ಬಳಿಯ ತುಂಗಣಿ ನಾಡಿನ ಆಳ್ವಿಕೆಯನ್ನು ಮಾಡುತ್ತಾ ಇದ್ದ ಈ 
ವಂಶೀಯರು ಮೈಸೂರು ಅರಸರ ಕೃಪೆಗೆ ಪಾತ್ರರಾಗಿ ಅಲ್ಲಿಂದ ಚನ್ನರಾಯಪಟ್ಟಣದಲ್ಲಿ 
ತಮ್ಮ ಅಧಿಕಾರವನ್ನು ಮುಂದುವರೆಸಿದಾಗ ತಮ್ಮ ಮೂಲನೆಲೆಯ ಹೆಸರನ್ನೂ ಹಾಗೆಯೇ 
ಉಳಿಸಿಕೊಂಡಿದ್ದು ವಿಶೇಷವಾದ ಸಂಗತಿಯಾಗಿದೆ. ಕನಕಪುರದ ಅಂದಿನ ಹೆಸರು 
ಕಾಣಿಕಾರನಹಳ್ಳಿಯಾಗಿತ್ತು. ಅದು ತುಂಗಣಿನಾಡಿಗೆ ಒಳಪಟ್ಟ ಗ್ರಾಮವಾಗಿತ್ತು. ಇದು 
ಅಂದಿಗೆ ಚನ್ನಪಟ್ಟಣದ ಸೀಮೆಯಲ್ಲಿ ಅಂತರ್ಗತವಾಗಿತ್ತು. ಈ ಸೀಮೆಯ ಕೇಂದ್ರವಾದ 
ಚನ್ನಪಟ್ಟಣವು ಇಂದಿಗೆ ಬೆ೦ಗಳೂರು-ಮೈಸೂರು ಹೆದ್ದಾರಿಯಲ್ಲಿರುವ ರಾಮನಗರ 
ಜಿಲ್ಲೆಯ ತಾಲ್ಲೂಕಿನ ಕೇಂದ್ರವಾದ ಚೆನ್ನಪಟ್ಟಣವೇ ಆಗಿದೆ. 


ಹಾಗಾಗಿ ಕಾನಿಕಾರನಹಳ್ಳಿಯ ನಾಡಪ್ರಭುಗಳು ಮೂಲತಃ ಕನಕಪುರಕ್ಕೆ 
ಸೇರಿದವರಾಗಿದ್ದು ಇಲ್ಲಿ ಆಡಳಿತವನ್ನು ಕೂಡ ನಡೆಸುತ್ತಿದ್ದಿರಬೇಕು. ಇಲ್ಲಿನ ಇವರ 
ಆಡಳಿತವು ಮೈಸೂರು ಒಡೆಯರ ಗಮನಕ್ಕೆ ಬಂದಿತ್ತು "ಮೈಸೂರು ಸೈನ್ಯದೊಂದಿಗೆ 
ಇವರು ಸಂಬಂಧವನ್ನು ಹೊಂದಿದ್ದಿರಬೇಕು. ಮೈಸೂರು ಒಡೆಯನಾದ ಕಂಠೀರವ 
ನರಸರಾಜ ಒಡೆಯರು ಇವರ “ಒರಿಮೆಯನ್ನು ಚೆನ್ನಾಗಿ ಬಲ್ಲವರಾದ್ದರಿಂದ 
ಚನ್ನ! ರಾಯಪಟ್ಟಣದ ಮೂಲಕ ಆಗಬಹುದಾದ ದಾಳಿಗಳನ್ನು "ತಡೆಯಲೆಂದು ಅವರಿಗೆ 
ಚನ್ನ ;ರಾಯಪಟ್ಟಣದ ಆಡಳಿತವನ್ನು ವಹಿಸಿಕೊಟ್ಟಂತೆ ತೋರುತ್ತದೆ. ಆ ಮುಂದೆಯೂ 
ನ 'ಮೆಶೀಯರು ತಮ್ಮ ಕುಲನಾಮದಂತೆ ತಮ್ಮ ಮೂಲನೆಲೆಯನ್ನು ಉಳಿಸಿಕೊಂಡೇ 
ತಮ್ಮೆಲ್ಲಾ ಶಾಸನಗಳಲ್ಲೂ "ತಮ್ಮನ್ನು ತಾವು “ಚೆನ್ನ ಪಟ್ಟಣದ ಸ್ಥಳದ ತುಂಗಣಿನಾಡ ಸೀಮೆಯ 
ಅಧಿಪತಿಗಳಾದ ಕಾನಿಕಾರನಹಳ್ಳಿಯ ನಾಡಪಭುಗಳು” ಎ೦ದು ಕರೆದುಕೊಂಡರು. ಹಾಗೂ 
ತಮ್ಮ ಮೂಲನೆಲೆಯೊಂದಿಗೆ ತಮ್ಮ ಸಂಬಂಧವನ್ನು ಉಳಿಸಿಕೊಂಡಂತೆ ತೋರುತ್ತದೆ. 


ಎಸ್‌.ಹೆಚ್‌. ಗೋವರ್ಧನ 


ಏಪಿಲ್‌ - ಸೆಪ್ಟೆಂಬರ್‌ 2017 |69 


` 


ಹ 


ಕಾನಿಕಾರನಹಳ್ಳಿಯ ನಾಡಪ್ರಭುಗಳು 


ಲಭ್ಯವಿರುವ ಶಾಸನಗಳ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಕಾನಿಕಾರನಹಳ್ಳಿಯ 
ನಾಡಪ್ರುಗಳು 17ನೆಯ ಶತಮಾನದ ಮಧ್ಯಭಾಗದಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ 
ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳಿದ ಪ್ರಮುಖ ಸ್ಥಳೀಯ ಅರಸ ರಾಗಿದ್ದಾರೆ. ನಮಗೆ 
ಇದುವರೆಗೂ ಸಿಕ್ಕಿರುವ ಶಾಸನಗಳ ಆಧಾರದಿಂದ “ವರ ಶಾಸನಗಳ ಅವಧಿ ಕೇವಲ 
ಮೂರು ದಶಕಗಳಷ್ಟು ಮಾತ್ರ ಇವರನ್ನು ಉಲ್ಲೇಖಿಸುವ ಮೊದಲ ಶಾಸನದ ಕಾಲ ಕ್ರಿ.ಶ. 
1642 ಆಗಿದ್ದರೆ " ಇವರ ಕೊನೆಯ ಶಸನದ ಕಾಲ ಕ್ರಿಶ. 1670 ಆಗಿದೆ. " 


ಮೈಸೂರು ಒಡೆಯರುಗಳಲ್ಲಿ ಕಂಠೀರವ ನರಸರಾಜ ಒಡೆಯರು[ಕ್ರಿಶ. 1638- 
1659], 'ದೊಡ್ಡದೇವರಾಜ ಒಡೆಯರುಗಳ[1659- 1673] ಕಾಲದಲ್ಲಿ ವಿಶೇಷವಾಗಿ 
ಪ್ರವರ್ಧಮಾನರಾಗಿದ್ದ ಕಾನಿಕಾರನಹಳ್ಳಿಯ ನಾಡಪ್ರಭುಗಳು ನಂತರದ ಕಾಲಘಟ್ಟದಲ್ಲಿ 
ಇತಿಹಾಸದ ಪುಟಗಳಲ್ಲಿ ಸರಿಯಾದ ದಾಖಲೆಗಳಿಲ್ಲದೇ ಕಣ್ಮರೆಯಾದಂತೆ ತೋರುತ್ತಾರೆ. 
ಶಾಸನಗಳು ಚನ್ನರಾಯಪಟ್ಟಣದ ಸೀಮೆಯ ಆಡಳಿತವನ್ನು ಕಾನಿಕಾರನಹಳ್ಳಿಯ 
ನಾಡಪ್ರಭುವಾದ ದೊಡ್ಡಯ್ಯನಿಗೆ ಮೈಸೂರು ದೊರೆ ಕಂಠೀರವ ನರಸರಾಜ ಒಡೆಯರೇ 
ನೀಡಿದರು ೫ ಎಂದು ತಿಳಿಸುವುದರಿ೦ದ ದೊಡ್ಡಯ್ಯನಿಗಿಂತ ಹಿಂದಿನವರು ಇಲ್ಲಿಂದ 
ಆಳ್ವಿಕೆ ನಡೆಸಿಲ್ಲದಿರುವುದು ನಮಗೆ ಖಾತ್ರಿಯಾಗುವುದರಿಂದ ಅವರ ಬಗ್ಗೆ ನಾವು ತಲೆ 
ಕೆಡಿಸಿಕೊಳ್ಳಬೇಕಾಗಿಲ್ಲವೆ೦ದು ಹೇಳಬೇಕಾಗುತ್ತದೆ. 


ಚನ್ನರಾಯಪಟ್ಟಣದ ಗದ್ದೆ ರಾಮೇಶ್ವರ ದೇವಾಲಯದಲ್ಲಿರುವ ಶಾಸನವು 
ಕಾನಿಕಾರನಹಳ್ಳಿಯ ನಾಡಪ್ರಭುಗಳು ಬೆಳ್ಳಿ ಕುಲೋದ್ಧವರೆ೦ಬ ಮಾಹಿತಿಯನ್ನು ಒದಗಿಸಿದರೆ 
ಅದೇ ಚನ್ನರಾಯಪಟ್ಟಣದ ಒಳಗೇರಮ್ಮ ದೇಗುಲದ ಮುಂದೆ ಇರುವ ಶಾಸನವು 
ಇವರ ಕುಲದೇವರು ಕತ್ತಿವೀರಭದ್ರೇಶ್ವರ, ಭದ್ರಕಾಳಮ್ಮ ಮತ್ತು ಮಾಬಳೇಶ್ವರ ಸ್ವಾಮಿ 
ಎ೦ಬ ವಿಷಯವನ್ನು ತಿಳಿಸುತ್ತದೆ. ಇಲ್ಲಿ ಉಲ್ಲೇಖಿತವಾಗಿರುವ ಮಾಬಳೇಶ್ವರ ಎಂಬುದು 
ಮಹಾಬಲೇಶ್ವರನ ಗ್ರಾಮ್ಯ ರೂಪ ಎಂಬುದನ್ನು ಗಮನಿಸಬೇಕಾಗಿದೆ. ಇವರ ಶಾಸನಗಳಲ್ಲಿ 
ದೊಡ್ಡಯ್ಯನ ತಂದೆಯಾದ ಚನ್ನವೀರಯ್ಯನ ಪಸ್ತಾಪವು ಬ೦ದಿರುವಾಗ ಆತನು ಗೌಡಕುಲಕ್ಕೆ 
ಸೇರಿದವನು ಎಂಬ ಮಾಹಿತಿಯನ್ವಯ ಇವರು ಗೌಡಕುಲಕ್ಕೆ ಸೇರಿದವರು ಎಂಬ 
ಮಾಹಿತಿಯನ್ನು ಗಮನಿಸಬೇಕಾಗಿದೆ. ಇವರ ಬಹುತೇಕ ಎಲ್ಲಾ ಶಾಸನಗಳು ಶೈವ 
ದೇವಾಲಯಗಳೆಲ್ಲಿಯೇ ಇರುವುದರಿಂದಲೂ ಹಾಗೂ ಇವರೆಲ್ಲ ಶಾಸನಗಳಲ್ಲಿಯೊ 
ಶೈವ ಪರವಾದ ಸಂಗತಿಗಳೇ ಇರುವುದರಿಂದಲೂ, ಶಾಸನಗಳಲ್ಲಿ ಶೈವಪರವಾದ ಶ್ಲೋಕಗಳೇ 
ಬಂನಔಪುದರಂದಲನ ಇವರನ್ನು ಶೈವ ಸಂಪ್ರದಾಯದ "ಅನುಯಾಡಿಂದ 
ತಿಳಿಯಬಹುದಾಗಿದೆ. ಚನ [ರಾಯಪಟ್ಟಣದಲ್ಲಿರುವ ಚ೦ದ್ರಮೌಳೇಶ್ವರ ದೇವಾಲಯವು 
ಇವರ ಕಾಲದಲ್ಲಿ ರೂಪುಗೊಂಡ "ಅತ್ಯಂತ ವಿಶೇಷವಾದ ದೇವಾಲಯವಾಗಿದೆ. 
ಸಾಮಾನ್ನವಾಗಿ ಬಹುತೇಕ ಶಿವಾಲಯಗಳಲ್ಲಿ 'ಗರ್ಭಗುಡಿಗಳಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿ 
ಪೂಜಿಸುವ ಸಂಪ್ರದಾಯವಿರುತ್ತದೆ. ಆದರೆ ಈ ದೇವಾಲಯದಲ್ಲಿ ಸುಮಾರು 5 ಅಡಿ 
ಎತ್ತರದ ಚಂದ್ರಮೌಳೇಶ್ವರ ಶಿವನ ಮೂರ್ತಿಯಿದೆ. ಶಿವನನ್ನು ಮೂರ್ತಿಯ ರೂಪದಲ್ಲಿ 
ಆರಾಧಿಸುವ ಸ್ಥಳಗಳು ಅತ್ಯಂತ ಕಡಿಮೆಯಿರುವುದರಿಂದ ಈ ದೇವಾಲಯಕ್ಕೆ ವಿಶೇಷವಾದ 


ಪುಸ್ತಕ 33-34 ಕಾನಿಕಾರನಹಳ್ಳಿಯ ನಾಡಪ್ರಭುಗಳು 


ಮಹತ್ವವಿದೆ. ಮತ್ತು ಈ ದೇವಾಲಯದ ಇನ್ನೂ ಮುಖ್ಯವಾದ ವಿಶೇಷತೆಯೆಂದರೆ 
ಕಾನಿಕಾರನಹಳ್ಳಿಯ "ನಾಡಪ್ರಭುಗಳ ಎರಡು ಇ ಪ್ರತಿಮೆಗಳನ್ನು ಇಲ್ಲಿ ಅವರ 

ಕಾಲದಲ್ಲಿಯೆ ಮಾಡಲಾಗಿದೆ. ಶಾಸನಗಳ ಆಧಾರದ ಮೇಲೆ ಇವರ ವಂಶಾವಳಿಯನ್ನು 
ಈ ರೀತಿ ರಚಿಸಬಹುದಾಗಿದೆ. 


ಚನ್ನವೀರಯ್ಯ 


ಚನ್ನವೀರಯ್ಯ 

ಚನ್ನವೀರಯ್ಯನಿಗೆ ಸಂಬಂಧಿಸಿದಂತೆ ಯಾವುದೇ ಶಾಸನಗಳಿಲ್ಲ. ಈತನು 
ಕಾನಿಕಾರನಹಳ್ಳಿಯ ನಾಡಪ್ರಭುವಾಗಿ ಆಳಿರುವ ಸಾಧ್ಯತೆಗಳಿಲ್ಲ. ಆದರೆ ಈತ ಗೌಡಕುಲಕ್ಕೆ 
ಸೇರಿದವನು ಎ೦ದು ಮಾತ್ರ ತಿಳಿಯಬಹುದಾಗಿದೆ. ಈತ ಕಾನಿಕಾರನಹಳ್ಳಿಯ ಖ್ಯಾತ 
ಪ್ರಭುವಾದ ದೊಡ್ಡಯ್ಯನ ತಂದೆಯಾಗಿದ್ದನು. ಬಹುಶಃ ಈತ ಚನ್ನರಾಯಪಟ್ಟಣಕ್ಕೆ 
ಖಂದಿರಲಾರನು. ಅವನು ಮೂಲತಃ ಕಾಣಿಕಾರನಹಳ್ಳಿಯಲ್ಲಿಯೇ ಇದ್ದಿರಬಹುದು. 
ದೊಡ್ಡಯ್ಯ 

ಚನ್ನರಾಯಪಟ್ಟಣದ ಸೀಮೆಯ ತುಂಗಣಿನಾಡ ಕಾನಿಕಾರನಹಳ್ಳಿಯ ನಾಡಪಭುವಾದ 
ದೊಡ್ಡಯ್ಯನು ಈ ವಂಶದ ಅತ್ಯಂತ ಪ್ರಖ್ಯಾತನಾದ ಅರಸ ನಾಗಿದ್ದನು. ಕ್ರಿಶ. 1648ರ 
ಶಾಸನವು. 3 ಕಂಠೀರವ ನರಸ ರಜ ಒಡೆಯರು ಚನ್ನರಾಯಪಟ್ಟಣದ ಸೀಮೆಯ 
೨ಡಳಿತವನ್ನು ್ನ ದೊಡ್ಡಯ್ಯನಿಗೆ ವಹಿಸಿಕೊಟ್ಟ ಸಂಗತಿಯನ್ನು ತಿಳಿಸುತ್ತದೆ. ಆದರೆ ಇವರಿಗೆ 
5 ಪದೇಶದ. ಆಳ್ವಿಕೆ ದೊರೆತದ್ದು ಕ್ರಿಶ. 1648ರಲ್ಲಿ ಅಲ್ಲ. ಬದಲಿಗೆ 42ಕ್ಕೆ ಮುಂಚೆಯೇ 
ಎಂಬುದನ್ನು ಈ” ಹಿಂದೆಯೇ” ತಿಳಿಸಲಾಗಿದೆ. ಕ್ರಿಶ. 1642ರ ಶಾಸನದಲ್ಲಿಯೇ ಈ 
ಕುಲದ ಪಸ್ತಾಪವಿದೆ. ಕಂಠೀರವ ನರಸರಾಜ ಒಡೆಯರು ಪಟ್ಟಕ್ಕೆ ಬಂದದ್ದು 1638ರಲ್ಲಿ 
pe 1638ರಿ೦ದ 1642 ರವರೆಗಿನ ಈ ನಾಲ್ಕು ವರ್ಷಗಳಲ್ಲಿ ಯಾವಾಗಲೋ 
ಐವರಿಗೆ ಈ ಸೀಮೆಯ ಆಡಳಿತವನ್ನು ನೀಡಲಾಗಿದೆ. ಬಹುಶಃ 1640ರಲ್ಲಿಯೇ ಪ್ರ 
ಟನೆ ನಡೆದಿರಬಹುದು ಎಂಬುದು ಮುಖ್ಯವಾದ ಸಂಗತಿಯಾಗಿದೆ. 


ಈ ದೊಡ್ಡಯ್ಯನು ಕಂಠೀರವ ನರಸರಾಜ ಒಡೆಯರಿಗೆ ಅತ್ಯಂತ ಬೇಕಾಗಿದ್ದ. 


ನೃಕ್ತಿಯಾಗಿದ್ದನು. "ೂಳೇನರಸೀಪುರ ಮತ್ತು ಪಿರಿಯಾಪಟ್ಟಣದ ಕಾಳಗಗಳಲ್ಲಿ ಮೈ ಸೂರು 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಇ. Work 


ಒಡೆಯರ ಪರವಾಗಿ ಯುದ್ದವನ್ನು ಮಾಡಿದ ದೊಡ್ಡಯ್ಯನು ಮೈಸೂರು ಸಂಸ್ಥಾನಕ್ಕೆ 
ವಿಜಯವನ್ನು ತಂದುಕೊಡುವಲ್ಲಿ ಪ್ರಮುಖವಾದ ಕಾರಣಕರ್ತನಾಗಿದ್ದನು. ಕ್ರಿಶ. 1648ರಲ್ಲಿ 
ಶ್‌, ಕಂಠೀರವ ನರಸರಾಜ ವಿಜಯವೆಂಬ ಐತಿಹಾಸಿಕ ಕಾವ್ಯ ದಲ್ಲಿ 
ಉಲ್ಲೇಖಿತನಾಗಿರುವ "ಚನ್ನರಾಯಪಟ್ಟಣದ ದೊಡ್ಡೇಂದ' ಎಂಬ ವ್ಯಕ್ತಿಯು ಇವನೇ 
ಆಗಿದ್ದಾನೆ. ಹೊಳೇನರಸೀಪುರದ ಕಾಳಗದ ಕಾಲವನ್ನು 1644 ಎಂದು ತಿಳಿಯಬಹುದಾಗಿದೆ. 
ಹಾಗಾಗಿ ಬಹುಶಃ ಕಂಠೀರವ ನರಸರಾಜ ವಿಜಯದ ಕವಿಯಾದ ಗೋವಿಂದ ವೈದ್ಯನು 
ಇವನನ್ನು ನೋಡಿರಲೂಬಹುದು ಎಂದೆನಿಸುತ್ತದೆ. 

ದೊಡ್ಡಯ್ಯನ ಮೊದಲ ಆದ್ಯತೆಯು ಚನ್ನರಾಯಪಟ್ಟಣಕ್ಕೆ ಸುಭದ್ರವಾದ ಕೋಟೆಯನ್ನು 
ನಿರ್ಮಾಣ ಮಾಡುವುದೇ ಆಗಿತ್ತು ಕೋಟೆಯನ್ನು ನಿರ್ಮಿಸುವುದೆಂದರೆ ಶತೃದಾಳಿಗಳಿಗೆ 
ಸಜ್ಜಾಗಿ ಅವರಿಂದ ಸರ್ವ ರೀತಿಯಲ್ಲೂ ರಕ್ಷಣೆಯನ್ನು ಹೊಂದುವುದು. ಹಾಗೂ ತಮ್ಮ 
ಒಡೆತನದ ಭೂಮಿಯ ಎಲ್ಲಾ ದಾಖಲೆಗಳನ್ನೂ ಕಿ ಸಂಪತ್ತನ್ನು ಈ ಕೋಟೆಯಲ್ಲಿ 
ರಕ್ಷಿಸುವುದೇ ಆಗಿತ್ತು ಆದ್ದರಿಂದ ಆತನು ಕ್ರಿಶ. 1647ರಲ್ಲಿ ಇಲ್ಲಿ ಕಲ್ಲಿನ ಕೋಟೆಯನ್ನು 
ಕಟ್ಟಿಸಲು ಆರಂಭಿಸಿದ್ದನು. ಒಂದು ಕೋಟೆಯನ್ನು ನಿರ್ಮಾಣ ಮಾಡುವಷ್ಟು ಪ್ರಬಲ 
ಸ್ಥಳೀಯ ಅರಸರಾಗಿದ್ದುದು ಕಾನಿಕಾರನಹಳ್ಳಿಯ ನಾಡಪ್ರಭುಗಳ ಹೆಚ್ಚುಗಾರಿಕೆಯಾಗಿದೆ. 
ಈ ಕೋಟೆಯನ್ನು ಕಸುಲುಗೆರೆಯ ಸ್ಥಳದ ಕೆಂಪಣ್ಣಗೌಡನ ಪಾರುಪತ್ಕದಲ್ಲಿ ಕಟ್ಟಿಸಲಾಯಿತು. 
ಆ ಸಂದರ್ಭದಲ್ಲಿ ಕೋಟೆಯ ಜೊತೆಗೆ ಒ೦ದು ಕೊಳವನ್ನೂ ಮತ್ತು ಕಲ್ಲುಮಠವನ್ನೂ 
ಕೆಂಪಣ್ಣಗೌಡನು ನಿರ್ಮಿಸಿದನು. ಈ ಕೋಟೆಯನ್ನೇ ಕ್ರಿಶ. 1648ರಲ್ಲಿ ಬಿಜಾಪುರದ 
ಸೈನ್ಯವು ಮುತ್ತಿ ಧ್ವಂಸಗೊಳಿಸಿದ್ದು. 

ಅದರಲ್ಲೂ ಬಿಜಾಪುರದಂತಹ ಸೈನ್ಯಕ್ಕೆ ಈ ಚನ್ನರಾಯಪಟ್ಟಣದ ಮೇಲೆ ದಾಳಿ 
ಮಾಡಬೇಕೆಂದು ಅನಿಸುವುದಾದರೆ ಆ ಸೀಮೆಯ ಸಂಪತ್ತು ಎಷ್ಟರ ಮಟ್ಟಿಗೆ ಇರಬಹುದು 
ಎಂದು ಅನಿಸುತ್ತದೆ. ಮುಸ್ತಾಫಾಖಾನನ ನೇತೃತ್ವದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದ 
ಚನ್ನರಾಯಪಟ್ಟಣವನ್ನು ಬಿಜಾಪುರದ ಅರಸರು ಲೂಟಿ ಮಾಡಿದರು. ಕ್ರಿಶ. 1648ರಲ್ಲಿ 
ನಡೆದ ಈ ದಂಡಯಾತ್ರೆಯ ಸಂದರ್ಭದಲ್ಲಿ ಕಂಠೀರವ ನರಸರಾಜ ಒಡೆಯರು ಮಾಡಿಕೊಂಡ 
ಒಪ್ಪಂದದಂತೆ ಇದುವರೆಗೂ ಕಾನಿಕಾರನಹಳ್ಳಿಯ ನಾಡಪ್ರಭುಗಳ ವಶದಲ್ಲಿದ್ದ 
ಚನ್ನರಾಯಪಟ್ಟಣವು ಮತ್ತೆ ಇವರ ಅಧಿಕಾರಕ್ಕೇ ಬಂದಿತು. ಈ ಸಂದರ್ಭದಲ್ಲಿ ದೊಡ್ಡ 
ಹಲವು ಸುಧಾರಣಾ ಕಾರ್ಯಗಳನ್ನು ಕೈಗೊಂಡನು, ಈ ದೊಡ್ಡಯ್ಮನು ಮಾಡಿದ 
ಇನ್ನೂ ಮುಖ್ಯವಾದ ಕೆಲಸವೆಂದರೆ ಬಿಜಾಪುರದ ಸುಲ್ತಾನರ ದಂಡಿನಿಂದ ಹಾಳಾಗಿದ್ದ 
ಚನ ರಾಯಪಟ್ಟಣದ ಕೋಟಿಯನ್ನು ಅತ್ಯಂತ ಭದ್ರವಾದ. ರೀತಿಯಲ್ಲಿ ಮರುನಿರ್ಮಾಣ 
ಮಾಡಿದ್ದು ವಿಶೇಷವಾದದ್ದು 1648ರ ಯುದ್ದವು ಮುಗಿದ ತಕ್ಷಣ ಈ ಕೋಟೆಯ 
ದುರಸ್ಥಿ ಕಾರ್ಯವನ್ನು ಮೊದಲು ಕೈಗೊತ್ತಿಕೊಂಡ ದೊಡ್ಡಯ್ಯನು ಕೋಟೆಯನು ಅತ್ಯಂತ 
ಶೀಘವಾಗಿ ಪೂರೆ ಸಿದನು. ಈ ಸಂದರ್ಭದ ನೆನಪಿಗಾಗಿಯೇ ಪಿರಂಗಿ ಮಠವನ್ನು 
ಕಟ್ಟಸಿ ಅಲ್ಲಿ ಎರಡು ತಲೆಯ ಬಸವಣ್ಣನನ್ನು ಪ್ರತಿಷ್ಠೆ ಮಾಡಿದನು. ಈ ಮಠದ ಮುಂದೆ 
ಕೊಳವನ್ನು ನಿರ್ಮಿಸಿ ದೇವರಿಗೆ ಮೂರು. ಅಂಕಣದ ಗುಡಿಯನ್ನು ಕಟ್ಟಿಸಿ ಗುಡಿಯ 
ಮುಂದೆ ಉಯ್ಯಾಲೆ ಕಂಬವನ್ನು ನಿಲ್ಲಿಸಲಾಯಿತು. ಇಲ್ಲಿನ ಕೆರೆಯಲ್ಲಿ ಗಂಗೆ ಬಸವನನ್ನು 


712 


ಪುಸ್ತಕ 33-34 ಕಾನಿಕಾರನಹಳ್ಳಿಯ ನಾಡಪ್ರಭುಗಳು 


ಪ್ರತಿಷ್ಟೆ ಮಾಡಲಾಯಿತು. ದೊಡ್ಡಯ್ಯನು ತಮ್ಮ ಕುಲದೇವರ ಪ್ರತಿಷ್ಟೆಯನ್ನು ಹುಲಿಮುಖದ 
ಚಾವಡಿಯಲ್ಲಿ ನೆರವೇರಿಸಿ ಮತ್ತೆ ಇಂತಹ ದಾಳಿಗಳಂತಹ ದುರ್ಫಟನೆಗಳು ಜರುಗದಂತೆ 
ಪ್ರಾರ್ಥಿಸಿರಬೇಕು. ಹಾಗಾಗಿ ತಮ್ಮ ಕುಲದೇವರುಗಳಾದ ಕತ್ತಿ ವೀರಭದ್ರೇಶ್ವರ, ಭದ್ರಕಾಳಮ್ಮ 
ಮಾಬಳೇಶ್ವರ ದೇವರ ಪ್ರತಿಷ್ಟೆಯನ್ನು ಮಾಡಿಸಿದನು. 


ಕ್ರಿಶ. 1651ರಲ್ಲಿ ಬಿಜಾಪುರದ ಸುಲ್ತಾನರಿಗೂ ಮತ್ತು ಮೈಸೂರಿನ ಸೈನ್ಯಕ್ಕೂ 
ನಡುವೆ ಮತ್ತೆ ಯುದ್ದವೊಂದು ಜರುಗಿದ ಸಂಗತಿಯನ್ನು ನಾವು "ಲಿನ ಕ 
ಮೂಲಕ ಮನಗಾಣಬಹುದು. ಮತ್ತೆ ಚನ್ನ ರಾಯಪಟ್ಟಣಕ್ಕಾಗಿ ನಡೆದ ಈ ಕಾಳಗದಲ್ಲಿ 
ಮಡಿದ ಅಣತಿಯ ಚನ್ನ ಣ್ಣನಿಗೆ ಕಾನಿಕಾರನಹಳ್ಳಿಯ “ನಾಡಪ್ರಭುವಾದ ದೊಡ್ಡಯ್ಯನು 
ದಾನವೊಂದನ್ನು ನೀಡಿದ್ದನ್ನು ಕ್ರಿಶ. 1651 ರ ಫೆಬ್ರವರಿ 8ರ ಶಾಸನವು * ತಿಳಿಸುತ್ತದೆ. 
ಚನ್ನಣ್ಣನು ದೊಡ್ಡಯ್ಯನ ಬಳಿ ಇದ್ದ ಅತೀ ಪ್ರಮುಖನಾದ ಯುದ್ಧಾಳುಗಳಲ್ಲಿ ಒಬ್ಬ 
ತಾ ತಪ್ಪಾಗುವುದಿಲ್ಲ. ದೊಡ್ಡಯ್ಯನು ತಾನು ಮೈಸೂರು ಸಂಸ್ಥಾನದ ಅಧೀನ 
ರಾಜನಾದರೂ ತನ್ನ ಕೈಕೆಳಗಿನ ಭಟರನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದ 
ಸಂಗತಿಯನ್ನು 1. "ಯುದ್ದದ ಜಾರ ಉಂಟಾಗಬಹುದಾದ ಜೀವನಪ್ಪ 
ಮುಂತಾದ ತೊಂದರೆಗಳಿಗೆ ಇವನು ತಕ್ಷಣ ಸ್ಪಂದಿಸುತ್ತಿದ್ದ ವಿಷಯವನ್ನು ನಾವು ಇದರಿಂದ 
ಮನಗಾಣಬಹುದಾಗಿದೆ. ಈ ಅಣತಿಯ ಶಾಸನವನ್ನು ಹಾಕಿಸಿದವನು ಲಕ್ಕಣ್ಣಯ್ಯನವರ 
ಮಗನಾದ ಚಂದಯ್ಯ 


ಇದೇ ವರ್ಷ ಅಂದರೆ ಕ್ರಿಶ. 1651ರ ಮೇ 24ಕ್ಕೆ ಸೇರಿದ ದಿಂಡಗೂರಿನ 
ಶಾಸನವೊಂದು * ಬಿಜಾಪುರದ ಸುಲ್ತಾನರ ದಾಳಿಯ "ವಿಷಯವನ್ನು ಸ್ಪಷ್ಟವಾಗಿ 
ನಮೂದಿಸುತ್ತದೆ. ಈ ಮೇಲ್ಕಂಡ ದಿನಾಂಕದಂದು ಚನ್ನಪಟ್ಟಣದ ನೀವು ಸುಲ್ತಾನರು 
ಹವಾಲಾ ಮಾಡಿದ್ದಾಗ ಹೋಗಾ ಜಯಗಳಿಸಿದುದರ ಕುರುಹಾಗಿ ಕಾನಿಕಾರನಹಳ್ಳಿಯ 


ನಾಡಪ್ರಭುವಾದ ದೊಡ್ಡಯ್ಯನು ನಾಗಭಕ್ತರ ಪುಶಿಷ್ಟೆಯನ್ನು ಮಾಡಿಸಿ ಅದಕ್ಕೆ ಮಂಟಪವೊಂದನ್ನು 


ನಿರ್ಮಿಸಿದ ಸಂಗತಿಯನ್ನು ತಿಳಿಸುತ್ತದೆ. ಸಾಮಾನ್ಯವಾಗಿ ನಾಗರಕಲ್ಲಿನ ಪ್ರತಿಷ್ಠೆಯನ್ನು 
ಹರಕೆ ಹೊತ್ತವರೇ ಮಾಡಿಸುವುದು ವಾಡಿಕೆ. ದೊಡ್ಡಯ್ಯನು ಯಾವುದೇ ವೈಯಕ್ತಿಕ 
ಸಮಸ್ಯೆಗಳಿಗೆ "ಹರಕೆ ಹೊರದೇ ಬಹುಶಃ ಸುಲ್ತಾನರ ವಿರುದ್ದ ಜಯಗಳಿಸಿದರೆ ನಾಗರಕಲ್ಲಿನ 
ಪ್ರತಿಷ್ಟೆ ಮಾಡಿಸುವುದಾಗಿ ಹರಕೆ ಹೊತ್ತಿದ್ದನೋ ಏನೋ ಎಂಬಂತೆ ಇಲ್ಲಿ ನಾಗಭಕ್ತರ 
ಪ್ರತಿಷ್ಠೆಯನ್ನು ಮಾಡಿಸಿ ಅದಕ್ಕೆ ಮಂಟಪವೊಂದನ್ನು ನಿರ್ಮಿಸಿರುವುದನ್ನು ನೋಡಿದರೆ 
ಅವನು ನಾಡಿಗಾಗಿ ಎಷ್ಟರ ಮಟ್ಟಿಗೆ ಮುಡಿಪಾಗಿದ್ದ ಎಂಬುದನ್ನು ತಿಳಿಯಬಹುದಾಗಿದೆ. 


ಒಂದರ ನಂತರ ಒರೆದು ಯುದ್ದಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿದ್ದ 
ದೊಡ್ಡ ಯ್ಯನ ಬಹುಪಾಲು ಆಯಸ್ಸು ಯುದ್ದಗಳಲ್ಲೇ ಕಳೆದುಹೋಗಿರಬೇಕು ಎಂದೆನಿಸುತ್ತದೆ. 
ಹಾಗೂ ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತಿದ್ದ ಬಹುತೇಕ ಮಂತ್ರಾಲೋಚನೆ ಸಭೆಗಳಲ್ಲೂ 
ಈತನು ನಿಯಮಿತವಾಗಿ ಭಾಗವಹಿಸಲೇಬೇಕಾದಷ್ಟು ಅನಿವಾರ್ಯ ನಾಯಕನಾಗಿದ್ದನು 
ಎಂಬುದನ್ನು ಹಿಂದೆಯೇ ಗಮನಿಸಲಾಗಿದೆ. ಈತ ಅಪ್ರತಿಮ ದೈವಭಕ್ತನಾಗಿದ್ದನು. 
ಕೈವಮತಾವಲಂಭಿಯಾಗಿದ್ದನು ಎಂಬುದಕ್ಕೆ ಈತನು ನಿರ್ಮಿಸಿದ ಶೈವ "ದೇವಾಲಯಗಳೇ 
ಪ್ರಮುಖ ಸಾಕ್ಷಿಯಾಗಿದೆ. 


ಎಸ್‌.ಹೆಚ್‌. ಗೋವರ್ಧನ ಏಪ್ರಿಲ್‌ - ಸೆಪ್ಟೆಂಬರ್‌ 2017 


73 


ಚನ್ನ ಒಡೆಯ 


ದೊಡ್ಡಯ್ಯನ ಮಗನಾದ ಚನ್ನವೊಡೆಯನ ಉಲ್ಲೇಖವಿರುವ ಕೇವಲ ಏಕೈಕ 
ಶಾಸನವೊಂದು ನಮಗೆ ಲಭ್ಯವಾಗಿದೆ. ಈತ ಕೂಡ ದೊಡ್ಡಯ್ಯನೊಡನೆಯೇ ಆಡಳಿತದಲ್ಲಿ 
ಸಹಕರಿಸಿರಬೇಕು. ದೊಡ್ಡಯ್ಯನ ನ೦ತರ ಚನ್ನರಾಯಪಟ್ಟಣದ ಆಡಳಿತವನ್ನು 
ಮುಂದುವರೆಸಿದನು ಎಂಬುದು ಮುಖ್ಯವಾದ ಸಂಗತಿಯಾಗಿದೆ. 1642ರ ಮಾರ್ಚಿ 
15ರ ಚನ್ನರಾಯಪಟ್ಟಣದ ಶಾಸನದಲ್ಲಿಯೇ '' ಈತನ ಉಲ್ಲೇಖವಿದೆ. ದೊಡ್ಡಯ್ಯನು 
ತನ್ನ ತಂದೆಯ ಹೆಸರನ್ನೇ ತನ್ನ ಮಗನಿಗೂ ಇಟ್ಟಂತೆ ತೋರುತ್ತದೆ. ದೊಡ್ಡಯ್ಯನಿಗಿಂತಲೂ 
ಮುಂಚೆಯೇ ಇವನ ಉಲ್ಲೇಖವಿರುವ ಶಾಸನವೊ೦ದು ನಮಗೆ ಸಿಕ್ಕಿರುವುದು ವಿಶೇಷವಾದ 
ಸಂಗತಿಯಾಗಿದೆ. ಹಾಗಾಗಿಯೇ ಈತನು ದೊಡ್ಡಯ್ಯನ ಕಾಲದಲ್ಲಿ ಆಡಳಿತವನ್ನು ನಡೆಸದೇ 
ಇದ್ದರೂ ಕನಿಷ್ಟ ಪಕ್ಷ ಅವನ ಅಧೀನ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದನು 
ಎ೦ಬುದರಲ್ಲಿ ಎರಡು ಮಾತಿಲ್ಲ. 


ಈ ಶಾಸನವು ಮೈಸೂರು ದೊರೆ ಕಂಠೀರವ ನರಸರಾಜ ಒಡೆಯರ ಆಳ್ವಿಕೆಯ 
ಕಾಲದಲ್ಲಿ ಕಾನಿಕಾರನಹಳ್ಳಿಯ ಪ್ರಭು ದೊಡ್ಡಯ್ಯನವರ ಕುಮಾರ ಚನ್ನವಡೆಯರವರು 
ಕೆರೆಯ ತೂಬನ್ನು ನಿರ್ಮಿಸಿ, ಗಂಗೆ ಬಸವೇಶ್ವರನ ಪ್ರತಿಷ್ಟೆ ಮಾಡಿಸಿ ಮಂಟಪವನ್ನು 
ಕಟ್ಟಿಸಿದ ಸಂಗತಿಯನ್ನು ತಿಳಿಸುತ್ತದೆ. ಈತ ನಿರ್ಮಿಸಿದ ತೂಬು ಚನ್ನರಾಯಪ ಪಟ್ಟಣದಲ್ಲಿಯೇ 
ಇದ್ದ ಕೆರೆಗೇ ಆಗಿದೆ. ಅಲ್ಲಿ ಗಂಗೆ ಬಸವೇಶ್ವರನನ್ನು ಪ್ರತಿಷ್ಟೆ ಮಾಡಿದರು ಎ೦ದರೆ ಅದು 
ಸಾಮಾನ್ಯವಾಗಿ ಕೋಡಿ ಬಸವಣ್ಣ ಎಂದು ಕೆಯುವ ಬಸವಣ್ಣನನ್ನು ಪುತಿಷ್ಠೆ ಮಾಡಿಸಿದ್ದಾರೆ. 
ಸಾಮಾನ್ಯವಾಗಿ ಕೋಡಿ ಬೀಳುವುದೆಂದರೆ ಕೆರೆಯ ನೀರು ತುಂಬಿಹೋಗಿ ಇನ್ನೊಂದು 
ಕೆರೆಗೆ ಹೋಗುವುದು ಎಂದೇ ಅರ್ಥ. ಇಂತಹ ಕೋಡಿ ಬೀಳುವ ಕೆರೆಯ ನೀರನ್ನು 
ತಾವೇ ಅಂದರೆ ತಮ್ಮ ಊರಿಗೇ ಅನುಕೂಲವಾಗುವಂತೆ ಕೃಷಿಗಾಗಿ ಉಪಯೋಗಿಸಿಕೊಳ್ಳುವ 
ಕಾರಣದಿಂದ ಚನ್ನವಡೆಯನು ಈ ಕೆರೆಗೆ ತೂಬನ್ನು ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ 
ಇಂಬು ನೀಡಿದನು. ಎ೦ಬ ವಿಷಯವು ಬಹು ಮುಖ್ಯವಾದುದು. ಇನ್ನೊ ೦ದು ವಿಶೇಷವಾದ 
ಸಂಗತಿಯೆಂದರೆ ಸಾಮಾನ್ಯವಾಗಿ ನಾಡಪುಭುಗಳಾದ 'ಸೌಡಪಣೆಗಳಾದ ಇವರು ಮೈಸೂರಿನ 
ಒಡೆಯರ ಮೇಲಿನ ಮಮತೆಯಿಂದಾಗಿ ಮಗನಾದ ಚನ್ನನಿಗೆ ಒಡೆಯ ಎಂಬ 
ಉಪಾದಿಯನ್ನು ಒದಗಿಸಿರುವುದು ಅದಕ್ಕೆ ಮೈ ಸೂರಿನ” ಒಡೆಯರೂ ಕೂಡ 
ಸಮೃತಿಸಿರಬಹುದು ಎ೦ಬ ಊಹೆಗೆ ಇಂಬು "ನೀಡುತ್ತದೆ. 


ಆಲೂರು ಭೀಮ 


ಆಲೂರು ಭೀಮನು ಕಾನಿಕಾರನಹಳ್ಳಿಯ ನಾಡಪ್ರಭುಗಳಿಗೆ ಯಾವ ರೀತಿಯ 
ಸಂಬಂಧಿ ಎಂಬುದು ಶಾಸನಗಳಲ್ಲಿ ಸ್ಪಷ್ಟವಾಗಿ ನಮೂದಾಗಿಲ್ಲವಾದರೂ ಕೆಲವು ಆಂತರಿಕ 
ಕಾರಣಗಳಿಂದ ಈತ ಈ ವಂಶದವನೇ ಇರಬೇಕೆಂದು ತೋರುತ್ತದೆ. ಬಹುಶಃ ಈತ 
ದೊಡ್ಡಯ್ಯನ ಮಗನಾದ ಚನ್ನವೊಡೆಯನ ಮಗನಾಗಿರಬಹುದು. ಈತನ ಶಾಸನದಿಂದಲೇ 
ಈ ವಂಶದವರು ಬೆಳ್ಳಿ ಕುಲದವರು ಎ೦ಬ ಬಹಳ ಮುಖ್ಯವಾದ ಅಂಶವು ನಮಗೆ 
ತಿಳಿದುಬರುವುದು. 


ಪ್ವತಕಾಹ ನಹಣ 


ಪುಸ್ತಕ 33-34 


ಕಾನಿಕಾರನಹಳ್ಳಿಯ ನಾಡಪ್ರಭುಗಳು 


6 
ಕ್ರಿಶ. 1648ರ ಏಪ್ರಿಲ್‌ 17ಕ್ಕೆ ಸೇರಿದ ಚನ್ನರಾಯಪಟ್ಟಣದ ಗದ್ದೆ ರಾಮೇಶ್ವರ 
ದೇವಾಲಯದಲ್ಲಿರುವ ಶಾಸನವು * ಚನ ವೀರಯ್ಯನ ಮಗನಾದ 'ದೊಡ್ಡಯ್ಯನು 
ಚನ್ನರಾಯಪಟ್ಟಣದಲ್ಲಿ ತುರುಕರಿಂದ ಯುದ್ಧವಾಗಿ " ಬಿದ್ದುಹೋದ ಕೋಟೆಯನ್ನು 
ಪುನರ್ನಿರ್ಮಾಣ ಮಾಡಿದಾಗ ಅವನ ಮೊಮ್ಮಗನಾದ ಆಲೂರು ಭೀಮನು ವಾಪಿ 
ಮಂಟಪ, ಸಂಧ್ಯಾ ಮಂಟಪ, ಕೊಳ, ಬಾವಿ, "ಬಸವನ ಕ೦ಬ, ಉಯ್ಯಾಲೆ ಕಂಬ, 
ದೇವತಾ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿಸಿದ ಸಂಗತಿಯನ್ನು ತಿಳಿಸುತ್ತದೆ. 

ಇದೇ ವಿಷಯವನ್ನು ಚನ್ನರಾಯಪಟ್ಟಣದ ದೊಡ್ಡಕೊಳದ ಮಂಟಪದ ಬೋದಿಗೆಗೆ 
ಸೇರಿಸಿರುವ ಕಲ್ಲುಗಳ ಮೇಲೂ ಬರೆಯಲಾಗಿದೆ. ” ಅಂದರೆ ಅವನು ಕಟ್ಟಿಸಿದ ಕೊಳ 
ಇನ್ನಾವುದೂ ಆಗಿರದೇ ಇದೇ ದೊಡ್ಡ ಕೊಳವಾಗಿದೆ. ಈ ಆಲೂರು ಭೀಮನ ಹೆಸರಿನಲ್ಲಿರುವ 
ಆಲೂರು ಎಂಬ ಗ್ರಾಮವೂ ಕೂಡ ಹಾಸನ ಜಿಲ್ಲೆಯದ್ದಾಗಿರದೇ ಕನಕಪುರ 
ತಾಲ್ಲೂಕಿನಲ್ಲಿರುವ ಆಲೂರೇ ಆಗಿದೆ. ಇದರಿಂದ ನಾವು ಅವರು ಚನ್ನರಾಯಪಟ್ಟಣದಿಂದ 
ಆಳ್ವಿಕೆ ನಡೆಸುತ್ತಿದ್ದರೂ ಕನಕಪುರದ ಅಂದರೆ ಅಂದಿನ ಕಾಣಿಕಾರನಹಳ್ಳಿಯ ಸಂಬಂಧವನ್ನು 
ಮಾತ ತೊರೆದಿರಲಿಲ್ಲ ಎಂಬುದು ಸ ಸ್ಪಷ್ಟವಾಗುತ್ತದೆ. 
ಬಸವಯ್ಯ 

ದೊಡ್ಡಯ್ಯನನ್ನು ಹೊರತುಪಡಿಸಿದರೆ ಈ ವಂಶದ ಅತ್ಯಂತ ಖ್ಯಾತಿಯ ಅರಸನೆಂದರೆ 
ಬಸವಯ್ಯ ಈತನು ದೊಡ್ಡಯ್ಯನ ಎರಡನೆಯ ಮಗನೆಂದು ತೋರುತ್ತದೆ. ಈತನ ಬಗ್ಗೆ 
ನಮಗೆ ನಾಲ್ಕು ಶಾಸನಗಳು ದೊರೆತಿರುವುದು ಮುಖ್ಯವಾಗಿದೆ. ಈ ಶಾಸನಗಳ ಮೂಲಕ 
ಇವನ ಧಾರ್ಮಿಕ ಸೇವೆಗಳನ್ನು ನಾವು ಅರಿಯಬಹುದಾಗಿದೆ. 


ಕ್ರಿಶ. 1650ರ ಅಕ್ಟೋಬರ್‌ 21ಕ್ಕೆ ಸೇರಿದ ಬಾಗೂರಿನ ಶಾಸನವು ಕಂಠೀರವ 
ನರಸರಾಜ ಒಡೆಯರ ಕಾಲದಲ್ಲಿ ಅವರ ಕಾರ್ಯಕರ್ತನಾಗಿ ಸಾತಿ ಗ್ರಾಮವನ್ನು 
'ಕೋಟೂರಯ್ಯನವರು ಆಳ್ವಿಕೆ ನಡೆಸುತ್ತಿದ್ದ ಸಂಗತಿಯನ್ನು ತಿಳಿಸುತ್ತದೆ. ಈತನು ಬಹುಶಃ 
ಕಾನಿಕಾರನಹಳ್ಳಿಯ ನಾಡಪಭುವಾದ `ಬಸವಯ್ಯನ ಅಧೀನನಾದ “ಅಧಿಕಾರಿಯಿರಬೇಕು. 
ls ಸಾತಿಗ್ರಾಮದ ಆಳ್ವಿಕೆಗೆ ಸೇರಿದ ಆಣಿಬಾಗೂರಿನಲ್ಲಿದ್ದ ಗೋಪಾಲಸ್ವಾಮಿ ದೇವಾಲಯಕ್ಕೆ 
ಈ ಕಾಲದಲ್ಲಿ ನವರರಗ, ಪಟ್ಟಸಾಲೆ, ಪ್ರಾಕಾರವನ್ನು ನಿರ್ಮಿಸಲಾದ ಸಂಗತಿಯನ್ನು ಈ 
ಶಾಸನವು ಒದಗಿಸುತ್ತದೆ. ಕ್ತ್‌ 


' ಈ ಗುಡಿಯನ್ನು ಕಟ್ಟಿಸಲು ಪ್ರಾರಂಭಿಸಿದವನು ಯಳವಂದೂರಿನ ಲಿಂಗಯ್ಯ 
ನವರಂಗ, ಪ್ರಾಕಾರ, ಪಟ್ಟಸಾಲೆ ಮುಂತಾದ ಸಮಸ್ತ ಕೆಲಸವನ್ನು ಮಾಡಿಸಿದವನು 
ಕೊಟ್ಟೂರಯ್ಯನ ಕುಮಾರನಾದ ನಂಜಯ್ಯ ಇದಕ್ಕೆ ಸಹಾಯ ಮಾಡಿದವರು ಈ ಸ್ಥಳದ 
ನುಭೋಗನಾದ ನಾರಿಯಪ್ಪಯ್ಯ ಹಾಗೂ ಚಿಕ್ಕರಸಯ್ಯನ ಅರಮನೆಯ ಸೇನುಭೋಗ 
ಿಲಾರಯ್ಯನ ಮಗನಾದ ಗೋವಿಂದಯ್ಯನಿಂದ. ಆದರೆ ದೇವಾಲಯದ ಸಮಸ್ತ 
ಸವೂ ನಡೆದದ್ದು ಕಾನಿಕಾರನಹಳ್ಳಿಯ ನಾಡಪಭುವಾದ ದೊಡ್ಡಯ್ಯನ ಮಗನಾದ 
ಸವಯ್ಯನ ಅಧೀನತೆಯಲ್ಲಿ ಎಂಬುದು ಮುಖ್ಯ ವಾದ ಸಂಗತಿಯಾಗಿದೆ. ಈತ ಇಲ್ಲಿನ 


ವಾಲಯಕ್ಕೆ ಈ ಪ್ರದೇಶದ ಕಾರ್ಯಕರ್ತರನ್ನು ಉಪಯೋಗಿಸಿಕೊಳ್ಳದೇ ತಮ್ಮ. 


| 


“ಎಸ್‌.ಹೆಚ್‌. ಗೋವರ್ಧನ 


ಏಪ್ರಿಲ್‌ - ಸೆಪ್ಟೆಂಬರ್‌ 2011 75 


ಡರ ಸನ 


ಪ್ರತಹಾನ ಸಹಃ 


16 


ಊರಿಗೆ ಹತ್ತಿರವಿರುವ ಯಳಂದೂರಿನ ಕಡೆಯಿಂದ ಕೆಲಸಗಾರರನ್ನು ಕರೆಸಿರುವುದನ್ನು 
ನಾವು ಗಮನಿಸಬೇಕು. 


ಕ್ರಿಶ. 1661ರ ನವೆಂಬರ್‌ 25ರ ಜಂಬೂರಿನ ಶಾಸನವು ೫ ಕಾನಿಕಾರನಹಳ್ಳಿಯ 
ನಾಡಪ್ರಭುವಾದ ದೊಡ್ಡಯ್ಯನವರ ಕುಮಾರನಾದ ಬಸವಯ ನವರು ಜಂಬೂರಿನಲ್ಲಿದ್ದ 
ಜಕ್ಕೇಶ್ವರ ಸ್ವಾಮಿಯವರ ದೇವಾಲಯಕ್ಕೆ ಸ್ವಾಮಿಯ ಅರ್ಥಾಂಗಿಯಾಡ 
ಕಮಲಾಂಬಿಕೆಯಮ್ಮನ ಗುಡಿಯನು ಕಟ್ಟಿಸಿಕೊಟ್ಟ ಸಂಗತಿಯನ್ನು ವಿವರಿಸುತ್ತದೆ. 


ಕ್ರಿಶ. 1663ರ ಮೇ 6ರ ಶಾಸನವು ೫ ಮೈಸೂರು ದೊರೆ ದೇವರಾಜ ಒಡೆಯರ 
ಕಾಲದಲ್ಲಿ ಕಾನಿಕಾರನ ಹಳ್ಳಿಯ ಪ್ರಭು ದೊಡ್ಡಯ್ಯನವರ ಕುಮಾರನಾದ ಬಸವಯ್ಯನವರು 
ಚಂದ್ರಶೇಖರ ಸ್ವಾಮಿಯ ದೇವಾಲಯವನ್ನು ಕಟ್ಟಿಸಿ ದೇವರನ್ನು ಪ್ರತಿಷ್ಟೆ ಮಾಡಿಸಿದ 
ಸಂಗತಿಯನ್ನು ತಿಳಿಸುತ್ತದೆ. ಜೊತೆಗೆ ಇಲ್ಲಿಯೇ ಕಾಡಬಸವೇಶ್ವರನ ದೇವಾಲಯವನ್ನು 
ಸಹ ಕಟ್ಟಿಸಿದರು ಎ೦ದು ಕೂಡ ತಿಳಿಸುತ್ತದೆ. ಈ ಶಾಸನದ ಕೆಳಭಾಗದಲ್ಲಿ ಗೌರಮ್ಮನವರು 
ಪ್ರಮಾದೀಚ ಸಂವತ್ನರದಲ್ಲಿ ಈ ಚಂದ್ರಶೇಖರ ಸ್ವಾಮಿ ದೇವಾಲಯಕ್ಕೆ ಬಿಂಡೇನಹಳ್ಳ 
ಗ್ರಾಮವನ್ನು ದಾನ ನೀಡಿದ ಸ೦ಗತಿಯೂ ತಿಳಿದುಬರುತ್ತದೆ. ಒಂದೇ ಶಾಸನದಲ್ಲಿ ಮೇಲ 
ಬಸವಯ್ಯನ ಶಾಸನವಿದ್ದು ಕೆಳಗೆ ಗೌರಮ್ಮನವರ ಶಾಸನವಿರುವುದರಿಂದ ಈ ಗೌರಮ್ಮನವರು 
ಬಸವಯ್ಯನ ಪತ್ನಿಯಿರಬೇಕೆಂದು ಊಹಿಸುವುದು ತಪ್ಪಲ್ಲವೆ೦ದು ಭಾವಿಸುತ್ತೇನೆ. 


ಈ ಬಸವಯ್ಯನ ಹೆಂಡತಿಯನ್ನು  ಪುಣ್ಯಸ್ತೀ ಎಂದು ಕರೆಯುವ ಶಾಸನವೊಂದು 
ಮೈಸೂರು ಜಿಲ್ಲೆಯ ಬೆಟ್ಟದಪುರದಲ್ಲಿದೆ. ಚ ಬೆಟ್ಟದಪುರದ ಬೆಟ್ಟದ ಅನ್ನದಾನಿ ಮಲ್ಲಿಕಾರ್ಜುನ 
ದೇವಾಲಯದ ಬಳಿ” ಇರುವ ನಂದಿಮಂಟಪವನ್ನು "ಕಾನಿಕಾರನಹಳ್ಳಿಯ ಪ್ರಭು 
ದೊಡ್ಡಯ್ಯನವರ ಕುಮಾರನಾದ ಬಸವಯ್ಯನ ಪುಂಣ್ಯಸೀ ಮುದ್ದುಮಲ್ಲಾಜಮ್ಮನವರು 
ಮಾಡಿಸಿದ ಸಂಗತಿಯನ್ನು ಇಲ್ಲಿನ ಶಾಸನವೊಂದು ದಾಖಶಿಸುತ್ತದೆ. ಈಕೆಯ ಇನ್ನೋ ೦ದು 
ಶಾಸನವೂ " ಕೂಡ ಇದೇ ದೇವಾಲಯದಲ್ಲಿ ಇದ್ದು ಈಕೆ ಅನ್ನ ದಾನಿ ಮಲ್ಲಿಕಾರ್ಜುನ 
ಸ್ವಾಮಿಯವರ ಶ್ರೀಪಾದಕ್ಕೆ ಮುದ್ದುಮಲ್ಲಾಜಮ್ಮನವರ ತೋರಣದ ಸೇವೆಯನ್ನು 
ಮಾಡಿಸಿಕೊಟ್ಟ ಸಂಗತಿಯನ್ನು ತಿಳಿಸುತ್ತದೆ. 


ಕ್ರಿಶ. 1670ರ ಫೆಬ್ರವರಿ 24ಕ್ಕೆ ಸೇರಿದ ಶಾಸನವೇ * ನಮಗೆ ತಿಳಿದಿರುವ ಮಟ್ಟಿಗೆ 
ಕಾನಿಕಾರನಹಳ್ಳಿಯ ನಾಡಪ್ರಭುಗಳಿಗೆ ಸಂಬಂಧಿಸಿದಂತೆ ಕಡೆಯ ಶಾಸನವಾಗಿದೆ. 
ಚನ ರಾಯಪಟ್ಟಣದ ಚನ್ನ ಕೇಶವ ದೇವಾಲಯದ ಗರುಡಗಂಭದ ಕಟ್ಟೆಯ ಮೇಲಿರುವ 
ಈ "ಶಾಸನವು “ಪನು ದೊಡ್ಡಯ್ಯನ ಮಗನಾದ ಬಸವಯ್ಯನು ಚನ ರಾಯಪಟ್ಟಣದ 
ಕೋಟೆಯಲ್ಲಿರುವ ಚನ್ನರಾಯಸ್ವಾಮಿ ದೇವಾಲಯಕ್ಕೆ ದೀಪಮಾಲೆ ಕಂಬವನ್ನು ಮಾಡಿಸಿಕೊ 
ಸಂಗತಿಯನ್ನು ತಿಳಿಸುತ್ತದೆ. 


ಹಾಗೆ ನೋಡಿದರೆ ದೊಡ್ಡಯ್ಯನಷ್ಟು ಬಸವಯ್ಯ ರಾಜಕೀಯ ಗೊಂದಲಗಳಿ 
ಈಡಾದಂತೆ ತೋರುವುದಿಲ್ಲ. ಇವನ "ಬಹುತೇಕ ಎಲ್ಲ "ಶಾಸನಗಳು ಇವನು ಕೈಗೊಂ 
ಧಾರ್ಮಿಕ ಕಾರ್ಯಗಳನ್ನು ತಿಳಿಸುವುದೇ ಎನಃ ಯಾವುದೇ ರಾಜಕೀಯ ಸಂಗತಿಗಳ 
ತಿಳಿಸುವುದಿಲ್ಲ. ಇವನ ಕಾಲದಲ್ಲಿ ಅತ್ಯುತ್ತಮವಾದ ಹಲವಾರು ದೇವಾಲಯಗ 


ಕಾನಿಕಾರನಹಳ್ಳಿಯ ನಾಡಪ್ರಭುಗ 


ನಿರ್ಮಾಣವಾಗುವುದರ ಜೊತೆಗೆ ಈಗಾಗಲೇ ನಿರ್ಮಾಣವಾದ ದೇವಾಲಯಗಳಿಗೆ 
ಹಲವು ರೀತಿಯಲ್ಲಿ ಸೇರ್ಪಡೆಗಳು ಆಗತೊಡಗಿದವು. 


ಒಟ್ಟಿನಲ್ಲಿ ಕಾನಿಕಾರನಹಳ್ಳಿಯ ನಾಡಪಭುಗಳು ತಮ್ಮ ಮೂಲನೆಲೆಯಾದ ಅಂದಿನ 
ಕಾಣಿಕಾರನಹಳ್ಳಿಯಿಂದ (ಇಂದಿನ ಕನಕಪುರ) ಚನ್ನರಾಯಪಟ್ಟಣಕ್ಕೆ ಬಂದು ಮೂರು 
ದಶಕಗಳವರೆಗೆ ಇಲ್ಲಿನ ಆಡಳಿತವನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ನಡೆಸಿರುವುದಕ್ಕೆ 
ಶಾಸನಾಧಾರಗಳಿದ್ದರೂ ಇನ್ನೂ ಹೆಚ್ಚಿನ ಅವಧಿಯಲ್ಲಿ ಆಳಿರಬಹುದು. ಅದಕ್ಕೆ ಚಾರಿತ್ರಿಕ 
ದಾಖಲೆಗಳು ಇನ್ನೂ ದಾಖಲಾಗಿಲ್ಲವೆಂದು ಹೇಳಬೇಕಾಗುತ್ತದೆ. 


ಮಹಾಪರಾಕ್ರಮಿಗಳಾಗಿ ಯುದ್ದಗಳಲ್ಲಿ ಭಾಗವಹಿಸಿದಂತೆಯೇ ದಾನಪರರಾಗಿ, 
ೈವಭಕ್ತರಾಗಿ, ಅನೇಕ ದೇವಾಲಯಗಳಿಗೆ ಅನೇಕ ರೀತಿಯಲ್ಲಿ ಧಾರ್ಮಿಕ 
ಕಾರ್ಯಕ್ರಮಗಳನ್ನು ನೆರೆವೇರಿಸಿದರು. ಶೈವ ದೇವಾಲಯಗಳಿಗೆ ಹೆಚ್ಚಿನ ನೆರವನ್ನು 
; ವುದು ನಿಜವಾದರೂ ವೈಷ್ಣವ ದೇವಾಲಯಗಳಿಗೇನೂ ವಂಚನೆ ಮಾಡಿಲ್ಲದಿರುವುದಕ್ಕೆ 
ಚನ್ನರಾಯಸ್ವಾಮಿಯ ದೇವಾಲಯಕ್ಕೂ ಇವರಿಂದ ದಾನದತ್ತಿಗಳು ಪ್ರಾಪ್ತವಾಗಿರುವ 
ಹಿನ್ನೆಲೆಯಲ್ಲಿ ಗಮನಿಸಬಹುದಾಗಿದೆ. ಇದರೊಂದಿಗೆ ಕೆರೆ ನಿರ್ಮಾಣ, ತೂಬುಗಳನ್ನು 
ಇರಿಸುವುದು ಮುಂತಾದ ಸಾರ್ವಜನಿಕ ಕಾರ್ಯಗಳನ್ನು ಕೂಡ ಈ ವಂಶೀಯರು 
ಮಾಡಿ ಜನಾನುರಾಗಿಗಳಾಗಿದ್ದರು ಎಂದು ಹೇಳಬಹುದು. 


ರ ಸೂಚಿ ಮತ್ತು ಕೊನೆ ಟಿಪ್ಪಣಿಗಳು 
ಬಿ. ಲೂಯಿ ರೈಸ್‌ ; ಎಪಿಗ್ರಾಫಿಯಾ ಕರ್ನಾಟಕಾ ; ಸಂಪುಟ 5 ; ಭಾಗ 1. ಹಾಸನ ಡಿಸ್ಟಿಕ್ಟ್‌ನಲ್ಲಿರುವ 
ಶಾಸನಗಳು ; ಬೆ೦ಗಳೂರು ; 1902. 
'2. ಎಪಿಗ್ರಾಫಿಯಾ ಕರ್ನಾಟಿಕಾ(ಪರಿಷ್ಠತ) ;ಸಂಪುಟ 10 ; ಮೈಸೂರು ವಿಶ್ವವಿದ್ಯಾನಿಲಯ ; ಮೈಸೂರು ; 
1997. 
|. ಟಿ. ವಿ. ವೆಂಕಟಾಚಲ ಶಾಸ್ತಿ ; ಕನಕಪುರ ಎಂಬ ಕಾನಕಾನಹಳ್ಳಿಯ ಚರಿತ್ರೆ ; ಪುಸ್ತಕ ಶಕ್ತಿ ಪ್ರಕಾಶನ ; 
ಬೆಂಗಳೂರು ; 2007. 
ಕಂಠೀರವ ನರಸರಾಜ ವಿಜಯ ; ಮೈಸೂರು ವಿಶ್ವವಿದ್ಯಾಲಯ ; ಮೈಸೂರು ; 
5. ಕಂಠೀರವ ನರಸರಾಜ ವಿಜಯ ; 18ನೆಯ ಸಂಧಿ ; 71ನೆಯ ಪದ್ಯ ; ಮೈಸೂರು ; 
65. ಕಂಠೀರವ ನರಸರಾಜ ವಿಜಯ ; 13ನೆಯ ಸಂಧಿ ; 60ನೆಯ ಪದ್ಯ ; ಮೈಸೂರು 
, ಕಂಠೀರವ ನರಸರಾಜ ವಿಜಯ ; 12ನೆಯ ಸಂಧಿ ; 81ನೆಯ ಪದ್ಯ ; ಮೈಸೂರು ; 
೫. ಬಿಜಾಪುರದ ಇತಿಹಾಕ್ಕೆ ಸಂಬಂಧಿಸೆದ ಇಸವಿಗಳಿಗಾಗಿ ನಾನು ಕನ್ನಡ ವಿಷಯ ವಿಶ್ವಕೋಶ ಹಾಗೂ 
| ಕೊಲ್ಹಾರ ಕುಲಕರ್ಣಿಯವರ ಪುಸ್ತಕಗಳನ್ನು ಆಶ್ರಯಿಸಿದ್ದೇನೆ. 
ಕೃಷ್ಣ ಕೊಲ್ಹಾರ ಕುಲಕರ್ಣಿ ; ಬಿಜಾಪುರ ಆದಿಲ್‌ ಶಾಹಿ ; ಸಿಕ್ಯಾಬ ; ಬಿಜಾಪುರ ; 2002. 
). ಎಪಿಗ್ರಾಫಿಯಾ ಕರ್ನಾಟಿಕಾ(ಪರಿಪ್ನತ) ; ಸಂಪುಟ 10 ; ಚನ್ನರಾಯಪಟ್ಟಣ 17. ಮೈಸೂರು ವಿಶ್ವವಿದ್ಯಾನಿಲಯ 
|; ಮೈಸೂರು ; 1997 
81. ಅದೇ ; ಚನ್ನರಾಯಪಟ್ಟಣ 4. 
2, ಅದೇ ; ಚನ್ನರಾಯಪಟ್ಟಣ 14. 


he 


ಕೃಷ್ಣ 


“ಎಸ್‌.ಹೆಚ್‌. ಗೋವರ್ಧನ 


ಶೈ 


ಎಬ್ರಲ್‌ - ಸೆಪ್ಟೆಂಬರ್‌ 2017 |77 


13. ಅದೇ ; ಚನ್ನರಾಯಪಟ್ಟಣ 14. 
14. ಅದೇ ; ಚನ್ನರಾಯಪಟ್ಟಣ 20. 
15. ಅದೇ ; ಚನ್ನರಾಯಪಟ್ಟಣ 81. 
16. ಅದೇ ; ಚನ್ನರಾಯಪಟ್ಟಣ 38. 
17. ಅದೇ ; ಚನ್ನರಾಯಪಟ್ಟಣ 17. 
18. ಅದೇ ; ಚನ್ನರಾಯಪಟ್ಟಣ 11. 
19. ಅದೇ ; ಚನ್ನರಾಯಪಟ್ಟಣ 15. 
20. ಅದೇ ; ಚನ್ನರಾಯಪಟ್ಟಣ 50. 
21. ಅದೇ ; ಚನ್ನರಾಯಪಟ್ಟಣ 43. 
22. ಅದೇ ; ಚನ್ನರಾಯಪಟ್ಟಣ 7. 
23. ಮೈಸೂರು ಪುರಾತತ್ತ್ವ ವರದಿ 1943-ಪುಟ 29. 


24. ಅದೇ ; 
25. ಎಪಿಗ್ರಾಫಿಯಾ ಕರ್ನಾಟಕಾ(ಪರಿಷ್ಠತ) ; ಸಂಪುಟ 10 ; ಚನ್ನರಾಯಪಟ್ಟಣ 4. ಮೈಸೂರು ವಿಶ್ವವಿದ್ಧಾನಿಲಂ 
; ಮೈಸೂರು ; 1997 | 


ಕಾನಿಕಾರನಹಳ್ಳಿಯ ನಾಡಪ್ರಭುಗ 


ರೈತ್‌ವಾರಿ ಪದ್ದತಿ - ದಕ್ಷಿಣ ಕನ್ನಡದಲ್ಲಿ 
ಕಂಪೆನಿ ರಾಜ್‌” ಸ್ಥಾಪ ಪನೆ 


1799 ಟಿಪುವಿನ ಮರಣಾನಂತರ 
ಇಂಗ್ಲಿಷ್‌ ಈಸ್‌ ಇಂಡಿಯಾ ಕಂಪೆನಿಯ ಅಧಿಕಾರ 
| ಎಸ್ನತ ರೂಪದಲ್ಲಿ ಹೊಸ ಪ್ರದೇಶವನ್ನೊಳ 
| ಗೊರಿಡಂತೆ ಸ್ಥಾಪನೆಯಾಗುತ್ತದೆ. ಉತ್ತರ ಕನ್ನಡ 
| ಮತ್ತು ದಕ್ಷಿಣ ಕನ್ನಡವನ್ನು “ಒಳಗೊಂಡ ಕೆನರ 

ಪ್ರದೇಶವು ಕಂಪೆನಿಯ ಪಾಲಾಗುತದೆ. 1800 
ರಲ್ಲಿ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಕೆನರವನ್ನು 
ಉತ್ತರ ವಿಭಾಗ "(ಉತ್ತರ ಕನ ಡ). ಮತ್ತು ದಕ್ಷಿಣ 
ಹ (ದಕ್ಷಿಣ ಕನ್ನಡ) ಎಂದು "'ಬಭಾಗಿಸಲಾಗುತದೆ. 
ವ್ಯವಹಾರಗಳಲ್ಲಿ ತೊಡಗಿಕೊಂಡಿದ್ದ ಕಂಪೆನಿ 
rs ಕಂಪೆನಿಯಾಗಿ ಬದಲಾಗುತ್ತದೆ. ಮು 
ಬದಲಾವಣೆ ಭಾರತವನ್ನು ಕುರಿತಂತೆ ಅತ್ಯಂತ ಎಸ್ನತ 
ಪಡೆಯುವ ಅವಶ್ಯಕತೆಯನ್ನು ೦ಟು ಮಾಡುತ. 
ಈ ಜ್ಞಾನ ಸಂಚಯನ ಪ್ರಕ್ರಿಯೆಯು ಕಂದಾಯ 
ವರದಿಗಳು ಮತ್ತು ಅದರ ಕುರಿತು ಬಿಟಿಷ್‌ 
" ಅಧಿಕಾರಿಗಳ ಮಧ್ಯೆ ನಡೆಯುವ ಸಂವಾದಗಳ 
ಮೂಲಕ ಆರಂಭವಾಗುತ್ತದೆ. 


ಆಧುನಿಕೋತ್ತರವಾದದ ಚಿಂತಕರು 
ಪೂರ್ವದ ಕುರಿತಾದ ಯುರೋಪಿನ 
ಜ್ಞಾನಭಾರತಿ ಬರವಣಿಗೆಗಳು, ಪೂರ್ವವನ್ನು ಅರ್ಥೈಸುವ. 
ಬೆಂಗಳೂರು ವಿಶ್ವವಿದ್ಯಾನಿಲಯ ಪಶ್ಚಿಮವನ್ನು ಏವರಿಸುವ ವಿಧಾನಕ್ಕಿಂತ ಎರುದ್ದವಾದ 
ಬೆಂಗಳೂರು ರೀತಿಯಲ್ಲಿ “ವಿವರಿಸುವದರ ಮೂಲಕ ಪೂರ್ವದ. 


ಸತೀಶಗಟ್ಟಿ 
ಸಂಶೋಧನಾ ವಿದ್ಯಾರ್ಥಿ 
ಇತಿಹಾಸ ವಿಭಾಗ 


೬ ,ಜ00086, 


- ಸೆಪ್ಟೆಂಬರ್‌ 2017 | 79 


ಮೇಲೆ ಪಶ್ಚಿಮದ ಅಧಿಕಾರ ಸ್ಥಾಪಿಸಲಾಗುತ್ತದೆ ಎಂದು ತಿಳಿಸುತ್ತಾರೆ. ಈ ವಾದ 
ಆರಂಭಿಕ ಹಂತದಿಂದ ಸಾಮಜ್ಯ ಷಾಹಿ ಹಂತದವರೆಗಿನ ಪೂರ್ವದ ಕುರಿತ ಯುರೋಪಿನ 
ಬರವಣಿಗೆಗಳಲ್ಲಿ ಯಾವುದೇ "ಬದಲಾವಣೆಗಳನ್ನು ಗುರುತಿಸುವುದಿಲ್ಲವೆಂದು ಟೀಕೆಗೆ 
ಒಳಗಾಗಿದೆ. ಭಾರತದಲ್ಲಿ ಈ ವಾದದ ಪ್ರಮುಖ ಟೀಕಾಕಾರರು 'ರಿವಿಸ್‌ನಿಷ್ಟ್‌ 
ಹಿಸ್ಟೋರಿಯೋಗ್ರಾಫಿ' ಎಂದು ಕರೆಯುವ ಇತಿಹಾಸಕಾರರ ಗುಂಪಿಗೆ 
ಸಂಬಧಿಸಿದವರಾಗಿದ್ದಾರೆ. ಇವರ ಪ್ರಕಾರ ವಸಾಹತು ಕಾಲದ ಜ್ಞಾನವು ವಸಾಹತು 
ಪೂರ್ವ ಸ್ಥಳೀಯ ಜ್ಞಾನ ಸಂಚಯನದ ಮಾದರಿಯನ್ನೇ ಅನುಸರಿಸುತ್ತದೆ ಎಂದು 
ತಿಳಿಸುತ್ತಾರೆ. ಇವರಿಗೆ ವಸಾಹತು ಪೂರ್ವ ಮತ್ತು ವಸಹಾತು ಕಾಲದ ಮಾಹಿತಿ 
ಸಂಗ್ರಹಣೆಯಲ್ಲಿ ಯಾವುದೇ ವತ್ಯಾಸವನ್ನು ಕಾಣುವುದಿಲ್ಲ. ಭಾರತೀಯರೆ ಮಾಹಿತಿದಾರರಾಗಿ 
ವಸಹಾತುಕಾಲದ ಜ್ಞಾನ ಸಂಚಯನಕ್ಕೆ ಕಾರಣಕರ್ತರಾಗುತ್ತಾರೆ ಎಂದು ತಿಳಿಸುತ್ತಾರೆ. 
ಸೈದ್‌ನ ಸಿದ್ದಾಂತದ ಇನ್ನೋರ್ವ ಟೀಕಾಕಾರರಾದ ಕೇಟ್‌ ಟೆಲ್ಲರ್‌ ರವರು ವಾಣಿಜ್ಯ 
ವಸಹಾತುಷಾಹಿ ಮತ್ತು ಸಾಮ್ರಾಜ್ಯ ವಸಹಾತುಷಾಹಿಯಲ್ಲಿರುವ ವತ್ಯಾಸಗಳನ್ನು 
ವಿವರಿಸುತ್ತಾರೆ. ಇವರ ಪ್ರಕಾರ ವಾಣಿಜ್ಯ ವಸಹಾತುಷಾಹಿ ಕಾಲಘಟ್ಟದಲ್ಲಿ ಪೂರ್ವದ 
ಅಥವಾ ಭಾರತದ ಕುರಿತಾದ ಯುರೋಪಿನ ಬರವಣಿಗೆಗಳಲ್ಲಿ 'ಸಾಮ್ಯತೆ ಮತ್ತು ಭಿನ್ನತೆ” 
ವಿಧಾನಗಳನ್ನು ಅನುಸರಿಸಿ ವಿವರಿಸಲಾಗುತ್ತದೆ ಎಂದು ತಿಳಿಸುತ್ತಾರೆ. ವಾಣಿಜ್ಯ 
ವಸಾಹತುಷಾಹಿ ಕಾಲದ ಯುರೋಪಿಯನ್‌ ಬರವಣಿಗೆಗಳು ತಾವಿರುವ ಸೀಮಿತ 
ನೆಲೆಗಳಲ್ಲಿ ಸ್ಥಳೀಯ ರಾಜರುಗಳು, ಭಾಷೆ, ಜನರು ಮತ್ತು ಧರ್ಮ ಸಂಪ್ರದಾಯವನ್ನು 
ತಿಳಿಯುವ ಪ್ರಯತ್ನವನ್ನು ಮಾಡುತ್ತವೆ. ಕಂದಾಯ ಮತ್ತು ಗ್ರಾಮಗಳ ಕುರಿತಾಗಿ 
ಪೋರ್ಚುಗೀಸರ ಆಡಳಿತದ ಅಧಿಕಾರವಿದ್ದ ಗೋವಾದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. 
ವಾಣಿಜ್ಯ ವಸಾಹತುಷಾಹಿ ಕಾಲಘಟ್ಟದಲ್ಲಿ ವ್ಯಾಪಾರಿ ಉತ್ಪನ್ನ ಮತ್ತು ವಸ್ತುಗಳು, ಅವುಗಳು 
ಲಭ್ಯವಿರುವ ನಗರಗಳು, ಮಾರ್ಗಗಳು ಹಾಗೂ ಪ್ರಮುಖ ಸ್ಥಳೀಯ ರಾಜರುಗಳ 
ಕುರಿತು ವಿವರಣೆ ನೀಡಲಾಗುತ್ತದೆ. ರಾಜರುಗಳು ಮತ್ತು ಜನರ ಕುರಿತಾದ ವಿವರಣೆಗಳು 
ಕೂಡಾ ಅವರ ಶ್ರೀಮಂತಿಕೆ ಮತ್ತು ಅಲ್ಲಿ ಜರಗುವ ವ್ಯಾಪಾರದ ಕುರಿತಾಗಿರುತ್ತದೆ. ಈ 
ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಕರಾವಳಿ ತೀರದ ನಗರಗಳನ್ನು ಪ್ರಮುಖವಾಗಿ 
ಎವರಿಸಲಾಗುತ್ತದೆ. ಹಳ್ಳಿಗಳ ವಿವರಣೆ ತು೦ಬಾ ಸೀಮಿತವಾಗಿರುತ್ತದೆ. ಅದೇ ವಸಹಾತುಷಾಹಿ 
ಆಡಳಿತದ ಅಧಿಕಾರವಾಗಿ ಬದಲಾದ ನಂತರ ಯುರೋಪಿಯನ್‌ (ಬ್ರಿಟಿಷ್‌) ಬರವಣಿಗೆಗಳ 
ಸ್ವರೂಪ ಬದಲಾಗುತ್ತದೆ. ವ್ಯಾಪಾರದ ಬದಲು ಕಂದಾಯ ಸಂಗ್ರಹಣೆ ಮಹತ್ತ ಪಡೆಯುತ್ತದೆ. 
ಕಂದಾಯ ಸಂಗ್ರಹಣೆ ಮತ್ತು ಆಡಳಿತಾತ್ಮಕ ಜ್ಞಾನಕ್ಕಾಗಿ ಕಂಪೆನಿ ಸರಕಾರ ಸ್ಥಳೀಯರ 
ಕುರಿತು ಎಸ; ತ ಜ್ಞಾನ ಪಡೆಯುವ ಅವಶ್ಯಕತೆಯುಂಟಾಗುತ್ತದೆ. ಈ ಹಿನ್ನೆಲೆಯಲ್ಲೇ 
ಬರ್ನಾಡ್‌ ಕಾನ್‌ರವರು ಟಿಪ್ಪುವಿನ ಸೋಲಿನ ನಂತರ ಕಂಪೆನಿ ಸರಕಾರ ಭಾರತದ 
ಇತಹಾಸದ ಕುರಿತ ದಾಖಲೆಗಳನ್ನು ಶೋಧಿಸುವ ವ್ಯವಸ್ಥಿತ ಪ್ರಯತ್ನಕ್ಕೆ ಕೈ ಹಚ್ಚಿತ್ತು 
ಎ೦ದು ತಿಳಿಸುತ್ತಾರೆ. ಕಂಪೆನಿ ಸರೂಪವು ಆಡಳಿತ ಸಂಸ್ಥೆಯಾಗಿ ಬದಲಾಗಿ ಸುಮಾಜ್ಯಶಾಹಿ 
ರೂಪ ಪಡೆದಾಗ, ಆಡಳಿತ ಮಾಡಲು ಮತ್ತು ಸಮರ್ಥಿಸಿಕೊಳ್ಳಲು ಜ್ಞಾನವನ್ನು 
ಬಳಸಿಕೊಳ್ಳಲಾಗುತ್ತದೆ. ಈ ಹಂತದಲ್ಲೂ ಕೂಡ. ಭಾರತದ ಕುರಿತಾದ ಯುರೋಪಿನ 
ಬರವಣಿಗೆಗಳು ಏಕರೂಪವನ್ನು ಹೊಂದಿರುವುದಿಲ್ಲ. ಆದರೆ ಯುರೋಪಿನ ಅಥವಾ 


ಕ 


ಪುಸ್ತಕ 33-34 


ರೈತ್‌ವಾರಿ ಪದ್ಧತಿ-ದಕ್ಷಿಣ ಕನ್ನಡದಲ್ಲಿ ಕಂಪೆನಿ ರಾಜ್‌ ಸ್ಥಾಪನೆ 


ಬ್ರಿಟಿಷರ ಎಲ್ಲಾ ಬರವಣಿಗಗಳು ಅಂತಿಮವಾಗಿ ಕಂಪೆನಿ ಆಡಳಿತದ ವಿಸ್ತರಣೆ ಮತ್ತು 
ಮುಂದುವರಿಕೆಯನು ಪ್ರತಿಪಾದಿಸುತ್ತದೆ. ಈ ಹಿನ್ನೆ! ಲೆಯಲ್ಲಿ ಸರ್‌ ಥಾಮಸ್‌ ಮನ್ರೋರವರ 
ದಕ್ಷಿಣ ಕನ್ನಡದಲ್ಲಿ ಜಾರಿಗೆ ತಂದ 'ರೈತವಾರಿ ಪದ್ಧತಿ ಯನ್ನು ವಿವರಿಸುವ ಪ್ರಯತ್ನ 
ಔಾಡಲಾಗಿದೆ. 


ರೈತ್‌ವಾರಿ ಪದ್ದತಿಯ ಕುರಿತು ಇರುವ ಯುರೋಪಿನ ಬರವಣಿಗೆಗಳು ಹಲವಾರು 
ಸಂಪುಟಗಳಲ್ಲಿವೆ. ರೈತ್‌ವಾರಿ ಕುರಿತಾದ ಬ್ರಿಟಿಷ್‌ ಬರವಣಿಗೆಗಳೇ ಈ ಕಂದಾಯ 
ಪದ್ದತಿಯ ಪರ ಮತ್ತು ವಿರುದ್ದ ಎನ್ನುವ ಸಂವಾದದ ಮೂಲಕ ನಡೆಯುತ್ತದೆ. ಸರ್‌ 
ಥಾಮಸ್‌ ಮನೋ, ವಿಲಿಯಂ 'ಥ್ಯಾಕರೆ ಮತ್ತು ರೆವನ್‌ಷಹಾ ರೈತ್‌ವಾರಿ ಪರ ವಾದಿಸಿದರೆ 
ಅದೇ ಜೆ. ಹಾಡ್ಜ್‌ಸನ್‌, ಜೆ. ಬಿಗ್‌ ಹಾಗೂ. ಪುಲ್ಚಾನ್‌ ರವರು ಬ೦ಗಾಳದ ಮಾದರಿ 
ಖಾಯಂ ಭೂ ಜಮೀನುದಾರಿ ಪದ್ದತಿಯನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಾರೆ ಮತ್ತು 
ರೈತ್‌ವಾರಿ ಪದ್ದತಿಯನ್ನು ವಿರೋಧಿಸುತ್ತಾರೆ. ಈ ಲೇಖನದಲ್ಲಿ ಪ್ರ ಪ್ರಮುಖವಾಗಿ ದಕ್ಷಿಣ 
ಕನ್ನಡಕ ಸಂಬಂಧಿಸಿದ ಹತ್ತೋ೦ಬತ್ತನೇ ಶತಮಾನದ ಆರಂಭಿಕ ದಶಕಗಳ ರೈತವಾರಿ 
ಕುರಿತಾಗಿರುವ ಬ್ರಿಟಿಷ್‌ ಬರವಣಿಗೆಗಳನ್ನು ಮಾತ್ರ ಪರಿಶೀಲಿಸಲಾಗಿದೆ. 


ರೈತವಾರಿ ಮತ್ತು ಮನ್ರೋ 


1799ರಲ್ಲಿ. ಮನ್ರೋರವರನ್ನು ಕೆನರದ ಕಲೆಕ್ಟರ್‌ ಆಗಿ "ಮಿಲಿಟರಿ ಕಲೆಕ್ಟರ್‌? 
ಗುಂಪಿನಿಂದ ಸೇಮಕ ಆಗಿ ಜುಲೈ: 1799 ರಿಂದ ಅಕ್ಟೋಬರ್‌ 1800 ರವರಗೆ 
ಅಧಿಕಾರದಲ್ಲಿರುತ್ತಾರೆ. ಬಾರಮಹಲ್‌ನಲ್ಲಿ ಅಲೆಕ್ಟಾಂಡರ್‌ ರೀಡ್‌ ಮತ್ತು ಕೆನರದಲ್ಲಿ ಥಾಮಸ್‌ 

' ಮನ್ರೋರವರನ್ನು ಮದಾಸ್‌ ಪ ಪ್ರಸಿಡೆನ್ಲಿಯ "ಸಿವಿಲ್‌ ಕಲ್‌ಕ್ಟರ್‌'ಗೆ ಬದಲಾಗಿ ಮಿಲಿಟರಿ 
ಕಲೆಕ್ಷರ್‌ಗಳಾಗಿ ಅವರಿಗಿರುವ ಸೋಯ ಭಾಷೆಗಳ ಜ್ಞಾನದ ಕಾರಣದಿಂದ ಆಯ್ಕೆ 
ಮಾಡಲಾಗುತ್ತದೆ. ಮನ್ರೋರವರಿಗೆ ಕನ್ನಡ ಮತ್ತು ತೆಲುಗು ಚೆನ್ನಾಗಿ ತಿಳಿದಿತ್ತು. ಆಟೇ 
ಸಿವಿಲ್‌ ಕಲೆಕ್ಕರ್‌ಗಳು ಸ್ಥಳೀಯರ ಜೊತೆಗೆ ಸಂವಹನಕ್ಕಾಗಿ ದುಬಾಷಿಗಳ ಮೇಲೆ 
' ಅವಲಂಬಿತರಾಗಬೇಕಾದುದರಿಂದ ಅವರನ್ನು “ದುಬಾಷಿ ಕಲೆಕ್ಟರ'ಗಳಿಂದು ಕರೆಯಲಾಗುತ್ತಿತು. 
1789ರಲ್ಲಿ ಸರ್‌ ಜಾನ್‌ ಶೋರ್‌ ರವರು ಎರಡು ರೀತಿಯ ಕಂದಾಯ ಪದ್ದತೆಯ 
ಕುರಿತು ತಿಳಿಸುವಾಗ ಮೊದಲ ಬಾರಿಗೆ "ಭೂಮಿಯನ್ನು ಅಳತೆಗೊಳಪಡಿಸಿ, ವರ್ಗೀಕರಿಸಿ 
ರೈತರಿಂದ ಸರಕಾರಕ್ಕೆ ನೇರವಾಗಿ ಕಂದಾಯ ಪಾವತಿಸುವ ಪದ್ದತಿ'ಯ ಕುರಿತು ತಿಳಿಸುತ್ತಾರೆ. 

' ರೈತವಾರಿ ಪದ್ದತಿಯನ್ನು ಮದ್ರಾಸ್‌ ಪ್ರೆಸಿಡೆನ್ಸಿಯ ಬಾರಮಹಲ್‌ನಲ್ಲಿ ಮೊದಲ ಬಾರಿಗೆ 
ಅನುಷ್ಟಾನಕ್ಕೆ ತರುವವರು ಅಲೆಕ್ಸಾಂಡರ್‌ ರೀಡ್‌. ಬೇರೆ ಕಂದಾಯ ಪದ್ದತಿಗಳ ಅನುಷ್ಠಾನದ 
ಬಗೆಗೆ ಆಲೋಚಿಸುತ್ತಿದ್ದ ಮನೋರವರು ತುಂಬಾ ತಡವಾಗಿ ರೈತವಾರಿ ಪದ್ದತಿಯ 
ಕುರಿತು ಆಸಕ್ತಿ ವಹಿಸುತ್ತಾರೆ. ವ್ಯ ಕಾರಣದಿಂದಲೇ ಡೈಕ್ಸ್‌ ಮತ್ತು ನಿರ್ಮಲ್‌ ಮುಖರ್ಜಿ 
' ಮನ್ರೋರವರ ರೈತವಾರಿಯ ಕುರಿತ ತಡವಾಗಿ ಬದಹಿದ ಆಸಕ್ತಿಯನ್ನು “ತಡವಾದ 
' ಮತಾಂತರ' ವಡ ಕರೆಯುತ್ತಾರೆ. ಮನ್ರೋರವರು ಉಳಿದ ಜಿಲ್ಲೆಗಳಿಗೆ ಹೋಲಿಸಿದರೆ 
ದಕ್ಷಿಣ ಕನ್ನ ಡದಲ್ಲಿ ಖಾಸಗಿ ಆಸ್ತಿಯ ಕಲ್ಪನೆ ವಿಜಯನಗರ ಕಾಲದಿಂದಲೂ ಇದೆ ಎಂದು 
ತಿಳಿಸುತ್ತಾರೆ. ಇದಕ್ಕಾಗಿ ಕಪ್ಪು “ಕಡತಗಳು, ಶಾಸನಾತ್ಮಕ ಸಾ ಕ್ಷ್ಯಗಳನ್ನು ಒದಗಿಸುತ್ತಾರೆ. 

} cy ಕನ್ನ ಡದಲ್ಲಿ ಖಾಸಗಿ ಆಸಿಯ ಕಲ್ಪನೆ ಇರುವುದರಿಂದ ಕಂಪೆನಿ ಸರಕಾರ ರೈತವಾರಿ 


' ಸತೀಶಗಟ್ಟಿ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 | 81 


ys ಸನ 


82 


ಪದ್ದತಿ ಜಾರಿಗೆ ತರಬೇಕೆಂದು ತಿಳಿಸುತ್ತಾರೆ. ಅದೇ ನಂತರದಲ್ಲಿ 'ಸೀಡೆಡ್‌ ಡಿಸ್ಟಿಕ್‌' ನಲ್ಲಿ 
ಕಲೆಕ್ಟರ್‌ ಆದಾಗ ಅಲ್ಲಿರುವ ಪ್ರಬಲ ಪಾಳೇಗಾರರನ್ನು ಮಣಿಸಲು ಭೂಮಿಯ ಮಾಲಕತ್ವ 
ಸರಕಾರದ್ದಾಗಿದೆ. ಆದುದರಿಂದ ರೈತವಾರಿ ಪದ್ಧತಿ ಜಾರಿಗೆ ತರಬೇಕೆಂದು ತಿಳಿಸುತ್ತಾರೆ. 
ಯಾವಾಗ ಅಸ್ತಿತ್ವದಲ್ಲಿರುವ ನ್ಯಾಯಾಂಗ ವ್ಯವಸ್ಥೆ ರೈತವಾರಿ ಪದ್ಧತಿಗೆ 
ಹೊಂದಿಕೊಳ್ಳುವುದಿಲ್ಲವೋ ಆಗ ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆ ತರಬೇಕೆಂದು 
ತಿಳಿಸುತ್ತಾರೆ... ಮನ್ರೋರವರಿಗೆ ಕೃಷಿ ಜಮೀನು ದಕ್ಷಿಣ ಕನ್ನಡದ ರೀತಿಯಲ್ಲಿ ಖಾಸಗಿ 
ಆಸ್ಮಿಯಾಗಿರಲಿ ಅಥವಾ ಸೀಡೆಡ್‌ ಡಿಸ್ಪಕ್ಸ್‌ ರೀತಿಯಲ್ಲಿ ಸರಕಾರಿ ಭೂಮಿಯಾಗಿರಲಿ 
ರೈತವಾರಿ ಪದ್ದತಿ ಜಾರಿಗೆ ತರುವುದು ಪ್ರಮುಖವಾಗಿರುತ್ತದೆ. ನ್ಯಾಯಾ೦ಗ ವ್ಯವಸ್ಥೆಯ 
ಜೊತೆ ತಿಕ್ಕಾಟವಾದಾಗ ರೈತವಾರಿಯೇ ಮಹತ್ವವನ್ನು ಪಡೆಯುತ್ತದೆ. ಮನ್ರೋರವರು 
ಸ್ಥಳೀಯ ಜನರಿಂದ ಸಾಹೇಬ, ದೊರೆ ಎಂದು ಕರೆಸಿಕೊಳ್ಳುತ್ತಾರೆ. ಆದುದರಿಂದ 
ಅವರ ಸ್ಥಿತಿಗತಿಗಳನ್ನು ಸುಧಾರಿಸಲು ರೈತವಾರಿ ಪದ್ದತಿ ಜಾರಿಗೆ ತರಲು ಪ್ರಯತ್ನಿಸುತ್ತಾರಾ 
ಅಥವಾ ಇನ್ನಿತ್ತರ ಕಾರಣಗಳೇನಾದರೂ ಇವೆಯಾ ಎನ್ನುವುದನ್ನು ಶೋಧಿಸುವುದೇ ಈ 
ಲೇಖನದ ಉದ್ದೇಶವಾಗಿದೆ. 


ಮೂಲವರ್ಗದಾರರು, ಗೇಣಿದಾರರು, ಕೃಷಿಕಾರ್ಮಿಕರು ಮತ್ತು ಗುಲಾಮರು 


ಧರ್ಮ ಕುಮಾರ್‌ ಹೇಳುವ ಪ್ರಕಾರ ರೈತವಾರಿಯೆಂದರೆ ಸಣ್ಣ ಭೂಮಾಲೀಕರು 
ತಾವೇ ಸರಕಾರಕ್ಕೆ ಕಂದಾಯ ಪಾವತಿಸುವುದೇ ಆಗಿದೆ. ಅವರು ಮುಂದುವರಿದು ಈ 
ರೈತರಲ್ಲಿ ಶ್ರೀಮಂತ ಮತ್ತು ಬಡವರನ್ನು ಗುರುತಿಸುತ್ತಾರೆ ಹಾಗೂ ದಕ್ಷಿಣ ಕನ್ನಡದ 
ಶ್ರೀಮಂತ ರೈತರನ್ನು 'ಮೂಲವರ್ಗದಾರ' ರೆಂದು ಕರೆಯುತ್ತಾರೆ ಮತ್ತು ಇವರು 
ಪ್ರಮುಖವಾಗಿ ಬ್ರಾಹ್ಮಣ ವರ್ಗದವರೇ ಆಗಿರುತ್ತಾರೆಂದು ತಿಳಿಸುತ್ತಾರೆ. ಎನ್‌.ಎಸ್‌.ಭಟ್‌ 
ರವರು ರೈತವಾರಿಯೆಂದರೆ ಸಣ್ಣ ಭೂ ಹಿಡುವಳಿ ಹೊಂದಿದ ಭೂ ಮಾಲೀಕರ ಜೊತೆ 
ಮಾಡಿಕೊಂಡ ಒಪ್ಪಂದ ಮತ್ತು ಇಲ್ಲಿ ಯಾವುದೇ ಮಧ್ಯವರ್ತಿಯಿಲ್ಲದೆ ರೈತರೇ ಸರಕಾರಕ್ಕೆ 
ನೇರವಾಗಿ ಭೂ ಕಂದಾಯವನ್ನು ಪಾವತಿಸುತ್ತಾರೆ. ಭಟ್‌ರವರ ಪ್ರಕಾರ ನಿಜವಾದ 
ರೈತರ ಜೊತೆ ರೈತವಾರಿ ಕಂದಾಯ ಒಪುಂದ ನಡೆದಿರುವ ಅವಕಾಶ ಸೀಮಿತ ಎಂದು 
ತಿಳಿಸುತ್ತಾರೆ. ಯಾಕೆಂದರೆ ಕೃಷಿ ಭೂಮಿಯ ಬಹುಪಾಲು ಮೂಲವರ್ಗದಾರರೆಂಬವರ 
ನಿಯಂತ್ರಣದಲ್ಲಿತ್ತು ಎಂದು ತಿಳಿಸುತ್ತಾರೆ. ಮನ್ರೋ ಪ್ರಕಾರ ರೈತ್‌ವಾರಿ ಪದ್ದತಿಯೆಂದರೆ, 
ಯಾವುದೇ ಮಧ್ಯವರ್ಶಿಯಿಲ್ಲದೆ ರೈತರೇ ಸರಕಾರಕ್ಕೆ ನೇರವಾಗಿ ಭೂ ಕಂದಾಯವನ್ನು 
ಪಾವತಿ ಮಾಡುವುದೇ ಆಗಿದೆ. ಮನ್ರೋರವರ ರೈತರ ಮತ್ತು ರೈತವಾರಿಯ ಕುರಿತ 
ವ್ಯಾಖ್ಯಾನ ಗೊಂದಲಕಾರಿಯಾಗಿರುವುದರಿಂದ ಅವರ ಎರೋಧಿಗಳಪ್ಪೇ ಅಲ್ಲದೆ ಅವರ 
ಅನುಯಾಯಿಗಳಾದ ವಿಲಿಯಂ ಥ್ಯಾಕರೆ, ರೆವನ್‌ಷಹಾ ರೈತವಾರಿಯನ್ನು ಅರ್ಥೈಸುವುದು 
ಕಷ್ಟ ಎಂದು ತಿಳಿಸುತ್ತಾರೆ. ಈ ಗೊಂದಲಕ್ಕೆ ರೈತರು ಎನ್ನುವುದು ಒಂದೇ ರೀತಿಯ, 
ಒಂದೇ ಮಾದರಿಯ ರೀತಿಯಲ್ಲಿ ಇರದೆ ಇರುವುದೇ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ರೈತರ 
ಗುಂಪನ್ನು ಮನ್ರೋ ತಿಳಿಸುವ ಸಣ್ಣ ಭೂಮಾಲೀಕರು ಅಥವಾ ಮೂಲವರ್ಗದಾರರು, 
ಗೇಣಿದಾರರು, ಕೃಷಿ ಕಾರ್ಮಿಕರು ಮತ್ತು ಗುಲಾಮರು ಎಂದು ವರ್ಗೀಕರಿಸಬಹುದು. 
ಗೇಣಿದಾರರಲ್ಲಿ ಹಲವಾರು ವಿಂಗಡಣೆಗಳಿವೆ. 


ಪುಸ್ಕಕ 33-34 ರೈತ್‌ವಾರಿ ಪದ್ಧತಿ-ದಕ್ಷಿಣ ಕನ್ನಡದಲ್ಲಿ ಕಂಪೆನಿ ರಾಜ್‌ ಸ್ಥಾಪನೆ 


ಮನ್ರೋ ತಮ್ಮ ಪತ್ರಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಣ್ಣ ಭೂ ಮಾಲೀಕರ ಮತ್ತು ಸಣ್ಣ 
ಭೂ ಹಿಡುವಳಿಯ ಪರವಾಗಿ ವಾದಿಸುತ್ತಾನೆ. ಬಂಗಾಲ ಮಾದರಿಯ ಬೃಹತ್‌ ಜಹಗೀರು 
ಮತ್ತು ಜಮೀನುದಾರಿ ಪದ್ದತಿಯನ್ನು ದಕ್ಷಿಣ ಕನ್ನಡದಲ್ಲಿ ಜಾರಿಗೆ ತರುವುದನ್ನು ಪ್ರಬಲವಾಗಿ 
ವಿರೋದಿಸುತ್ತಾನೆ. ಬಂಗಾಲ ಮಾದರಿಯ ಅನುಷ್ಠಾನ ಮನ್ರೋ ಪ್ರಕಾರ ಜಿಲ್ಲೆಯನ್ನು 
ಕನಿಷ್ಠ ಪಕ್ಷ ಎರಡು ಶತಮಾನಗಳ ಕಾಲ ಹಿಂದಕ್ಕೆ ತಳ್ಳುತ್ತದೆ ಮತ್ತು ಶಸ್ತ್ರಾಸ್ತ್ರ ಹೊಂದಿದ 
ಪ್ರಬಲ ಪಾಳೆಯಗಾರರ ಉಗಮಕ್ಕೆ ಕಾರಣವಾಗಿ ಕಂಪೆನಿ ಸರಕಾರದ ಅಸ್ತಿತ್ತಕ್ಕೆ 
ಮಾರಕವಾಗುತ್ತದೆ. ಮನ್ರೋ ವತ್ತು ಥ್ಯಾಕರೆ ಪ್ರಕಾರ ಜಮೀನುದಾರಿ ಪದ್ದತಿ ಭಾರತದಲ್ಲಿರದ 
ಮತ್ತು ಯುರೋಪಿನಿಂದ ಎರವಲು ಪಡೆದಿರುವುದೇ ಆಗಿದೆ ಎಂದು ತಿಳಿಸುತ್ತಾನೆ. ಈ 
ರೀತಿಯ ಪ್ರಯತ್ನವನ್ನು ಭಾರತೀಯ ವಿಷಯಗಳನ್ನು ಇಂಗ್ಲಿಷ್‌ ಕಣ್ಣಿಂದ ನೋಡುವ 
ಪ್ರಯತ್ನ ಎಂದು ಕರೆಯಲಾಗುತ್ತದೆ. ಮನ್ರೋ, ದಕ್ಷಿಣ ಕನ್ನಡದಲ್ಲಿ ಬಂಗಾಳ ಮಾದರಿಯ 
ಭೂ ಹಿಡುವಳಿಗಳು ಅಸ್ತಿತ್ತದಲ್ಲಿರುವ ವಿಭಾಗಗಳಾದ 'ಮಾಗಣೆ'ಗಳನ್ನು ಮರುವಿಂಗಡಣೆ 
ಅಥವಾ ಜೊತೆ ಸೇರಿಸುವುದಕ್ಕೆ ಕಾರಣವಾಗುತ್ತದೆ. ಪ್ರತಿಯೊಂದು ಮಾಗಣೆಯು ಪ್ರತ್ಯೇಕ 
ಸಮುದಾಯ (ಜಾತಿ) ಗಳಿಗೆ ಸಂಬಂದಿಸಿದೆ ಯಾವುದೇ ವಿಭಾಗವನ್ನು ಈ 
ಮಾಗಣೆಗಳಲ್ಲಿರುವ ಸಮುದಾಯ ವಿರೋಧಿಸುತ್ತದೆಯೆಂದು ಮತ್ತು ಜಿಲ್ಲೆಯ ಆಡಳಿತಕ್ಕೆ 
ತೊಂದರೆಯಾಗುತ್ತದೆಂದು ಮನ್ರೋ ತಿಳಿಸುತ್ತಾನೆ. ದಕ್ಷಿಣ ಕನ್ನಡದ ಇತಿಹಾಸ (ವಿಜಯನಗರ 
ಅರಸರ ಕಾಲದಿಂದಲೂ ಇರುವ ರೈತವಾರಿ) ಸಂಪ್ರದಾಯ, ಮೌಲ್ಯಗಳು, ಕೃಷಿ 
' ಚಟುವಟಿಕೆಗಳು ಸಣ್ಣ ಭೂ ಹಿಡುವಳಿಗಳಿಗೆ ಪೂರಕವಾಗಿದೆಯೆಂದು ಥ್ಯಾಕರೆ ವಾದಿಸುತ್ತಾನೆ. 
ಇನ್ನು ಮುಂದೆ ಹೋಗಿ ಸ್ಥಳೀಯ ಶ್ರೀಮಂತ ವರ್ಗ ಸ್ವಭಾವತ ಸಣ್ಣ ಭೂಮಾಲೀಕರಾಗಿ 
 ರೂಪಿಸಿಲ್ಲಟ್ಟಿದ್ದಾರೆ ಎಂದು ತಿಳಿಸುತ್ತಾನೆ. ಸಣ್ಣ ಭೂ ಹಿಡುವಳಿಯನ್ನು ಹೊಂದಿದ ಒಬ್ಬ 
ಶ್ರೀಮಂತ ರೈತ ಬುಕಾನನ್‌ ಪ್ರಕಾರ 140 ರಿಂದ 175 ಎಕರೆ ಕೃಷಿ ಭೂಮಿಯನ್ನು 
ಹೊಂದಿರುತ್ತಾನೆ. ಸಣ್ಣ ಭೂಮಾಲೀಕರ ಪರವಾಗಿ ಮನ್ರೋ ಮತ್ತು ಆತನ ಬೆಂಬಲಿಗರ 
ವಾದಕ್ಕೆ ಪ್ರಮುಖ ಕಾರಣವೆಂದರೆ ಜಮೀನುದಾರರ ಹಾಗೆ ಸಣ್ಣ ಭೂಮಾಲೀಕರು 
ಅತ್ಯಂತ ಸುಲಭವಾಗಿ ಸರಕಾರದ ವಿರುದ್ದ ಜೊತೆ ಸೇರುವುದು ಅಸಾಧ್ಯ ಮತ್ತು ಅವರನ್ನು 
- ನಿಯಂತ್ರಣದಲ್ಲಿಡುವುದು ಮತ್ತು ಆಡಳಿತಕ್ಕೆ ಒಳಪಡಿಸಬಹುದು ಎನ್ನುವುದೇ ಆಗಿದೆ. 
ಇದೇ ಅರ್ಥದಲ್ಲಿ ಸ್ಟೈನ್‌ರವರು ಸ್ಥಳೀಯ ಸಮಾಜದ ಶ್ರೀಮಂತ ವರ್ಗ ಬೃಹತ್‌ ಮತ್ತು 
 ರಕ್ಷಣೆಗೊಳಪಟ್ಟ ಬ್ರಿಟಿಷ್‌ ಮಾದರಿಯ ಭೂ ಮಾಲೀಕರಾಗಿರದೇ, ರಷ್ಯನ್‌ ಮಾದರಿಯ 
ಸಂಪೂರ್ಣ ಸರಕಾರಕ್ಕೆ ಅಧೀನವಾಗಿರುವ ಶ್ರೀಮಂತ ವರ್ಗವಾಗಿದೆ ಎಂದು ತಿಳಿಸುತ್ತಾರೆ. 
ಮನೋಗೆ ಕುಂಜ್ಞೆ, ವಿಟ್ಟ ಮತ್ತು ನೀಲೇಶ್ವರದ ಸ್ಥಳೀಯ ರಾಜರುಗಳ (ಮನ್ರೋ 
' ಇವರನ್ನು ರಾಜರು ಅಥವಾ ಜಮೀನುದಾರರು ಎಂದು ಪರಿಗಣಿಸದೆ ಕೇವಲ ಕಂದಾಯ 
' ಸಂಗ್ರಹಣೆಯ ಅಧಿಕಾರಿಗಳು ಎಂದು ಕರೆಯುತ್ತಾನೆ) ದಂಗೆಗಳ ಅನುಭವ ಸರಕಾರದ 
' ನಿಯಂತ್ರಣಕ್ಕೆ ಒಳಗಾಗುವ ಸಣ್ಣ ಭೂ ಹಿಡುವಳಿಗಳ ಪರವಾಗಿ ವಾದಿಸುವಂತೆ ಮಾಡುತ್ತದೆ. 
' ರೈತವಾರಿಯ ವಿರುದ್ದ ಜಮೀನುದಾರಿಯ ಪದ್ದತಿಯ ಕುರಿತು ವಾದಿಸುವ ಜೆ. ಹಾಡ್ಜ್‌ಸನ್‌ 
ಈ ಸ್ಥಳೀಯ ರಾಜರನ್ನು ಮನ್ರೋ ದಕ್ಷಿಣ ಕನ್ನಡದಲ್ಲಿ ಬ್ರಿಟಿಷ್‌ ಅಧಿಕಾರ ಸ್ಥಾಪನೆಗೆ 
ಮುಂಚೆ ಸ್ಥಳೀಯ ರಾಜರೆಂದು ಪರಿಗಣಿಸಿದ್ದ ಎಂದು ತೋರಿಸಿಕೊಡುತ್ತಾರೆ. 


ಸತೀಶಗಟ್ಟಿ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 | 83 


ದಕ್ಷಿಣ ಕನ್ನ! ಡದಲ್ಲಿ ಸಣ್ಣ ಭೂ ಮಾಲೀಕರಾದ ಮೂಲವರ್ಗದಾರರಲ್ಲದೆ, ಇನ್ನಿತ್ತರ 
ರೈತಾಪಿ “ವರ್ಗಗಳಿರುತ್ತವೆ. "ಅವರೆಂದರೆ ಗೇಣಿದಾರರು, ಕೃಷಿ ಕಾರ್ಮಿಕರು ಮತ್ತು 
ರಾವನ ಆಗಿರುತ್ತಾರೆ. ಗೇಣಿದಾರರಲ್ಲಿ ಮೂಲಗೇಣಿ, ಜಾಲಿಗೇಣಿ ಮತ್ತು ವ್ಕಾ ವ್ಯಾಯ್ದೆ 
ಗೇಣಿ ಎನ್ನುವ ವರ್ಗಗಳಿರುತದೆ. ಮೂಲವರ್ಗದಾರರು ತಮ್ಮ ಜಮೀನನ್ನು ಗೇಣಿದಾರರಿಗೆ 
ನಿಗದಿ ಪಡಿಸಿದ ಗೇಣಿಗೆ ನೀಡುತ್ತಾರೆ. ಮೂಲಗೇಣಿ ಹಕ್ಕು ಯೂ for ever or 
fixed tenants) ಹೊಂದಿದ ಗೇಣಿದಾರ ರೈತನನ್ನು ಮನೋ ಎರಡನೇ ದರ್ಜೆಯ 
ಭೂಮಾಲೀಕ ಎಂದು ಕರೆಯತ್ತಾನೆ. ಥ್ಯಾಕರೆ ಇಳಾ ಮಾಗಿ ಹೊಂದಿದ ರೈತರನ್ನು 
ಕಂಪೆನಿ ಸರಕಾರದ ಸೃಷ್ಟಿ ಮತ್ತು ಜಾ ಮಾಲೀಕರ ಸಂಖ್ಯೆಯ ಹೆಚ್ಚಳಕ್ಕೆ ಈ ವರ್ಗ 
ಪ್ರಮುಖ ಕಾರಣವೆಂದು ಪರಿಗಣಿಸುತ್ತಾರೆ ಹಾಗೂ ಇವರ ಸ್ಥಿತಿಗತಿ 
ಮೂಲವರ್ಗದಾರರಿಗಿ೦ತಲೂ ಚೆನ್ನಾಗಿರುತ್ತದೆಂದು ತಿಳಿಸುತ್ತಾರೆ. ನಿಯಮದ ಪ್ರಕಾರ 
ಮೂಲಗೇಣಿದಾರರು ಪಾವತಿಸುವ ಭೂ ಕಂದಾಯವನ್ನು ಮೂಲವರ್ಗದಾರರು ಹೆಚ್ಚಳ 
ಮಾಡುವಂತಿರಲಿಲ್ಲ ಹಾಗೂ ಅವರನ್ನು ಒಕ್ಕಲು ಎಬ್ಬಿಸುವಂತಿರಲಿಲ್ಲ. ಕೆಲವೊಂದು 
ಸಂದರ್ಭಗಳಲ್ಲಿ ಮೂಲವರ್ಗದಾರರು ಮೂಲಗೇಣಿದಾರರ ಹಕ್ಕನ್ನು ಮನ್ನಿಸದೆ ಅವರನ್ನು 
ಚಾಲಿಗೇಣಿದಾರರು ಎ೦ದು ಪರಿಗಣಿಸುತ್ತಿದ್ದರು. 


ಚಾಲಿಗೇಣಿದಾರರು(Tenants at wil) ತಮ್ಮ ಭೂ ಹಿಡುವಳಿಯ ಮೇಲೆ 
ನಿರ್ಬಂದಿತ ಹಕ್ಕನ್ನು ಹೊಂದಿರುತ್ತಾರೆ. ಮೂಲವರ್ಗದಾರರಿಗೆ ಚಾಲಿಗೇಣಿದಾರರ ಮೇಲೆ 
ಹೆಚ್ಚಿನ ನಿಯಂತ್ರಣವಿರುತ್ತದೆ. ಕಂದಾಯ ಹೆಚ್ಚಳ ಮಾಡುವ ಮತ್ತು ಒಕ್ಕಲೆಬ್ಬಿಸುವ 
ಅಧಿಕಾರವಿರುತ್ತದೆ. ಚಾಲಿಗೇಣಿದಾರರು ಎರಡು ತಲೆಮಾರುಗಳ ಕಾಲ ಅಥವಾ 
ಐವತ್ತು ವರ್ಷಗಳ ಕಾಲ ಒಂದೇ ಭೂಮಿಯಲ್ಲಿ ಕೃಷಿ ಮಾಡುತ್ತಿದ್ದರೆ ಅವರನ್ನು 
ಮೂಲಗೇಣಿಗಳಾಗಿ ಪರಿಗಣಿಸುವ ಅವಕಾಶ ನೀಡುತ್ತದೆ. ಆದರೆ ಮೂಂಎಗ ' 
ಚಾಲಿಗೇಣಿದಾರರಿಗೆ ಇಂತಹ ಅವಕಾಶವನ್ನೇ ನೀಡುವುದಿಲ್ಲ. ಅವರ ಕೃಷಿ ಭೂಮಿಯನ್ನು 
ಬದಲಾಯಿಸಲಾಗುತ್ತದೆ. ವಾಯ್ದೆ ಗೇಣಿದಾರರು ನಿಗದಿತ ವರ್ಷಗಳಿಗೆ ಕೃಷಿ ಮಾಡುವ 
ಅವಕಾಶ ಪಡೆದ ವರ್ಗವಾಗಿರುತ್ತದೆ. ಕಂಪೆನಿ ಅಧಿಕಾರಿಗಳ ಅಂಕೆ ಸಂಖ್ಯೆಗಳು 
ಮೂಲಗೇಣಿದಾರರು ಮತ್ತು ಚಾಲಿಗೇಣಿದಾರರು ಅತ್ಕಂತ ಹೆಚ್ಚಿನ ಪ್ರಮಾಣದಲ್ಲಿರುವುದನ್ನು 
ಹಾಗೂ ಮೂಲವರ್ಗದಾರರ ಸಂಖ್ಯೆಗಳು ತು೦ಬಾ ಕಡಿಮೆ ಇರುವುದನ್ನು ಸೂಚಿಸುತ್ತದೆ. 


ದಕ್ಷಿಣ ಕನ್ನಡದಲ್ಲಿ ಮೂಲವರ್ಗದಾರರು ಮತ್ತು ಗೇಣಿದಾರರಲ್ಲದೆ, ಕೃಷಿ ಗುಲಾಮರ 
ಅಸಿತ್ವಬರುತ್ತದೆ. ಧರ್ಮ ಕುಮಾರ್‌ ಅವರ ಪಕಾರ ಕೃಷಿ ಗುಲಾಮರೆಂದು ಪರಿಗಣಿಸಲಾದ 
ದಲಿತವರ್ಗದಲ್ಲಿ ಮೂರುವರ್ಗಗಳಿರುತ್ತದೆ. ಅವರೆಂದರೆ ಮೇರ, ಮುಂಡಾಲ ಅಥವಾ 
ಬಾಕುಡ ಮತ್ತು ಮೊಗೇರ. ಮೂಲದ ದಲಿತರು ಮತ್ತು ಸಾಲದ ದಲಿತರು ಎನ್ನುವ 
ಇನ್ನೊ ೦ದು ವರ್ಗೀಕರಣದ ಕುರಿತಾಗಿಯೂ ಧರ್ಮ ಕುಮಾರ್‌ ತಿಳಿಸುತ್ತಾರೆ. ಮೂಲಿ 
ದಲಿತ. ಮೂಲವರ್ಗದಾರರ ಕೃಷಿ ಭೂಮಿಗಳಿಗೆ ವಂಶಪಾರಂಪರ್ಯವಾಗಿ ಜೊತೆಯಾಗಿದ್ದರೆ 
ಅದೇ ಸಾಲದ ದಲಿತರು, ಸಾಲ ಪಡೆದು ಕೆಲಸ ಮಾಡುವ ದಲಿತ ವರ್ಗವಾಗಿದ್ದಾರೆ. 
ಬುಕನನ್‌ ಕೋರರ್‌, ಕೊರವರ್‌ ಅಥವಾ ಕೊರಗ ಮತ್ತು ಹಸಲರು ಎನ್ನುವ ಕೃ 
ಕಾರ್ಮಿಕರ ಕುರಿತಾಗಿ ತಿಳಿಸುತ್ತಾರೆ. ದಕ್ಷಿಣ ಕನ್ನಡದಲ್ಲಿ ಧರ್ಮ ಕುಮಾರ್‌ರವರ ಪ್ರಕಾರ 
ಕೃಷಿ ಕಾರ್ಮಿಕರಾಗಿ ದುಡಿಯುವ ದಲಿತ ವರ್ಗದ ಗುಲಾಮರ ಪ್ರಮಾಣ ಶೇಕಡಾ 11. 


'ಇಕ್ಸಾಹ ಸಹ 


ಪುಸ್ತಕ 33-34 ರೈತ್‌ವಾರಿ ಪದ್ಧತಿ-ದಕ್ಷಿಣ ಕನ್ನಡದಲ್ಲಿ ಕಂಪೆನಿ ರಾಜ್‌ ಸ್ಥಾಪ 


ರಷ್ಟಿರುತ್ತದೆ. ಈ ದಲಿತ ವರ್ಗದ ಜೊತೆ ಕೃಷಿ ಕಾರ್ಮಿಕರು ಎಂಬ ಗುಂಪಿನ ಮೂರು 
ನಾತಿಗಳು ಮತ್ತು ದಿನ ಮಜೂರಿಯ ಕಾರ್ಮಿಕರೆನ್ನುವ ಎಂಟು ಜಾತಿಗಳು ಸೇರಿದರೆ 
ನೂ ಮಾಲೀಕತ್ವ ಹೊಂದದ ಕೃಷಿ ಕಾರ್ಮಿಕರ ಪ್ರಮಾಣ ಶೇಕಡಾ 15.4 ರಷ್ಟರಾಗುತ್ತದೆ. 
ೈಷಿ ಗುಲಾಮರಿರದ ಕೃಷಿ ಭೂಮಿಯು ಪ್ರಮುಖ ಆಸ್ತಿಯೆಂದು ಪರಿಗಣಿತವಾಗಿರುವುದಿಲ್ಲ. 
ಷಿ ಗುಲಾಮರು ಕೃಷಿ ಭೂಮಿಯ ಜೊತೆಗೆ ಮಾರಾಟವಾಗುವ 'ವಸು' ವಾಗಿ 
ಸರಿಗಣಿತರಾಗುತ್ತಾರೆ. ಬ್ರಿಟಿಷ್‌ ಅಧಿಕಾರಿಗಳು ಪ್ರಕಟಿಸಿದ ಗುಲಾಮರ ಕುರಿತ ವರದಿಗಳು 
ದಕ್ಷಿಣ ಕನ್ನಡದಲ್ಲಿ ಗುಲಾಮರು ಎದುರಿಸುತ್ತಿರುವ ಕ್ರೌರ್ಯವನ್ನು ತೆರೆದಿಡುತ್ತದೆ. ಕೆನರದ 
ಗುಲಾಮರನ್ನು 'ಪಶುಗಳಂತೆ' ಮಾರಾಟ ಮಾಡಲಾಗುತ್ತಿತ್ತು ಎಂದು ವರದಿ ಮಾಡಲಾಗುತ್ತದೆ. 
ಕಂಪೆನಿಯ ಕೆಲವೊಂದು ಅಧಿಕಾರಿಗಳು ಕೃಷಿ ಕಾರ್ಯಗಳಿಗೆ ಗುಲಾಮರ ಅಸ್ತಿತ್ವ 
ಅತ್ಯಂತ ಅವಶ್ಯಕವೆಂದು ತಿಳಿಸುತ್ತಾರೆ. ಕಂಪೆನಿ ಅಧಿಕಾರಿಗಳು, ನ್ಯಾಯಲಯ ಯಾವತ್ತೂ 
ಗುಲಾಮರ ಜೊತೆಗಿನ ವಿವಾದಗಳಲ್ಲಿ ಮೂಲವರ್ಗದಾರರ ಪರ ನಿಲ್ಲುತ್ತಾರೆ. ಉದಾಹರಣೆಗೆ 
1801 ರಲ್ಲಿ ದಕ್ಷಿಣ ಕನ್ನ! ಡದ ಕಲೆಕ್ಟರ್‌ ದಲಿತರು ಕೃಷಿ ಕಾರ್ಯದ. ಬದಲಿಗೆ ಸೇನೆಗೆ 
ಸೈನಿಕರಾಗಿ ಸೇರುವುದನ್ನು, ವಿರೋದಿಸುತ್ತಾನೆ. 1819 ರಲಿ ದಕ್ಷಿಣ ಕನ್ನಡದಲ್ಲಿ ನ್ಯಾಯಾಲಯ 
ಗುಲಾಮ ರೈತರನ್ನು ಕೃಷಿ ಭೂಮಿಯ ಜೊತೆ ಅಥವಾ ಪ್ರತ್ಯೇಕವಾಗಿ "ಮಾರಾಟ 
ಮಾಡುವ ಅವಕಾಶವನ್ನು ಮಾಲೀಕರಿಗೆ ನೀಡುತ್ತದೆ. ಈ ವರ್ಗಗಳಿಗೆ ಯುರೋಪಿನ 
ಗುಲಾಮರೆನ್ನುವ ಪದ ಬಳಸಿದರೂ ಧರ್ಮ ಕುಮಾರ್‌ ಪ್ರಕಾರ ಭಾರತದ ಕೃಷಿ 
ಗುಲಾಮನ ಪರಿಸ್ಥಿತಿ ಜಾತಿ ಪದ್ದತಿಯ ಜೊತೆ ತಳುಕು ಹಾಕಿಕೊಂಡಿರುತ್ತದೆ ಮತ್ತು ಜಾತಿ 
ಪದ್ದತಿಯು ಯಾವುದೇ ವಿರೋಧವಿಲ್ಲದೆ ಕೃಷಿ ಗುಲಾಮತನವನ್ನು ದಲಿತರು ಮತ್ತು 
ಕೃಷಿ ಕಾರ್ಮಿಕರು ಒಪ್ಪಿಕೊಳ್ಳುವ ಹಾಗೆ ಮಾಡುತ್ತದೆ. ದಕ್ಷಿಣ ಕನ್ನ ಡದ ರೈತವರ್ಗದಲ್ಲಿ 
ಕೇವಲ ಮೂಲವರ್ಗದಾರರಷ್ಟೇ ಅಲ್ಲದೇ ಗೇಣಿದಾರ 'ವರ್ಗಗಳಾದ Sod. 
ಚಾಲಿಗೇಣಿ, ವ್ಯಾಯ್ದೆಗೇಣಿ ಮತ್ತು ಕೃಷಿ ಕಾರ್ಮಿಕರು ಹಾಗೂ ಗುಲಾಮರಿರುತ್ತಾರೆ. 


ಈ ರೀತಿಯ ಸಂಕೀರ್ಣ ವ್ಯವಸ್ಥೆಯಲ್ಲಿ ರೈತವಾರಿ ಪದ್ದತಿ ನಿಜವಾದ ರೈತರು 
ಮತ್ತು ಕಂಪೆನಿ ಸರಕಾರದ ಮಧ್ಯೆ ನಡೆಯದೆ, ಧೂಮ ದಾಖಲೆಯನ್ನು ಹೊಂದಿದ 
ಭೂ "ಮಾಲೀಕ ವರ್ಗ ಮತ್ತು ಕಂಪೆನಿ ಸರಕಾರದ ಮಧ್ಯೆ ನಡೆಯುತ್ತದೆ. ದಕ್ಷಿಣ ಕನ್ನ ಡದ 
ಭೂ ಮಾಲೀಕ ವರ್ಗವಾದ ಮೂಲವರ್ಗದಾರರು ಸರಕಾರಕ್ಕೆ ಸಣ್ಣ ಭೂ ಮಾಲೀಕ 
ವರ್ಗವಾಗಿರುವ ರೈತರಾಗಿದ್ದರೆ ಅದೇ ದಕ್ಷಿಣ ಕನ್ನ! ಡದ ಇನ್ನು ಫದ ಕೃಷಿಕ ವರ್ಗಗಳಿಗೆ 
ಕಂಪೆನಿ ಹರದ ಮತ್ತು ಜಾತಿ ನಿಯಮಗಳ ಬೆಂಬಲ ಪಡೆದ ಜಮೀನುದಾರರೇ 
ಆಗಿರುತ್ತಾರೆ. 


ನಿಯಂತ್ರಣ ವ್ಯವಸ್ಥೆಯಾಗಿ ಮತ್ತು ವಸಾಹತುಷಾಹಿಯನ್ನು ನ್ಯಾಯಬಧ್ಧಗೊಳಿಸುವ 
ವಿಚಾರಧಾರೆಯಾಗೆ ರೈತವಾರಿ ಪದ್ಧತಿ ರೈತವಾರಿ ಪದ್ಧತಿ. 

ಕೇವಲ ಕಂದಾಯ ವ್ಯವಸ್ಥಯಾಗದೆ 'ನಿಯಂತ್ರಣ ವ್ಯವಸ್ಥ' ಯಾಗಿ 
ಕಾರ್ಯನಿರ್ವಹಿಸುತ್ತದೆ. ರೈತವಾರಿಯನ್ನು ಸ್ಥಳೀಯ ಕಂದಾಯ * ಪದ್ಧತಿಯೆಂದು 
ಪ್ರಸ್ತುತಗೊಳಿಸಿ ಆ ಇರಾಕ್‌ ಸ್ಥಳೀಯ ರಾಜಕೀಯ. ಆರ್ಥಿಕ ಮತ್ತು ಸಾಮಾಜಿಕ 


ವ್ಯವಸ್ಥೆಯನ್ನು ನಿಯಂತ್ರಿಸಲಾಗುತ್ತದೆ. ರೈತವಾರಿ ಪದ್ದತಿಯ ಮೂಲಕ ಸಣ್ಣ 


ಸತೀಶಗಟಿ 
೪) 


ಏಪಿಲ್‌ - ಸೆಪ್ಟೆಂಬರ್‌ 2017 85 


4 
ಸ 
i 


ಭೂಮಾಲೀಕರನ್ನು ಅಥವಾ ಮೂಲವರ್ಗದಾರರನ್ನು ಸ್ವತಂತ್ರ ಸ್ಥಾನಮಾನದಿಂದ ಕೆಳಗಿಳಿಸಿ 
'ಖಾಸಗಿ ಆಸ್ಲಿ' ಯ ಹಕ್ಕನ್ನು ನೀಡುವುದರ ಮೂಲಕ ಕಂಪೆನಿಯ ಅಧೀನವಿರುವ ಮತ್ತು 
ನಿಯಂತ್ರಣಕ್ಕೆ ಒಳಪಟ್ಟ ಭೂ ಮಾಲೀಕ ವರ್ಗಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. 
ಮೂಲವರ್ಗದಾರರಲ್ಲಿ ಮತ್ತು ಮೂಲಗೇಣಿದಾರರಿ೦ದಲೇ ಕ೦ಪನಿಯ ಗ್ರಾಮೀಣ 
ಅಧಿಕಾರಿ ವರ್ಗಗಳಾದ ಪಟೇಲ ಮತ್ತು ಶಾನುಭೋಗರನ್ನು ನೇಮಿಸಲಾಗುತ್ತದೆ. ಇವರ 
ಅಧಿಕಾರ ಕಂಪೆನಿ ಸರಕಾರದ ನಿಯಂತ್ರಣದ ಮೇಲೆ ನಿಂತಿರುತ್ತದೆ. ರೈತವಾರಿ ಹೆಸರಿನಲ್ಲಿ 
ಸ್ಥಳೀಯ ಪ್ರಬಲವರ್ಗಗಳು ಆಳುವ ವರ್ಗವಾಗಿ ಬದಲಾಗುತ್ತದೆ. ಈ ಕಾರಣದಿ೦ದಲೇ 
ನಿಕೋಲಸ್‌ ಬಿ. ಡಿರ್ಕರವರು ರೈತವಾರಿಯನ್ನು ಕಂಪೆನಿ ಸರಕಾರ ಮತ್ತು ಪ್ರಬಲ 
ರೈತಾಪಿ ವರ್ಗಗಳ ಕಂದಾಯ ಪದ್ದತಿಯೆಂದು ತಿಳಿಸುತ್ತದೆ. ರೈತವಾರಿ ಪದ್ಧತಿ ಸ್ಥಳೀಯರನ್ನು 
ನಿಯಂತ್ರಿಸುವ ಕಾರ್ಯನಿರ್ವಹಿಸುವ ಕಾರಣದಿಂದಲೇ ಲಂಡನ್‌ನಲ್ಲರುವ ಬೋರ್ಡ್‌ 
ಅಫ್‌ ಕಂಟ್ರೋಲ್‌ ಈ ಪದ್ದತಿಯನ್ನು ಬೆಂಬಲಿಸುತ್ತದೆ. ರೈತವಾರಿ ಪದ್ದತಿ ಗ್ರಾಮೀಣ 
ಸಮಾಜದಲ್ಲಿ ಬಿರುಕನ್ನುಂಟು ಮಾಡಲು ಕಂಪೆನಿ ಅಧಿಕಾರಿಗೆ ಅವಕಾಶ ನೀಡುತ್ತದೆ. 
ಒ೦ದು ಗ್ರಾಮದ ಮಾಹಿತಿಯನ್ನು ನೆರೆಹೊರೆಯ ಗ್ರಾಮದವರಿ೦ದ ಹಾಗೂ ಒಂದು 
ಮನೆಯ ಮಾಹಿತಿಯನ್ನು ನೆರೆಹೊರೆಯವರಿಂದ ಪಡೆಯಲಾಗುತ್ತದೆ. ಕಂದಾಯ 
ವಿಷಯಗಳಿಗೆ ಸಂಬಂಧಿಸಿದಂತೆ ಬೇರೆಯವರ ಕುರಿತಾಗಿ ಗ್ರಾಮೀಣ ಜನರು ಸರಿಯಾದ 
ಮಾಹಿತಿಯನ್ನೇ ನೀಡುತ್ತಾರೆ ಎಂದು ಮನ್ರೋ ಅಭಿಪ್ರಾಯ ಪಡುತ್ತಾನೆ. ಈ ರೀತಿಯಲ್ಲಿ 
ರೈತವಾರಿ ವ್ಯವಸ್ಥೆ ಗ್ರಾಮೀಣ ಜನರ ಬದುಕನ್ನು ಹತ್ತಿರದಿ೦ದ ಗಮನಿಸುವ ವ್ಯವಸ್ಥೆಯಾಗಿದೆ. 


ರೈತವಾರಿ ಪದ್ದತಿ ಎಂದು ಕರೆದರೂ ನಿಜವಾದ ರೈತರ ಪರವಾಗಿರದ ಈ 
ಪದ್ದತಿಯನ್ನು ಯಾಕಾಗಿ ಜಾರಿಗೆ ತರಲಾಯಿತು ಎನ್ನುವ ಪಕ್ನೆ ಉದ್ಭವವಾಗುತ್ತದೆ. 
ಮನ್ರೋ ಪ್ರಕಾರ ಖಾಯಂ ಭೂ ಜಮೀನುದಾರಿ ಪದ್ದತಿಯಲ್ಲಿ. ಕಂಪೆನಿ ಅಧಿಕಾರಿಗೆ 
ಸ್ಥಳೀಯ ಕಂದಾಯ ಪದ್ದತಿ, ಸಂಪ್ರದಾಯಗಳ ಕುರಿತು ತಿಳಿಯುವುದಿಲ್ಲ. ನೇರ 
ಅನುಭವವಿರದ ಮ್ಮ ಅಧಿಕಾರಿಗಳಿಗೆ ತುರ್ತುಪರಿಸ್ಥಿತಿಯ ಸ ಸಂದರ್ಭದಲ್ಲಿ ಸಮರ್ಥವಾಗಿ 
ಕಾರ್ಯನಿರ್ವಹಿಸಲು ಅಸಾಧ್ಯವಾಗುತ್ತದೆ. ರೈತವಾರಿ ಪದ್ದತಿಯು ಕಂಪೆನಿಯ 
ಅಧಿಕಾರಿಗಳನ್ನು ಗ್ರಾಮದ ಜನರ ಜೊತೆ ತೊಡಗಿಕೊಳ್ಳವುಂತೆ ಮಾಡುತ್ತದೆ. ಈ 
ಕಾರಣದಿಂದಲೇ ಮನ್ರೋ ಕಂಪೆನಿಯ ಎಲ್ಲಾ ವಿಭಾಗದ ಅಧಿಕಾರಿಗಳು ಕಂದಾಯ 
ಇಲಾಖೆಯಲ್ಲಿ ಕಡ್ಡಾಯವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕು ಎಂದು ತಿಳಿಸುತ್ತಾನೆ. 
ಮನ್ರೋ ತನ್ನ 15 ಆಗಸ್ಟ್‌ 1801 ರ ವರದಿಯಲ್ಲಿ ಕಂಪೆನಿಯ ಅಧಿಕಾರಿಗಳು 
ಚಟುವಟಿಕೆಯಿಂದ ಕೂಡಿದ ಬುದ್ದಿವಂತ ಕಲೆಕ್ಟರ್‌ರನ್ನಾಗಿ ಮಾಡಲು ರೈತವಾರಿ ಪದ್ದತಿ 
ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸುತ್ತಾನೆ. ಕಂಪೆನಿಯ ಸಸ, ಅಧಿಕಾರಿಗಳಿಗೆ 
ಆಡಳಿತದ ತರಬೇತಿ ನೀಡುವ ವ್ಯವಸ್ಥಯಾಗಿ ಕೂಡಾ ರೈತವಾರಿ ಕಾರ್ಯನಿರ್ವಹಿಸುತ್ತದೆ. 
ಈ ಮೂಲಕವೇ ವಿಲಿಯಂ ಧಾರೆ ಜೇಮ್ಸ್‌ ಕೊಚಾರಾವ್‌, ಅಲೆಕ್ಸಾಂಡರ್‌ ಸ್ಟೊಡಾರ್ಟ್‌ 
ತರಬೇತಿ ಹೊಂದಿ ಮನ್ರೋ ಗುಂಪು ಎನ್ನುವ ವರ್ಗ ರಚನೆಯಾಗುತ್ತದೆ. 


ಆರಂಭದ ಹಂತದಿಂದಲೂ ರೈತವಾರಿ ಪದ್ದತಿಯ ಪ್ರತಿಪಾದಕರು ಇದು ಭಾರತೀಯ 
ರೈತನ ಪರವಾಗಿರುವ ಪದ್ಧತಿಯೆಂದೇ ವಾದಿಸುತ್ತಾರೆ. ಈ ಕಾರಣದಿಂದಲೇ ಕ್ರಮೇಣವಾಗಿ 
ರೈತವಾರಿ ಪದ್ಧ ಪದ್ದತಿ ರೈತರ ಪರವಾಗಿರುವ ಪದ್ಧತಿಯೆಂದು ಒಪ್ಪುವುದರ ಮೂಲಕ ಕಂಪೆನಿಯ 


ಅಜಾ ಸು 


86 


ಪುಸ್ತಕ 33-34 ರೈತ್‌ವಾರಿ ಪದ್ಧತಿ-ದಕ್ಷಿಣ ಕನ್ನಡದಲ್ಲಿ ಕಂಪೆನಿ ರಾಜ್‌ ಸ್ಥಾಪನೆ 


ಆಡಳಿತವನ್ನು ನ್ಯಾಯಬಧ್ಧಗೊಳಿಸಲಾಗುತ್ತದೆ. ಸ್ವಾತಂತ್ರ ಪೂರ್ವದಲ್ಲಿ ಭಾರತೀಯ 
ಇತಿಹಾಸಕಾರರಾದ ವೆ೦ಕಟಸುಬ್ಬ ಕೆ. ಎನ್‌ ರವರು ಮನ್ರೋರವರ ರೈತವಾರಿ ಪದ್ಧತಿ, 
ರೈತರಿಗೆ ನ್ಯಾಯಬದ್ದ ಪದ್ಧತಿಯಾಗಿದೆಯೆಂದು ತಿಳಿಸುತ್ತಾರೆ. ಅದೇ ಸ್ವಾತಂತ್ರ್ಯದ 
ನಂತರ ರಾಷ್ಟ್ರೀಯವಾದಿ ಇತಿಹಾಸಕಾರರಾದ ಆರ್‌.ಸಿ. ಮುಜುಂದಾರ್‌ರವರು 
ಮನ್ರೋರವರು 1820-1827 ರಲ್ಲಿ ಮದ್ರಾಸ್‌ ಪೆಸಿಡೆನ್ನಿಯಲ್ಲಿ ಗರ್ವನರ್‌ ಆಗಿ 
ಕಾರ್ಯನಿರ್ವಹಿಸುವಾಗ ರೈತವಾರಿ ಕಂದಾಯ ಪದ್ದತಿಯ ವಿಸ್ತರಣೆ, ಆ ಮೂಲಕ 
ಕಂದಾಯ ದರವನ್ನು ಕಡಿಮೆ ಮಾಡಲು ಹಾಗೂ ಇನ್ನಿತ್ತರ ಅಭಿವೃಧ್ಧಿಗಳ ಮೂಲಕ 
ಕೃಷಿ ಕ್ಷೇತ್ರದ ಬಡತನವನ್ನು ನಿವಾರಿಸುವ ಪ್ರಯತ್ನವೇ ಆಗಿದೆಯೆಂದು ತಿಳಿಸುತ್ತಾರೆ. ಈ 
ವಾದಗಳು ರೈತವಾರಿ ನಿಜವಾದ ಉದ್ದೇಶ ಅರಿಯದೆ ವಸಾಹತುಷಾಹಿ ಆಡಳಿತವನ್ನು 
ನ್ಯಾಯಬಧ್ಧಗೊಳಿಸುತ್ತದೆ. ರೈತವಾರಿ ಪದ್ದತಿ ಪೂರ್ವದ ಅಂದರೆ ಭಾರತದ ಜೊತೆ 
ಗುರುತಿಸಿಕೊಳ್ಳುತ್ತಲೇ ಕಂಪೆನಿ ರಾಜ್‌ನ ಆಳ್ವಿಕೆಯನ್ನು ದಕ್ಷಿಣ ಭಾರತದಲ್ಲಿ ಸ್ಥಾಪಿಸುತ್ತದೆ. 
ಮನ್ರೋ ಅಭಿಪ್ರಾಯಗಳು ಮತ್ತು ರೈತವಾರಿ ಕಂದಾಯ ವ್ಯವಸ್ಥೆ ತೋರಿಕೆಗೆ ರೈತರ 
ಪರವೆಂದು ತೋರ್ಪಡಿಸುತ್ತದೆ, ಆದರೆ ನಿಜವಾದ ಉದ್ದೇಶ ಕಂಪೆನಿಯ ಆಡಳಿತವನ್ನು 
ದೀರ್ಫ ಅವಧಿಯವರಗೆ ಸುಭದ್ರವಾಗಿ ಸ್ಥಾಪಿಸುವುದೇ ಆಗಿದೆ. 


| 


' ಆಕರ ಸೂಚಿ ಮತ್ತು ಕೊನೆ ಟಿಪ್ಪಣಿಗಳು 
| ಭಟ್‌ ಶ್ಯಾಮ್‌ ಎನ್‌, 'ಎ ಸ್ಪಡಿ ಇನ್‌ ಕೊಲೊನೀಯಲ್‌ ಎಡ್ಮಿನಿಸ್ಟೇಷನ್‌ ಆ್ಯಂಡ್‌ ರೀಜನಲ್‌ ರೆಸ್ಪಾನ್ಸ್‌, 
' ಮಿತ್ತಲ್‌ ಪಬ್ಲಿಕೇಷನ್ಸ್‌, 1998 ಪು. 4-5 
2. ಸೈದ್‌ ಎಡ್ವರ್ಡ್‌, 'ಒರಿಯಂಟಲಿಸಮ್‌, ಪೆಂಗ್ವಿನ್‌, 1985 
'& ಸಿ.ಎ.ಬೈಲಿ, 'ಎಂಪೈರ್‌ ್ಯಂಡ್‌ ಇನ್‌ ಫಾರ್‌ಮೇಷನ್‌: ಇಂಟಲಿಜೆನ್ಸ್‌ ಗ್ಯಾದರಿಂಗ್‌ ಆ್ಯಂಡ್‌ 
ಸೋಷಿಯಲ್‌ ಕಮ್ಯುನಿಕೇಷನ್‌ ಇನ್‌ ಇಂಡಿಯ, 1780-1870’, ಸಿಯಪಿ, 1996, ರಿಚರ್ಡ್‌ ಎಂ 
... ಈಟನ್‌, ಎಸ್ಕೆಸ್‌ ಆನ್‌ ಇಸ್ಲಾಂ ೃಂಡ್‌ ಇಂಡಿಯನ್‌ ಹಿಸ್ಟರಿ, "ರಿಇಮ್ಯಾಜಿನಿಂಗ್‌ ಒದರ್‌ನೆಸ್‌: ಎ 
.... ಹೋಸ್ಟ ಮಾರ್ಟಮ್‌ ಪಾರ್‌ ದಿ ಪೋಸ್ಟಮಾರ್ಡನ್‌ ಇನ್‌ ಇಂಡಿಯಾ' ಒಯಪಿ, 2000, 
. . ಥಾಮಸ್‌ ಆರ್‌ ಟ್ರಾಟ್‌ಮ್ಯಾನ್‌, 
4. ಸಿ.ಎ.ಬೈಲಿ, ಎಂಪೈರ್‌ ಆ್ಯಂಡ್‌ ಇನ್‌ಫಾರ್‌ಮೇಷನ್‌: ಇಂಟಲಿಜೆನ್ಸ್‌ ಗ್ಯಾದರಿಂಗ್‌ ಆ್ಯಂಡ್‌ ಸೋಷಿಯಲ್‌ 
ಕಮ್ಯುನಿಕೇಷನ್‌ ಇನ್‌ ಇಂಡಿಯ, 1780-1870’, ಸಿಯಪಿ, 1996, ರಿಚರ್ಡ್‌ ಎ೦ ಈಟನ್‌, 
ಎಸ್ಯೆಸ್‌ ಆನ್‌ ಇಸ್ಲಾಂ ಆ್ಯಂಡ್‌ ಇಂಡಿಯನ್‌ ಹಿಸ್ಟರಿ, " ರಿಇಮ್ಯಾಜಿನಿಂಗ್‌ ಒದರ್‌ನೆಸ್‌: ಎ 
ಪೋಸ್ಟ ಮಾರ್ಟಮ್‌ ಪಾರ್‌ ದಿ ಪೋಸ್ಟಮಾರ್ಡನ್‌ ಇನ್‌ ಇಂಡಿಯಾ' ಒಯಪಿ, 2000, 
ಥಾಮಸ್‌ ಆರ್‌ ಟ್ರಾಟ್‌ಮ್ಯಾನ್‌, ದಿ ಮದ್ರಾಸ್‌ ಸ್ಕೂಲ್‌ ಆಫ್‌ ಓರಿಯಂಟಲಿಸಮ್‌, ಪ್ರೂಡ್ಯೂಸಿಂಗ್‌ 
ನಾಲೆಡ್ಜ್‌ ಇನ್‌ ಸೌತ್‌ ಇಂಡಿಯ್ಸ, ಒಯುಪಿ, ನೂಡೆಲ್ಲಿ, 2009 
"5. ಯೇವಿಯರ್‌ ಎ.ಬಿ ಲ್ಯಂಡ್‌ ಇನ್‌ಸ್‌ ಜಿ ಜಪನಾವ್‌ ಕ್ಯಾಥೋಲಿಕ್‌ ಒರಿಯಂಟಲಿಷಮ್‌ ಹೋರ್ಚುಗೀಸ್‌ 
ಎಂಪೈರ್‌ ಇಂಡಿಯನ್‌ ನಾಲೆಡ್‌ (16 - 18 ಸೆ೦ಚುರೀಸ್‌) ಒಯಪಿ, ನೂಡೆಲ್ಲಿ, 2015 
p) ಜ 
' 6. ಕಾನ್‌ ಬರ್ನಾಡ್‌, ಕೊಲೋನಿಯಲಿಷಮ್‌ ಆ್ಯಂಡ್‌ ಇಟ್ಸ್‌ ಫಾರ್ಮ್ಸ್‌ ಆಫ್‌ ನಾಲ್ಡ್‌ಜ್‌, ದಿ ಬ್ರಿಟಿಷ್‌ 
ಇಂಡಿಯ, ನೂಯಾರ್ಕ್‌, ಪು. 80 
7. ಸೆನ್‌ ಬರ್ಟನ್‌, ಥಾಮಸ್‌ ಮನ್ರೋ, ದಿ ಒರಿಜಿನ್ಸ್‌ ಆಫ್‌ ದಿ ಕೊಲೋನಿಯಲ್‌ ಸ್ಟೇಟ್‌ ಆ್ಯಂಡ್‌ 
ಓಸ್‌ ವಿಷನ್‌ ಆಫ್‌ ಎಂಪ್ಯರ್‌, ಡೆಲ್ಲಿ, 1989 ಪು. 95 
8. ಅದೇ ಪು. 190-191 


ಹ 9. ಅದೇ ಪು. 48 


a Wee 


ಸತೀಶಗಟಿ ಏಪ್ರಿಲ್‌ - ಸೆಪ್ಟೆಂಬರ್‌ 2017 
ಲ 


. ಅದೇ ಪು. 100 


. ಧರ್ಮ ಕುಮಾರ್‌, ಲ್ಯಾಂಡ್‌ ್ಯಂಡ್‌ ಕಾಸ್ಟ್‌ ಇನ್‌ ಸೌತ್‌ ಇಂಡಿಯಾ, ಮನೋಹರ್‌, 1992, ಪು. 


. ಭಟ್‌ ಶ್ಯಾಮ್‌ ಎನ್‌, ಪೂರ್ವೋಕ್ತ, ಪು. 21-22, ಪು. 90 
ತ ವಾಲ್ಟರ್‌ ಕೆಲ್ಲಿ, ಎಡ್‌., ಆಪ್ಯರ್ಸ್‌ ಆಫ್‌ ದಿ ಈಸ್ಟ್‌ ಇಂಡಿಯಾ ಕಂಪೆನಿ, (ಬೀಯಿಂಗ್‌ ದಿ 


. ಅದೇ, ಪು. 450 

*ಅದೇ-ಪು:.577 

. ಧರ್ಮ ಕುಮಾರ್‌, ಪೂರ್ವೋಕ್ತ, ಪು. 28 

. ಸ್ಟೈನ್‌ ಬರ್ಟನ್‌, ಪೂರ್ವೋಕ್ತ, ಪು. 263 

. ಫರ್ಮಿಂಜರ್‌ ವಾಲ್ಟರ್‌ ಕೆಲ್ಲಿ, ಎಡ್‌., ಪೂರ್ವೋಕ್ತ, ಪು. 478 
. ಭಟ್‌ ಶ್ಯಾಮ್‌ ಎನ್‌, ಪೂರ್ವೋಕ್ತ, ಪು. 90-91 

. ಫರ್ಮಿ೦ಜರ್‌ ವಾಲ್ಟರ್‌ ಕೆಲ್ಲಿ, ಎಡ್‌. ಪೂರ್ವೋಕ್ತ, ಪು. 311 
. ಅದೇ ಪು. 333 

. ಅದೇ. ಪು. 333 

24. 
. ಭಟ್‌ ಶ್ಯಾಮ್‌ ಎನ್‌, ಪೂರ್ವೋಕ್ತ, ಪು. 90-91 

- ಫರ್ಮಿ೦ಜರ್‌ ವಾಲ್ಟರ್‌ ಕೆಲ್ಲಿ, ಎಡ್‌. ಪೂರ್ವೋಕ್ತ, ಪು. 322 

. ಧರ್ಮ ಕುಮಾರ್‌, ಪೂರ್ವೋಕ್ತ, ಪು. 39-40 

ನೇ, ಖು ೫ 

: ಗಾರ್ಡ್‌ನ್‌ ಆರ. ಪೇಪರ್ಸ್‌ ರಿಲೇಟವ್‌ ಟು ಸ್ಲೇವರಿ ಇನ್‌ ಇಂಡಿಯಾ, ಇಂಡಿಯಾ ಬೋರ್ಡ್‌, 


ಪುಸ್ತಕ 33-34 ರೈತ್‌ವಾರಿ ಪದ್ಧತಿ-ದಕ್ಷಿಣ ಕನ್ನಡದಲ್ಲಿ ಕಂಪೆನಿ ರಾಜ್‌ ಸ್ಥಾಪನೆ 


ಅದೇ 106 


21-22, ಪು. 90 


ಪಿಫ್ಟ್‌ ರಿಪೋರ್ಟ್‌ ಫ್ರಮ್‌ ದಿ pa ಕಮಿಟಿ ಆಫ್‌ ದಿ ಹಾಸ್‌ ಆಫ್‌ ಕಾಮನ್ಸ್‌, 28 ಜುಲೈ, 
ಸಂಪುಟ - 111, 1812, ಡೆಲ್ಲಿ, ಪು. 575 


ಅದೇ. ಪು. 326 ' 


1834, ಪು. 42 


.- ಧರ್ಮ ಕುಮಾರ್‌, ಪೂರ್ವೋಕ್ತ, ಪು. 67 

. ಅದೇ ಪು. 71 

. ಅದೇ ಪು. 34. ಪು. 68 

. ಬ೦ದೋಪಾದ್ಯಾಯ ಶೇಖರ್‌, ಫಂ ಪ್ಲಾಸಿ ಟು ಪಾರ್ಟಿಷನ್‌, ಎ ಹಿಸ್ಟರಿ ಆಫ್‌ ಮಾರ್ಡನ್‌ 


ಇಂಡಿಯ, "ನೂಡೆಲ್ಲಿ 2004, ಪು. 88 


: ಅರ್ಬುತ್‌ನಾಟ್‌ ಅಲೆಂಕ್ಷಾಂಡರ್‌ ಜೆ. ಎಡ್‌, ಮೇಜರ್‌ ಜನರಲ್‌ ಸರ್‌ ಥಾಮಸ್‌ ಮನ್ರೋ, 


ಸೆಲೆಕ್ಟನ್ಸ್‌ ಪಂ ಹಿಸ್‌ ಮಿನಿಟ್ಸ್‌ ಆ್ಯಂಡ್‌ ಆದರ್‌ ಆಫಿಸಿಯಲ್‌ ರೈಟಿಂಗ್ಸ್‌, ಸಂಪುಟ. 1, ಲಂಡನ್‌ 
1881. . 248-250 


ಸ್ಪ ಸ್ಪೈನ್‌ ಬರ್ಟನ್‌, ಪೂರ್ವೋಕ್ತ, ಪು. 164 


. ಅದೇ, ಪು. 92 
- ಶಾಸ್ತ್ರಿ ವೆಂಕಟಸುಬ್ಬ ಕೆ.ಎನ್‌. 'ದಿ ಮನ್ರೋ ಸಿಸ್ಟ್‌ಮ್‌ ಆಫ್‌ ಬ್ರಿಟಿಷ್‌ ಸ್ಟೇಟ್ಸ್‌ಮ್ಯಾನ್‌ ಸಿಪ್‌ ಇಷ್ಟ 


ಇಂಕೆಯಾ', ಮೈಸೂರು, 1939 ಪು. xx 


. ಸ್ಟೈನ್‌ ಬರ್ಟನ್‌, ಪೂರ್ವೋಕ್ತ, ಪು. 357 


'ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ 
ವಿವಿಧ Pesach 


"ಪ್ರಭಾಕರ್‌ ನೀರ್‌ ಮಾರ್ಗ 
ಪಕುಲಸಚಿವರು/ 

ಸಂಶೋಧನ ವಿದಾ ದ್ಯಾರ್ಥಿ 

ಇತಿಹಾಸ ವಿಭಾಗ 

ಮಂಗಳೂರು ವಿಶ್ವವಿದ್ಯಾನಿಲಯ 

ಮಂಗಳೂರು 

ಮೊ: 9449083206 


4 


ಅಳೈಸ್ತುತ ನಮ್ಮ ಸಾಮಾಜಿಕ ಚರಿತ್ರೆಯನ್ನು 
ಪುನರ್‌ರಚಿಸುವ ಅನಿವಾರ್ಯತೆಯಿದೆಯೇ? ಇದಕ್ಕೆ 


ಇರುವ ನಿರ್ದಿಷ್ಟ ಕಾರಣಗಳೇನು? ಇಲ್ಲಿ 
ಮುಖ್ಯವಾಗಿ ಪುನರ್‌ರಚನೆ ಎಂದರೇ ಯಾವ 
ವಿಷಯದಕುರಿತು ಪುನರ್‌ರಚನೆ ಯಾಗ ಬೇಕಾಗಿದೆ? 
ಮತ್ತು ಅದರಲ್ಲಿ ಇರುವ ಲೋಪದೋಷಗಳೇನು? 
ಬಹುಮುಖ್ಯ ವಾಗಿ ಪುನರ್‌ರಚನೆಗೆ 
ಸಂಬಂಧಿಸಿದಂತೆ ನಮ್ಮಲ್ಲಿ ಇರುವ ಆಧಾರಗಳು 
ಯಾವುವು) ಆ ಆಧಾರಗಳನ್ನು ಯಾವ ರೀತಿಯಲ್ಲಿ 
ವಿಶ್ಲೇಷಿಸ ಬೇಕಾಗಿದೆ. ಹಾಗೂ ಅಲ್ಲಿ 
ವಿನಿಯೋಗಿಸುವ ಸಂಶೋಧನ ವಿಧಾನ 
ಯಾವುದು? ಎನ್ನುವುದರ ಕುರಿತಂತೆ ಒಂದು 
ನಿರ್ದಿಷ್ಟವಾದ ಚರ್ಚೆಯ ಅವಶ್ಯ ಕತೆಯಿದೆ. ಈ 
ಕಾರಣದಿಂದಾಗಿ ಚರಿತ್ರೆಯ ಪುನರ್‌ರಚನೆಯು 
ಕೆಳಸ್ತರದಿ೦ದಲೇ ಆಗಬೇಕು ಎನ್ನುವುದು ಈಗಾಗಲೇ 
ಚಾಲನೆಯಲ್ಲಿ ಇರುವ ಸಿದ್ಧಾಂತವಾಗಿದೆ. ಏಕೆಂದರೆ 
ನಮ್ಮ ಸಮಾಜದ ಸಂರಚನೆಯಲ್ಲಿ ಬಹುಪಾಲು 
ಕೆಳವರ್ಗದವರಿಂದ ಕೂಡಿದೆ. ಹೀಗಾಗಿ ನಮ್ಮ 
ಇತಿಹಾಸ ಯಾವಾಗಲೂ ಬಲಾಢ್ಯರ ಅಧೀನದಲ್ಲಿದೆ. 
ಆದ್ದರಿ೦ದಲ್ಲೇ ಇತಿಹಾಸಕ್ಕೆ ಮೊದಲು ಬಲಾಢ್ಕರಿಂದ 


ಸ್ವಾತಂತ್ರ್ಯ ದೊರೆಯಬೇಕಾಗಿದೆ. ಇಲ್ಲಿ ಕೆಳಸ್ತರದ 


ಇತಿಹಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯ ತೆಯನ್ನು 


ays ,ಜ00086, 


ಏಪಿಲ್‌ - ಸೆಪ್ಟೆಂಬರ್‌ 2017 | 89 


ನೀಡಿರುವುದಕ್ಕೆ ಮೂಲ ಕಾರಣವೇನೆಂದೆರೇ ತೆರೆಯ ಮರೆಗೆ ಸರಿದಿರುವ ಕೆಳವರ್ಗವನ್ನು 
ಸಮಾಜದ ಮುಖ್ಯವಾಹಿನಿಗೆ ತರುವುದು ಈ ಲೇಖನದ ಮುಖ್ಯತರ್ಕವಾಗಿದೆ. 


ಕೆನರಾ ಕೊಡಗು ಇತಿಹಾಸ ರಚನಾಶಾಸ್ತ್ರವನ್ನು ಹಲವಾರು ಇತಿಹಾಸಕಾರರು 
ಸಂಶೋಧಕರು ಹಾಗೂ ಇತರರು ಸಮಗ್ರವಾಗಿ ಶೋಧಿಸಿ ವಿಶ್ಲೇಷಿಸಿದ್ದಾರೆ. ಈ ಹಂತದಲ್ಲಿ 
ಕೆಲವು ಕಡೆಯಲ್ಲಿ ಸಂಶೋಧಕರು ತಮ್ಮ ) ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಂಡಿರುತ್ತಾರೆ. 
ಕೆನರಾ ಕೊಡಗು. ಭವ್ಯವಾದ ಇತಿಹಾಸವನ್ನು ಹೊಂದಿದೆ. ಅದಕ್ಕೆ ಮುಖ್ಯಕಾರಣ ಲಭ್ವವಿರುವ 
ವಿಪುಲವಾದ ಆಕರ ಗ್ರಂಥಗಳು ಮತ್ತು ಅನೇಕ ವಿದ್ವಾಂಸರು ಹಾಗೂ ಸಂಶೋಧಕರು 
ಅದನ್ನು ಪೋಷಿಸುತ್ತಾ ಬಂದಿರುವುದೇ ಆಗಿದೆ; ಕವರ್‌ ಕೊಡಗು ಇತಿಹಾಸವು ಬೇರೆ 
ಬೇರೆ ಸಾಂಸ್ಥಿಕ ಚೌಕಟ್ಟುಗಳು ಆಧರಿಸಿವೆ. ಹೀಗಾಗಿ ಅದರ ಇತಿಹಾಸ ರಚನೆಯಲ್ಲಿ 
ಇರುವ ಪ್ರಾದೇಶಿಕತೆ, ಸೈದ್ಧಾ೦ತಿಕತೆಗಳ ಸೆಳವುಗಳನ್ನು ಗ್ರಹಿಸಿ ಅವುಗಳು ಕೆನರಾ ಕೊಡಗಿನ 
ಇತಿಹಾಸ ರಚನೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿಬಿ೦ಬಿಸಿವೆ ಎಂಬುವುದನ್ನು ಅರಿಯಬೇಕಾಗಿದೆ; 
ಇತಿಹಾಸ ರಚನಾಶಾಸ್ತ್ರದ ಆಧುನಿಕ ಮುಖವನ್ನು ನಾವು ಕಾಣುವುದು ನಮ್ಮ ವಸಾಹತುಶಾಹಿ 
ಕಾಲ ಘಟ್ಟದಲ್ಲಿಯೇ; ಏಕೆಂದರೆ ಅಲ್ಲಿಯವರೆಗೆ ನಿಖರವಾದ ಅಧ್ಯಯನ ಕ್ರಮವನ್ನು 
ನಾವು ರೂಢಿಸಿಕೊಳ್ಳದೆ ಇರುವುದಾಗಿದೆ. ಹೀಗಾಗಿ ಇತಿಹಾಸದ ವಸ್ತು ಆಕರ ಸಂಗಹ. 
ರಚನ ವಿಧಾನ ಹಾಗೂ ಸೆ ಸೈದ್ಧಾಂತಿಕ ನೆಲೆಗಳು ವಸಾಹತುಶಾಹಿಗಳು ನಮಗೆ ನೀಡಿದ 
ಪ ಜ್ಞಾನ ಸಂವೇದನೆಯಾಗಿದೆ. ಹೀಗಾಗಿ ಸಾಮ್ರಾಜ್ಯೀಕರಣದ ಸಂಕೀರ್ಣ 
ಪತಿಕಿಯೆಗಳ ಸ್ಥೂಲ ವೈಯಕ್ತಿಕ ನೆಲೆಗಳು ಕುತೂಹಲಜನ್ಯವಾದರೂ, ಒಟ್ಟಾಗಿ ನೋಡಿದಾಗ 
ಅವು ಅನೇಕ ರಾಜಕೀಯ ಹಾಗೂ ಸೈದ್ಧಾಂತಿಕ ಅ೦ಶಗಳನ್ನು ಸ್ಪಷ್ಟವಾಗಿ ಅಥವಾ 
ಅಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. 


ಈ ನೆಲೆಯಲ್ಲಿ ಕೆನರಾಕೊಡಗು ರಚನಾಶಾಸ್ತ್ರದ ಅಧ್ಯಯನ ಕ್ರಮವನ್ನು 
ಅವಲೋಕಿಸಿದಾಗ ಹಲವಾರು ಗೊಂದಲಗಳು ಕಂಡುಬರುತ್ತದೆ. ಅ೦ದಕೆ ಮುಖ್ಯವಾಗಿ. 
ಈ ಪ್ರದೇಶಗಳಲ್ಲಿನ ಎಭಿನ್ನ ಆರ್ಥಿಕ, ಸಾಮಾಜಿಕ ಹಾಗೂ `ಸಾಂಸ್ಕ ತಿಕ ವಿಭಿನ್ನ ತೆಯೂ 
ಕಾಲದಿಂದ ಕಾಲಕ್ಕೆ ಪರಿವರ್ತನೆಯನ್ನು ಹೊಂದಿದ ವಿಭಿನ್ನ : ಸಂವೇದನೆಯನ್ನು ಅದು 
ಪ್ರತಿಬಿಂಬಿಸುತ್ತದೆ. 'ಆದರೆ ವಸಾಹತುಪೂರ್ವದಲ್ಲಿ ಒಂದೇ ಗಡಿಯನ್ನು ಹೊಂದಿದ = 
ಪ್ರದೇಶವು ನಂತರದಲ್ಲಿ ಕಂಡುಬಂದ ಆಡಳಿತಾತ್ಮಕ ಬದಲಾವಣೆಯಿಂದ ಹಲವಾರು 
ಮಾರ್ಪಾಡುಗಳು ಒಮ್ಮೆಲೇ ನಿರ್ಮಾಣವಾದವು: ಇದರಲ್ಲಿ ಬಹುಮುಖ್ಯವಾದ 
ಅಂಶವೆಂದರೇ ಈ ಪ್ರದೇಶದಲ್ಲಿ ಕಂಡುಬಂದ ವಸಾಹತುಶಾಹಿ ಎರುದ್ಧ ಸಾಮಾನ್ಯ 
ರೈತರ ಹೋರಾಟಗಳು : ಪಸ್ತುತ ವಿಭಿನ್ನ ನೆಲೆಯಲ್ಲಿ ಅನಾವರಣಗೊಂಡಿದೆ. ಕೆನರಾಕೊಡಗು 

ಕರ್ಷಣೆಗೆ ಮುಖ್ಯ ಕಾರಣವೆಂದರೆ ಇಲ್ಲಿನ ವೈವಿಧ್ಯತೆ ಈ ಪ್ರಾಂತ್ಯದಲ್ಲಿ ನೆಲೆಸಿರುವ 
೫ ಸಮುದಾಯಗಳನ್ನು ಗಮನಿಸಿದಾಗ. ಇಲ್ಲಿನ ಸಾಂಸತಿಕ ಭಿನ್ನತೆ, ಭಾಷಾ ವೈಎ 
ಧಾರ್ಮಿಕ ಅನೇಕತೆ, ಸಮೂದಾಯಿಕ ಮತ್ತು ಭೌಗೋಳಿಕ ವ್ಯತ್ಯಾಸಗಳು ಸ ಸ್ಪಷ್ಟವಾಗಿ 
ಗೋಚರಿಸುತ್ತವೆ. ಈ ಎಲ್ಲಾ ಅಂಶಗಳು ಸಂಶೋಧಕರನ್ನು ಆಕರ್ಷಿಸುತ್ತವೆ. ಹೀಗಾಗಿ 
ಅನೇಕತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮ ದೇಶದ ಬೇರೆ ಪ್ರದೇಶಗಳಿಗೆ ಹೋಲಿಸಿದಾಗ 
ಇಲ್ಲಿ ವಿಭಿನ್ನತೆಗಳು ಹೆಚ್ಚು ಕಂಡುಬರುತ್ತವೆ. ಇದು ಸಂಶೋಧಕರಿಗೆ ಆಸಕ್ತಿದಾಯಕ 
ವಿಷಯ ಮಾತ್ರವಲ್ಲ ಸವಾಲೂ ಹೌದು. ತರದ ಕೊಡಗು ಸಾಮಾಜಿಕ ಮತ್ತು ಆರ್ಥಿಕ 


ಟಾ” ವಹಣ 


90 | ಪುಸ್ತಕ 33-34 ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ ವಿವಿಧ... 


ಸಂಶೋಧನೆಗಳಿಗೆ ವಿಫುಲವಾದ ಅವಕಾಶವನ್ನು ನೀಡಿದೆ. ಹಾಗೆಯೇ ಈ ಪ್ರದೇಶಗಳ 
ಕುರಿತಾಗಿ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದರೂ ವೈಜ್ಞಾನಿಕವಾಗಿ ಮತ್ತು ವಿಸ್ತತ 
ಸಂಶೋಧನೆಗಳ ಸಂಖ್ಯೆ ಬಹಳ ಕಡಿಮೆ; ಮುಖ್ಯವಾಗಿ ರಾಜಕೀಯ ಪಲ್ಲಟಗಳ ವಿಜೆನ್ನ 
ಸ್ವರೂಪಗಳ ವಿವಿಧ ಸ್ಥಿತಿಗತಿಗಳಿಗೆ ಸಂಬಂಧಿಸಿದ ಸಂಶೋಧನೆಗಳಿಗೆ ಹೆಚ್ಚಿನ ಒತ್ತು 
ಕೊಡುವ ಅನಿವಾರ್ಯತೆಯಿದೆ. ಈ ದೆಸೆಯಲ್ಲಿ ಪ್ರಸ್ತುತದ ಲೇಖನದಲ್ಲಿ ರಾಜಕೀಯ 
 ಪಲ್ಲಟಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ಇತಿಹಾಸಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. 


ಕೊಡಗು ಕೆನರಾದ ಇತಿಹಾಸ ರಚನೆಯಲ್ಲಿ ಕ್ರೆಸ್ತಮಿಷನರಿಗಳ ಕೊಡುಗೆ 
' ಅಪಾರವಾಗಿದೆ.' ಕೆನರಾಕೊಡಗು ಜಿಲ್ಲೆಗಳ ಇತಿಹಾಸ ಕಥನವು ವಸಹಾತುಶಾಹಿಗಳ 
 ಅಳ್ಳಿಕೆಗೆ ಬಂದಾಗಲೇ ಆರಂಭವಾಗಿತ್ತು. ಅಂದರೇ ಆಡಳಿತದ ಅನಿವಾರ್ಯತೆಗಾಗಿ, ಇಲ್ಲಿನ 
| ವಸ್ತು ಸ್ಥಿತಿಗಳು, ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳನ್ನು ಅರಿತುಕೊಳ್ಳಲು ಹಿರಿಯ 
ಅಧಿಕಾರಿಗಳನ್ನು ನೇಮಿಸಿ ವರದಿಗಳ ಮೂಲಕ ವಿವರ ಪಡೆದಿದ್ದರು. ವಸಾಹತುಶಾಹಿ 
ಬರಹಗಾರರು "ತಮ್ಮ ಕೈಸ್ತ ಮಿಶನರಿಗಳ ಸಹಾಯದಿಂದ ಈ ಉಭಯ ಜಿಲ್ಲೆಗಳ 
ಇತಿಹಾಸವನ್ನು ಸಿ "ಆರಂಬಿಸಿದರು. ವಸಾಹತು ಬರವಣಿಗೆಗಳಾದ ಆಡಳಿತ 
: ವರದಿಗಳು, ಗೆ ಟಿಯರ್‌, ದೃಢಿಕೃತ ಅಂಕಿ ಅಂಶಗಳು, ಅಧಿಕಾರಿಗಳ ವರದಿಗಳು 
ಇತ್ಯಾದಿಗಳಿಂದ ಈ ಭಾಗದ ಸಮಗ. ಇತಿಹಾಸದ ಅಧ್ಯಯನ ಮಾಡಲು ಅವಕಾಶವಾಗಿದೆ. 


| 1857ರ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸಿಪಾಯ್‌ ಮ್ಯೂಟಿನಿ ಅಥವಾ ಸಿಪಾಯಿ 
ದಂಗೆಯಿಂದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆಯಲಾಗುತ್ತದೆ. ಹಾಗೆಯೇ 
3 1ರಶದ ಸ್ವಾತಂತ್ರ್ಯದ ಆರಂಭದ ಹೆಜ್ಜೆಗಳನ್ನುತ್ತಾರೆ; ಇದು ನಿಜವೇ? ಏಕೆಂದರೆ ಆ 
ಸಂದರ್ಭದಲ್ಲಿ ನಮ್ಮವರಿಗೆ ರಾಷ್ಟ್ರೀಯತೆಯ ಕುರಿತಂತೆ ಅವರ ಮನಃಸಿ ಸ್ಥಿತಿ ಹೇಗಿತ್ತು? 
' ಹಾಗೆಯೇ ಅದಕ್ಕಿಂತ "ಮೊದಲು ಇಂತಹ ಹೋರಾಟಗಳು ನಡೆದಿರಲಿಲ್ಲವೇ ? ಹಾಗಾದರೆ 
ಅವುಗಳಿಗೆ ಅಂತಹ ಮಾನ್ಯತೆಯನ್ನು ಯಾಕೆ ನೀಡಲಾಗಿಲ್ಲ? ಅದಕ್ಕೇನಾದರೂ 
`ಕಾರಣಗಳಿವೆಯೇ? ಎಂದು "ಅವಲೋಕಿಸುವ ಅನಿವಾರ್ಯತೆಯಿದೆ. ಏಕೆಂದರೆ ಇದಕ್ಕೆ 
ಮುಖ್ಯ ಕಾರಣ ನಮ್ಮ ಇತಿಹಾಸಕಾರರು ಹೆಚ್ಚು ಶೋಧಕ್ಕೆ ಹೋಗದೆ ಆರಂಭದ ಕೆಲವು 
' ಹೋರಾಟಗಳ ಸ ಸಣ್ಣ ಇಣುಕು ನೋಟವನ್ನು ಮಾತ್ರ ಮಾಡಿ ತಮ್ಮದೇ ಆದ ನೆಲೆಯಲ್ಲಿ 
ಇತಿಹಾಸವನ್ನು ರಚಿಸುವುದರ ಮೂಲಕ. ಅದೊಂದು ನವೀನ ಸಿದ್ಧಾಂತವೆಂದು 
ಪ್ರಚಾರಪಡಿಸುತ್ತಾರೆ. ಆದರೆ, ಬ್ರಿಟಿಷ್‌ ಲೇಖಕರು ಭಾರತದ ಬಂಡಾಯದ ಬಗ್ಗೆ ಬರೆದ 
ಲೇಖನ, ಕೆಲವು ಪ್ರಶ್ನೆಗಳ ತೀಕ್ಷ್ಣ ವಿಶ್ಲೇಷ ಣೆಗಳು ಬಂಡಾಯವನ್ನು ಅರ್ಥೈಸಿಕೊಳ್ಳಲು 
ನಮಗೆ ಸಹಾಯ ಮಾಡುತ್ತದೆ ನಿಜ, ಆದರೂ ಅವು ಸಾಹತುತಾಟಿ ನೆಲೆಯನ್ನು ಬಿಟ್ಟು 
ಬರುವುದಿಲ್ಲ. ಒಟ್ಟಿನಲ್ಲಿ ಯಾವುದೇ ಐತಿಹಾಸಿಕ ಬಂಡಾಯವನ್ನು ಒಂದು ಕಾವ್ಯದ 
"ಹಾಗೆ ಅಚ್ಚುಕಟ್ಟಿನ ಚೌಕಟ್ಟಿನ ಒಳಗೆ ನೋಡಲು ಸಾಧ್ಯವಲ್ಲ; ಏಕೆಂದರೆ . ಎಲ್ಲಾ ಬಂಡಾಯ, 
ಹೋರಾಟಗಳಲ್ಲಿ ಅಸಹನೆ, ಕುಟಿಲತೆ, ಲೋಭ, ಅಧಿಕಾರದಾಹ. ಮೋಹ, ತಂತ್ರಗಾರಿಕೆ 
ಮತ್ತು ಕಾರ್ಯವಿಧಾನಗಳಿಂದ ಕೂಡಿರುತ್ತದೆ. ಅದರೊಂದಿಗೆ ದಂಗೆಯೂ ಧನತ್ಮಾಕ 
ಹಾಗೂ ಖುಣಾತ್ಮಕವಾದ ಸಂಬಂಧವನ್ನು ಹೊಂದಿರುತ್ತದೆ. ಹಾಗೆಯ 


' ಮಾನವನೊಂದಿಗೆಯೇ ಬೆಳೆದು ಬಂದಿರುವ ಗುಣಲಕ್ಷಣಗಳಾದ ಒಳ್ಳೆಯ ಮತ್ತು ಕೆಟ್ಟ: 


ಉದ್ದೇಶಗಳ ಜೊತೆಗೆಯೇ ಗುರುತೇ ಸಿಗದಂತೆ ಮಿಳಿತವಾಗಿರುತ್ತವೆ. 


ಪ್ರಭಾಕರ್‌ ನೀರ್‌ಮಾರ್ಗ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 91 


4 
ತ 


ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯೂ ಸಂಶೋಧನೆಯ ಮೇಲೆ 
ಆಧಾರವಾಗಿಲ್ಲ, ಬದಲಿಗೆ ಯೂರೋಪಿನವರ ಕಥೆಗಳನ್ನು ಆಧರಿಸಿವೆ. ನಮ್ಮ ಸಮಕಾಲೀನ 
ಇತಿಹಾಸದ ವಿವರಣೆಯಲ್ಲಿ ಸ್ವಾತಂತ್ಯ ಸಂಗ್ರಾಮ, ಈ ಹೋರಾಟಕ್ಕೆ ಸ್ಪಂದಿಸಿದ ಸ್ಥಳೀಯ 
ಹೋರಾಟಗಳ ಕೊಡುಗೆ ಏನು? ಎಂಬುವುದರ ಅಧ್ಯಯನದಿಂದ,” ಏಕಮುಖಿ 
ಅಭಿಪ್ರಾಯಗಳ ಪುನರಾವರ್ತಿತ ಬಂಡಾಯವೆಂದರೇ ಸಾಮುದಾಯಿಕ ಪ್ರತ್ಯೇಕತೆಯನ್ನು 
ಹೋಲುವುದರೊಂದಿಗೆ ವರ್ಗ ಸಂಘರ್ಷದ ಅನಿವಾರ್ಯತೆಯನ್ನು ನಿರ್ಮಿಸುತ್ತದೆ.' ಕೆನರಾ 
ಕೊಡಗು ದಂಗೆಯ ಕುರಿತಂತೆ ಲೇಖಕರು ವೈಯುಕ್ತಿಕ ಉದ್ದೇಶಗಳ ಈಡೇರಿಕೆ ಹಾಗೆಯೇ 
ವರ್ಗ ಪ್ರತಿಷ್ಠೆಯನ್ನು ವಿವರಿಸುತ್ತಾರೆ, ವಿನಹಃ ದಂಗೆಯಲ್ಲಿ ಭಾಗವಹಿಸಿದ ಅನ್ಯಕೋಮಿನ 
ಬಂಡಾಯಗಾರರ ಶೌರ್ಯ ಮತ್ತು ಸಾಧನೆಗಳನ್ನು ವಿವರಿಸಲು ವಿಫಲರಾಗಿದ್ದಾರೆ. ಕೆನರಾ 
ಕೊಡಗು ಬಂಡಾಯದ ಕುರಿತಂತೆ ನಡೆಯುತ್ತಿರುವ ಅಧ್ಯಯನಗಳು ಮತ್ತು ಚಿಂತನೆಯ 
ಕುರಿತು ಇರುವ ನಿರೂಪಣೆಯೂ ಹಲವರಿಗೆ ಒಂದು ತೆರನಾದ ಅಸಮಾಧಾನದಿಂದ 
ಕೂಡಿದೆ. ಇದನ್ನು ತಿಳಿಯಲು ಈ ಬಂಡಾಯಕ್ಕೆ ಕುರಿತಂತೆ ಈವರೆಗೆ ಬಂದಿರುವ 
ನಿರೂಪಣೆಯಲ್ಲಿ ಇರುವ ದೋಷ ಏನು? ಈ ದೋಷಪೂರಿತ ವಿವರಗಳ ಹಿಂದೆ 
ಇರುವ ಗಹಿಕೆ "ಯಾವುದು? ಎನ್ನುವ ಅಂಶಗಳಿಂದ ಹೊಸದಾಗಿ ಶೋಧಿಸಿಕೊಳ್ಳುವ 
ಅನಿವಾರ್ಯತೆಯಿಂದಾಗಿ ಸಮಕಾಲೀನ. ಬರವಣಿಗೆಯಲ್ಲಿ ಬಹುತ್ತ ತ್ತ ಏಕತ್ವದ ರೂಪೀಕರಣದ 
ಸಂಸ್ಕೃತಿಯಲ್ಲಿ ಪ್ರತ್ಯೇಕತೆ ಮತ್ತು ಅನನ್ಯತೆಯನ್ನು ಈ ಲೇಖನದಲ್ಲಿ ಗುರುತಿಸಿರುತ್ತೇನೆ. 
ಬ್ರಿಟಿಷರು ದಂಗೆಯ ಚರಿತ್ರೆಯನ್ನು ಬರೆಯ ಭಾರತೀಯರಿಗೆ ಕೊನೆಯವರೆಗೂ 
ಅವಕಾಶ ನೀಡಲಿಲ್ಲ. ಬರೆದವರೆಲ್ಲ ಬ್ರಿಟಿಷ್‌ರು, ಅವರ ಸೈನ್ಯಾಧಿಕಾರಿಗಳು ದಂಗೆಯ 
ಬಗ್ಗೆ ತಿಳಿಯಬೇಕಾದರೆ, ಸರ್ಕಾರಿ ಮಿಲಿಟರಿ ದಾಖಲೆಗಳನ್ನು ನೋಡಬೇಕು. ನಮ್ಮ 
ಇತಿಹಾಸವನ್ನು ನಮ್ಮವರ ದೃಷ್ಟಿಯಲ್ಲೇ ತಿಳಿಯಲು ಹೆಚ್ಚಿನ ಸಾಹಿತ್ಯ ಲಭ್ಯವಿಲ್ಲ. ಮಸ್ತಕ 
ರಚಿಸಬೇಡ ಎಂದೂ ಎದ್ವಾಂಸರಿಗೆ ಹೇಳಿ ಬಿಡಬಹುದು. ಆದರೆ "ಜನಪದದಲ್ಲಿ 
ಆಗುವ ಸಾಹಿತ್ಯ ಸೃಷ್ಟಿ ಸರ್ವ ಸ್ವತಂತ್ರವಾಗಿದ್ದು ಅದನ್ನು ಯಾರು ತಡೆಯಲಾಗುವುದಿಲ್ಲ. 
ಇತಿಹಾಸಕಾರ ಇವನ್ನು ಆಕರವಾಗಿ ಬಳಸಿದಾಗ. ದೇಶಿ ಚರಿತ್ತೆಯ ರಚನೆಗೆ ವಿಶ್ವಾಸಾರ್ಹತೆಯ 
ಮೆರುಗು ಬರುತ್ತದೆ. ಜನಪದ ಸಾಹಿತ್ಯದ ಆಕರಗಳು, ಸ್ವಭಾವದಲ್ಲೇ ಪರೋಕ್ಷ ಪ್ರಯೋಗ 
ಮಾಡುತ್ತವೆ. ಮೋಹನ್‌ಕೃಷ್ಟ ರೈ ರೈಯವರು ಹೇಳುವಂತೆ ವಸಾಹತುಶಾಹಿ, ಸ ಸಾಮ್ರಾಜ್ಯಶಾಹಿ 
ಮತ್ತು ಬಂಡವಾಳಶಾಹಿಗಳ "ಎರುದ್ದ ನಡೆದ ದಂಗೆ, ಯುದ್ಧ. ಹೋರಾಟಗಳನ್ನು 
ಒಟ್ಟಾರೆಯಾಗಿ ಪ್ರತಿಭಟನೆ ಎಂದು ಭಾವಿಸ ಸಲಾಗಿದೆ. ಇಲ್ಲಿ ಸ್ಥಳೀಯ ಜನ, ನಾಡು 
ಧರ್ಮ, ಸಂಸ್ಕೃತಿ, ಭಾಷೆ, ಮೊದಲಾದ ಸಂಗಾತಿಗಳ ಮೂಲಕ ರಾಷೀಯತೆಯ 
ಮನೋಭಾವ, ಜಾಗೃತ ಪ್ರಜ್ಞೆಯನ್ನು ಗುರುತಿಸ ಸ 1837ರ ಬಂಡಾಯದಲ್ಲಿ 
ಭಾಗವಹಿಸಿದ ರೈತರನ್ನು ಸಾಮುದಾಯಿಕವಾಗಿ ಚಿತ್ರಿಸಿ ಬೇರೆ ಬೇರೆ ಸಮುದಾಯದ 
ಜಾತಿ, ಅನ್ಯಧರ್ಮಿಯರ ಭಾವನಾತ್ಮಕ i ಗಮನಿಸದಿರುವುದು 
ಹಾಸ್ಯಸ್ಪದವಾಗಿದೆ. ಕೆನರಾಕೊಡಗು ಬಂಡಾಯವು ನಾಗರಿಕ ದಂಗೆಯಾಗಿ ತನ್ನನ್ನು 
ಗುರುತಿಸಿಕೊಳ್ಳುವ ಬದಲು ಗೌಡರ ದಂಗೆ, ತುಳು ಭಾಷಿಕರ ದಂಗೆ, ಕೊಡವರ ದಂಗೆ 
ಎಂದು ಬಿಂಬಿತವಾಗಿರುವುದು ಇತಿಹಾಸ ಕಲಿಕೆಯಲ್ಲಿ ಒಂದು ಕಪ್ಪುಚುಕ್ಕಿಯಂತೆ ಕಾಣುತ್ತಿದೆ. 
ಈ ಬಂಡಾಯದಲ್ಲಿ ರೈತರ ಧ್ಯರ್ಯವೊಂದೇ ಆಯುಧದಂತಿದ್ದು ಬ್ರಿಟಿಷರಿಗೆ ಹೋಲಿಸಿದರೆ 


ಪ್ರತಹುನ ನಹೇಣ 


ಪುಸ್ತಕ 33-34 ಕೆನರಾ-ಕೊಡಗು ರೈತ ಬಂಡಾಯ: 


ಚರಿತ್ರೆಯ ಎಎಧಥ... 


ಉತ್ತಮ ದರ್ಜೆಯ ಸೈನಿಕ ಸಾಮಾಗಿಗಳ ಕೊರತೆಯಿಂದ ಆರ೦ಭದಲ್ಲಿ ಅನುಭವಿಸಿದ 
ಗೆಲುವನ್ನು ಕಾಯ್ದುಕೊಳ್ಳಲು ವಿಫಲರಾದರು ಎಂದು ತಿಳಿಯಬಹುದು. ಬಂಡಾಯಕ್ಕೆ 
ಕುರಿತಂತೆ 'ಆಂಗರ ವರದಿಗಳಲ್ಲಿ ಕೆಲವು ನಾಯಕರನ್ನು ಮಾತ್ರ ಗಮನಿಸಿ ವರದಿ ತಯಾರಿಸಿದ್ದು 
ಅಲ್ಲಿ ಪೂರ್ವಾಗಹದ ಕೊರತೆಯನ್ನು ಕಾಣಬಹುದು. ಅದನ್ನು ಅನುಸರಿಸಿ ಕೆಲವರು 
ಪೂರ್ಣಶೋಧ ಮಾಡದೆ ಬರೆದರು. ಅಲ್ಲಿ ಸಮಗ ಚಿಂತನೆಗೆ, ಶೋಧನೆಗೆ ಮುಂದಾಗಲಿಲ್ಲ. 
ಚಿಕ್ಕವೀರರಾಜೇ೦ದ್ರ ರಾಜನ ಚಿತ್ರಣವೂ. ವಿಭಿನ್ನ ರೀತಿಯಲ್ಲಿ ಬರಲು ಸಾಹಿತ್ಯಿಕ ದೃಷ್ಠಿ 
ಅಥವಾ ಒಂದು ಸಾಹಿತ್ಯಿಕ ಅಭಿಪ್ರಾಯ ಎನ್ನಬಹುದು. ಇತಿಹಾಸದಲ್ಲಿ ಕಲನೆಯೂ 
ಒಂದು ಎಚ್ಚರದ ಕಾರ್ಯ. ಈ ಕಲನೆಗೆ ಹೆಚ್ಚಿನ ಐತಿಹಾಸಿಕ ಆಕರಗಳು. ದೊರಕಿದ್ದರೆ, 
ತನ್ನ ಸ ಸಾಂಸ್ಕೃತಿಕ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಹಾಗೆಯೇ ಈ ಕಲ್ಪನೆಗೆ ದಾಖಲೆಗಳ 
ಕೊರತೆ ಕಂಡುಬರಿಹಾ ಆದು ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಒಂದು ನೆಲೆಯಲ್ಲಿ 
ನೋಡುವುದಾದರೆ, ಕೊಡಗಿನ ಇತಿಹಾಸದ "ರಚನೆಯನ್ನು ಉದ್ದೇಶಿಸಿ ವಿಶೇಷವಾದ 
ಅಧ್ಯಯ ನ ಮಾಡಿದ ಪ್ರಯತ್ನಗಳನ್ನು ಕಾಣಬಹುದು. ದಂಗೆಯ ಕುರಿತು ದುರ್ಬಲ 
ವರ್ಗದವರ ಸಾಮಾಜಿಕ ಮತ್ತು ರಾಜಕೀಯ ಸುಧಾರಣೆಯನ್ನು ವಿಶ್ಲೇಷಿಸಲಿಲ್ಲ. ಈ 
ದೆಸೆಯಿಂದ ದ ಪ್ರಸ್ತುತ ಲೇಖನದ ಮೂಲಕ ಚರ್ಚಿಸಲು ಪ್ರಾರಂಭಿಸಲಾಗಿದೆ. 
| ಪ್ರಜ್ಞೆ ಇಂದು ನಮ್ಮೆಲ್ಲರ ಪ್ರಜ್ಞೆಯ ಅಂಶವೆನಿಸಿದ್ದು ಚಿರಂತನ ಸತ್ಯ; ಆದರೆ, 
| Sek ಅಡಳಿತದ ಕೆನರಾಕೊಡಗಿನ ರೈತರಿಗೆ ಯಾವುದೇ ರೀತಿಯ ರಾಷ್ಟೀಯ 
ಪ್ರಜ್ಞೆಯರಲಿಲ್ಲ ಎಂಬುವುದು ಈ ಸಂದರ್ಭದಲ್ಲಿ ವಿಶ್ಲೇಷಿಸುವ ಅಂಶವಾಗಿದೆ. ಹೀಗಾಗಿ 
ಈ “ರೈತರಿಗೆ ರಾಷ್ಟ್ರೀಯತೆಯ ಬದಲಿಗೆ ತಮ್ಮ ಅನನ್ಯತೆಯನ್ನು ಬಿಂಬಿಸುವುದು 
ಬಹುಮುಖ್ಯ ವಾದ ಮಾನದಂಡವಾಗಿತ್ತು ಪ್ರಸ್ತುತದ ದಿನಗಳಲ್ಲಿ ಕೆನರಾಕೊಡಗು ರೈತದಂಗೆ 
'ಓಂದೊಂದು ಸಮುದಾಯಗಳಲ್ಲಿ ನವೀನ ಸ್ವರೂಪವನ್ನು ಪಡೆಯುತ್ತಿದೆ ಎನ್ನುವುದು 
ಜಾತ ವಿಷಾದನೀಯವಾಗಿದೆ. ಹೀಗಾಗಿ ಕ ನಾಡಿನ ರೈತರ ಹೋರಾಟವು ಚೈತನ್ಯ 
ಪೂರ್ಣವಾಗಿ ಉಳಿದು ಇತರರಿಗೆ ಸೂರ್ತಿದಾಯಕ ಅವಾ” ಸ್ವಾತಂತ್ರ್ಯದ ಸವನೆನಪನ್ನು 
 ಮರುನಿರ್ಮಿಸುವ ಅನಿವಾರ್ಯತೆಯನ್ನು ಉಂಟುಮಾಡಿದೆ; ಇಲ್ಲಿ ಗಮನಿಸಬೇಕಾದ 
'ಅಂಶವೆಂದರೇ ಹೋರಾಟ ಎಂಬುವುದು ಮಾನವ ಜೀವನದ ಅನುಪಮ ಸೊತ್ತು 
ಮತ್ತು ಸಕಲ ಜೀವಿಗಳ ಜನ್ಮಸಿದ್ದ ಹಕ್ಕು. ಅದು “1837ರ ರೈತ ಸಂಗ್ರಾಮವೇ ಆಗಿರಲಿ; 
' 1857ರ ಸ್ವಾತಂತ್ರ್ಯ ಸ೦ಗ್ರಾಮವೇ * ಆಗಿರಲಿ” ಈ ಪ್ರದೇಶದ ಹೋರಾಟದಲ್ಲಿ ಪಾಲ್ಗೊಂಡ 
ರೈತರ ಕೌರ್ಯ, ಸಾಹಸ, ಸಮಯೋಚಿತ ಪೆ ರಾಷ್ಟೀಯ ಪ್ರಜ್ಞೆ. ಸ್ವಾತಂತ್ರ್ಯದ 
ಬಗೆಗಿರುವ ಅದಮ್ಯ ಕಳಕಳಿಯನ್ನು ಸ್ಮರಿಸುವಲ್ಲಿ, ಅವರ ವೀರಗಾಥೆಗಳನ್ನು "ಮೆಲಕು 
ಹಾಕುವಲ್ಲಿ ನಮಗಾಗುವ ರೋಮಾಂಚಕಾರಿ ಅಂಶಗಳು ವಿಶೇಷವಾಗಿದೆ. ೬ ರೈತರು 
ಕೈಗೊಂಡ ಹೋರಾಟದಲ್ಲಿ ತಮ್ಮ ಅಳಿವುಉಳಿವಿಗೆ ಹೆಚ್ಚಿನ ಉತ್ತೇಜನವಿತ್ತರೇ ವಿನಹ: 
ಮತ್ಯಾವುದೇ ಚಿಂತನೆಗಳಿಗಾಗಿ ಅಲ್ಲ. ಆದರೆ ಬಲಾಢ್ಯ ಇತಿಹಾಸಕಾರರು ತಮ್ಮ 
ಸಮುದಾಯವನ್ನು ಇತಿಹಾಸದಲ್ಲಿ ಕಂಡುಬಂದ ವಿವಿಧ ಹೋರಾಟಗಳೊಂದಿಗೆ 
ಗುರುತಿಸುವ ಮೂಲಕ ಕೊಡಗು ಕೆನರಾ ರೈತ ಬಂಡಾಯವನ್ನು ಏಕ 
ಜನಾಂಗದಹೋರಾಟವೆಂದು ಬಿಂಬಿಸುವ ಪ್ರಯತ್ನ ಗಳು ನಮ್ಮ ಸುತ್ತಲಿನ ಪರಿಸರದಲ್ಲಿ 
ಕಂಡುಬರುತ್ತಿವೆ. ಇದಕ್ಕೆ ಮುಖ್ಯ ಕಾರಣ ರಚನಾಶಾಸ್ತ್ರ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ 


೬ ,ಜ00086, 


93 


ಪ್ರಭಾಕರ್‌ ನೀರ್‌ಮಾರ್ಗ ಸೆಪ್ಟೆಂಬರ್‌ 2017 


| 


ಪ್ರಭಾವವಾಗಿದೆ. ಹೀಗಿದ್ದರೂ ನಮ್ಮ ಸಾಂಸ್ಕೃತಿಕ ಪದ್ಧತಿಯಲ್ಲಿ ಹಲವಾರು ಬದಲಾವಣೆಗಳು 
ಆಗಿದ್ದರೂ, ಒಂದು ನೂತನ ದೃಷ್ಟಿಕೋನದ ಮೂಲಕ ನಮಗೆ ರಾಷ್ಟೀಯ ಭಾವನೆಯನ್ನು 
ಜಾಗತಗೊಳಿಸಿದ ವೀರರೈತರ ಕುರಿತಂತೆ ಅಧ್ಯಯನ ಮಾಡಲು ಆಸಕ್ತಿಯನ್ನು 
ಉಂಟುಮಾಡಿದೆ. ಆ ಮೂಗ ವಸಾಹತುಶಾಹಿಗಳ ವಿರುದ್ಧ ಹೋರಾಟದಲ್ಲಿ ಸಕ್ರಿಯವಾಗಿ 
ತಮ್ಮನ್ನು ತೊಡಗಿಸಿಕೊಂಡ ರೈತರು ಸಮಾನ ಹಕ್ಕು, ಜೊತೆಗೆ ತಮ್ಮ ಸಮಾಜದ 
ಉನ್ನತಿಗಾಗಿ ಸಂಘಟತರಾಗಿ ಹೋರಾಡಿರುತ್ತಾರೆ; ಆದರೆ ನಾವಿ೦ದು ಆ ಜನಸಾಮಾನ್ಯರ 
ಸಾಮೂಹಿಕ ಹೋರಾಟವನ್ನು ಸಾಮುದಾಯಿಕ ಹೋರಾಟವೆಂದು ಬಿಂಬಿಸಲು 
ಹೊರಟಿದ್ದೇವೆ; ಆ ಸಾಹಸ ಪೂರ್ಣ ಹೋರಾಟಗಳು ಉಪೇಕ್ಷೆಗೆ ಗುರಿಯಾಗಿ ಇಂದು 
ನಮಗಾಗಿ. ಹೋರಾಡಿದವರನ್ನು ಗೌರವಿಸುವ ಬದಲು ತಮ್ಮ 'ಸಕಾರ್ಯ ಸಾಧನೆಗಾಗಿ 
ಹೆಚ್ಚು ಒತ್ತು ನೀಡುತ್ತಿದ್ದೇವೆ. ಜಗತ್ತಿನ ಯಾವುದೇ ಚರಿತ್ರೆಯನ್ನು ಪರಿಶೀಲಿಸಿದಲ್ಲಿ ಕೆಲವೊಂದು 
ಪ್ರಧಾನ ಅಂಶಗಳಿಂದ. ಅದು ತನ್ನನ್ನು ತಾನು ಅನಾವರಣ ಮಾಡಿಕೊಂಡಿರುತ್ತದೆ. ತಮ್ಮದೇ 
ಆದ ವಿಶೇಷತೆಗಳ ಮೂಲಕ ಆತಾ. ತಾವು ಹೇಗೆ ಭಿನ್ನ ಎಂದು ತೋರಿಸಿಕೊಡುವಲ್ಲಿ 
ಪ್ರಧಾನ ಪಾತ್ರ ವಹಿಸುತ್ತದೆ. ಈ ದೆಸೆಯಲ್ಲಿ ಕೆನರಾ ಕೊಡಗು ರೈತ ದಂಗೆಯೂ ಸಹ 
ತಮ್ಮ ವಿಭಿನ್ನ ಅನನ್ಯತೆ "ಹಾಗೂ ಅಸ್ಮಿತೆಯ ಪರಿಕಲ್ಪನೆಗಳ es ತನ್ನನ್ನು ತಾನು 
ಗುರುತಿಸಿಕೊಂಡಿದೆ ಜಗ ನಿರಂತರ ಬದಲಾವಣೆಗಳಿಗೆ ಒಳಗಾಗುತಿದೆ EE 
ಅನಂತ ರಾಮರಾವ್‌ ತಮ್ಮ "ಸ್ಟಾತಂತ್ರ ತ್ರ್ಯ ಸ್ವರ್ಣ ರೇಖೆ'ಲೇಖನದಲ್ಲಿ ಹೇಳಿಕೊಂಡಿದ್ದಾರೆ. 


ಕೆನರಾ ಕೊಡಗಿನ ರೈತಬಂಡಾಯದ ವಿವಿಧ ನೆಲೆಗಳು 


ಕೆನರಾಕೊಡಗು ರೈತರಿಗೆ ಬ್ರಿಟಿಷ್‌ ದಾಸ್ಯದಿಂದ ಹೊರಬರಬೇಕು ಎಂಬ 
ನಿರ್ದಿಷ್ಟವಾದ ಆಶಯವಿತ್ರೆ? ವಾಸ್ತವದಲ್ಲಿಕೆನರಾ ಕಡಗ ರೈತ ಬಂಡಾಯ ಇತಿಹಾಸದಲ್ಲಿ 
ಯಾವ ರೀತಿಯಲ್ಲಿ ಗುರುತಿಸಿಕೊಂಡಿದೆ? ಹಾಗೆಯೇ ಈ ಸಂದರ್ಭದಲ್ಲಿ ದಕ್ಷಿಣ ಬಾರತದ 
ಬೇರೆ ಬೇರೆ ಭಾಗಗಳಲ್ಲಿ ನಡೆದ ಬ್ರಿಟಿಷ್‌ ವಿರೋಧಿ ದಂಗೆಯ ಒಟ್ಟಾರೇ ಚಿತ್ರಣ 
ಯಾವುದು ಮತ್ತು ಪಸ್ತುತದ ಗಹಿಕೆಗಳೇನು? ಜೊತೆಗೆ ಈ ಎಲ್ಲಾ ಬಂಡಾಯದ 
ನೇತ್ರ ೈತ್ವವನ್ನು ವಹಿಸಿದ ಮುಖಂಡರಿಗೆ ಸ ಸ್ವಾತಂತ್ರ್ಯ ಹೋರಾಟವನ್ನೇ. ಆರಂಭಿಸಿದ್ದೇವೆ 
ಎಂಬ 'ಭಾವನೆಯಿತ್ತಾ) ಕೊನೆಯದಾಗಿ, ಈ ರೈತ ಬಂಡಾಯದ ವಾಸವತೆ ಮತ್ತು ವಸ್ತು 
ನಿಷ್ಪತೆಗಳೇನು? ಎನ್ನು ವುದನ್ನು ಶೋಧಿಸ ಬೇಕಾಗಿದೆ. 


ಬ್ರಿಟಿಷ್‌ ಭಾರತವನ್ನು ಯಶಸ್ವಿಯಾಗಿ ಆಕ್ರಮಿಸಿ, ತಮ್ಮ ವಸಾಹತುಶಾಹಿ ಪ್ರಭು 

ಪಿಸಿದ ಪ್ರಕ್ರಿಯೆಗೆ ವಿರುದ್ಧವಾಗಿ ಭಾರತೀಯರು ತಮ್ಮ ಅತೃಪ್ತಿಯನ್ನು ಮತ್ತು 
a ಆರಂಭದಿರಿದಲೇ ವ್ಯಕ್ತಪಡಿಸಿರುವುದಕ್ಕೆ ಹಲವಾರು. ದಾಖಲೆಗಳಿವೆ. 
ಈ ಎಲ್ಲಾ ದಾಖಲೆಗಳ ಸರಿಯಾದ ಮೌಲೀಕರಣವಾಗಬೇಕಾಗಿದೆ. ಕೆನರಾ ಕೊಡಗು 
ದಂಗೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ, ಎಲ್ಲಾ ದಂಗೆಗಳಿಗೆ ಆಧಾರವಾಗಿ 
ಶ್ರೀಮಂತ ಜಮೀನ್ನಾರರು ಮತ್ತು ಸಣ್ಣ ಪುಟ್ಟ ರೈತ ಮುಖಂಡರ ನಡುವೆ ಇ 
ಪರಂಪರಾಗತವಾದ ಸಂಬಂಧಗಳು ಮತ್ತು ವಿಧೇಯತೆಗಳು ಬೇರೆ ಬೇರೆಯ ಸ್ವರೂಪದಲ್ಲಿ 
ಪ್ರಾದೇಶಿಕ ಐಕ್ಯತೆಯನ್ನು ಹೊಂದಿತ್ತು. ಆದರೆ ಪ್ರಸ್ತುತ ಅಥವಾ ಆಧುನಿಕತೆಯ 
ರಾಷ್ಟ್ರೀಯತೆಯ ಪ್ರಜೆಯಾಗಿ. ವಸಾಹತುಶಾಹಿಯ ಸರೂಪ ಮತ್ತು ಲಕ್ಷಣಗಳ ಇತ್ತೀಚಿನ 
ಅರಿವಾಗಲಿ, ನೂತನ. ಸಾಮಾಜಿಕ ಸಂಬಂಧಗಳ ಆಧಾರಗಳ ಮೇಲೆ. ಹೊಸ ಸಮಾಜವನ್ನು 


ತ್‌್‌ 


94 


ಪುಸ್ತಕ 33-34 ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ ವಿಎಧ.. 


ಕಟ್ಟಬೇಕೆಂಬ ಭಾವನೆಯಾಗಲಿ ಈ ದಂಗೆಗಳಲ್ಲಿ ಭಾಗವಹಿಸಿದ ನಾಯಕರಿಗೆ ಮತ್ತು 
& ಜನಸಾಮಾನರಿಗೆ ಇರಲಿಲ್ಲ. ಅದರೊಂದಿಗೆ ನಾಯಕತ್ವದ ವಿಚಾರದಲ್ಲೂ ಅವರ ಹೋರಾಟ 
ಅತೀ ದುರ್ಬಲ ಮತ್ತು ಅನಿವಾರ್ಯವಾಗಿ ಸಂಪ್ರಾದಾಯಿಕ ಸ್ವರೂಪವನ್ನು ಹೊಂದಿತ್ತು 
ಹಾಗೆಯೆ ತಮ್ಮ ಸುತ್ತ 'ಬದಲಾಗುತ್ತಿರುವ ಎಶ್ವದ ಅರಿವು ಸಲವೂ ಅವರಲ್ಲಿ ಕಾಣುತಿರಲಿಲ್ಲ. 
ಮುಖ್ಯವಾಗಿ "ಈ ಎಲ್ಲಾ ದಂಗೆಗಳು ಹಿಂದುಳಿದ ಸ್ವರೂಪದಲ್ಲಿತ್ತು ಶ್ರ ಕುರಿತಂತೆ 
ಔಂಶೋಧಕ ಎಂ.ಜಿ. ನಾಗರಾಜ್‌ರವರ ಕರ್ನಾಟಕ "ಕೈತ ಚಳುವಳಿ ಎಂಬ ಆರು 
ಸಂಪುಟಗಳಲ್ಲಿ ರೈತದಂಗೆಯನ್ನು ವಿವರಿಸಿದ್ದಾರೆ. ಇದರಲ್ಲಿ ಅವರ ಮೊದಲ ಸಂಪುಟವು 
_ ಕೆನರಾಕೊಡಗು ರೈತದಂಗೆಯನ್ನು ವಿವರಿಸುವಾಗ ಅವರು ಹೇಳುವಂತೆ, ಈ ದಂಗೆಯಲ್ಲಿ 
ಸ್ವಾತಂತ್ರ , ಹೋರಾಟ ಎಂಬ ಹೆಸ ರು ಪಧಾನವಾಗಿ ನಿಂತಿದ್ದರೂ, ಅಲ್ಲಿ ರೈತಕ್ರಾಂತಿಯು 
ಅದರ ಆಂತರಿಕ ಶಕ್ತಿಯಾಗಿ ಮೂಡಿತ್ತೆಂಬುದನ್ನು ಮರೆಯುವಂತಿಲ್ಲ ಎಂದು "ಹೇಳಿರುತ್ತಾರೆ. 
ಒಟ್ಟಿನಲ್ಲಿ ರೈತದಂಗೆಯಾಗಿ ಮೂಡಿಬಂದ ಜೆ ಬಂಡಾಯವು ನಂತರ ದಿನಗಳಲ್ಲಿ 
' ಯಿ ಹಾಗೂ ಸಾಮಾಜಿಕ ಉನ ಿತೀಕರಣಕ್ಕಾಗಿ ಸಮುದಾಯಿಕ ದಂಗೆಯಾಗಿ 
ಕಂಡುಕೊಂಡಿತು 


ವಸಾಹತುಶಾಹಿ ಇತಿಹಾಸಕಾರರು ರೈತರನ್ನು ಪ್ರಾಮಾಣಿಕರು ಶಾಂತಿ ಪ್ರಿಯರಾದ 

ಜನರನ್ನು ಭೂಮಾಲೀಕರು, ವ್ಯಾಪಾರಿಗಳು ಹಾಗೂ ಲೇವಾದೇವಿಗಾರರ ವಿವಿಧ ರೀತಿಯ 
ಕೋಷಣೆಗೆ ಒಳಗಾದ ಹಾಗೂ "ತಮ್ಮನ್ನು ರಕ್ಷಿಸಿದ, ತಮಗೆ ಸಹಾಯ ಮಾಡಿದ ಅತ್ಯಂತ 
ನಂಬಿಗಸ್ಥ ಸ ಸಮುದಾಯವೆಂದು ಬಿಂಬಿಸಿದ್ದಾರೆ. ವಸಾಹತುಶಾಹಿ ಆಡಳಿತಗಾರರು ಕಡ 
ತಾವು ರೈತರನ್ನು ನಗರದ ದುಷ್ಪ ಜನರಿಂದ ರಕ್ಷಿಸುವುದು ಮೂಲ ಉದ್ದೇಶ ಎಂದು 
ಭಾವಿಸಿಕೊಂಡಿದ್ದರು. "ಆದರೆ ರಾಷ್ಟ್ರೀಯವಾದಿ ಇತಿಹಾಸಕಾರರು ವಸಾಹತುಶಾಹಿಗಳ 
ಶೋಷಣೆ ಅವರ ನಿಧಾನಗತಿಯ ಅಭಿವೃ ದ್ವಿಯ ಬಗ್ಗೆ ಬೆಳಕು ಚೆಲ್ಲಿದರು.” ಹಾಗೆಯೇ 
. ವಸಾಹತುಶಾಹಿಗಳು ಭಾರತದ ರೈತರು ಬಹ ಸರಳ ಸ್ವಭಾವದವರಾಗಿದ್ದು ಅವರಿಗೆ 
ವಸಾಹತುಶಾಹಿ ಆಡಳಿತದ ಶೋಷ ಣೆಗಳ ಕುರಿತು ಹೆಚ್ಚನ ಅರಿವು ಇರಲಿಲ್ಲ ಎಂದು 
ಹೇಳಿರುತ್ತಾರೆ." 


ಇತಿಹಾಸಕಾರರು ಅತೀ ಮುಖ್ಯವಾದ ಹಾಗೂ ಹೊಸತಾದ ಅನುಸಂಧಾನದಲ್ಲಿ 
ಗುಡ್ಡಕಾಡು ಹಾಗೂ ರೈತರ ಹೋರಾಟಗಳನ್ನು ಕೆಳಸ್ತರದ ಇತಿಹಾಸವೆಂದು ಪರಿಗಣಿಸಿದ್ದಾರೆ. 
ಗುಹಾ ಇವರು ಮೇಲ್ವರ್ಗದ ಎರುದ್ಧದ ಜನತೆಯ ರಾಜಕೀಯ ಹೋರಾಟವೆಂದು 
ವ್ಯಾಖ್ಯಾನಿಸಿದ್ದಾರೆ. ಅವರು ಈ ಹಿಂದಿನ ವಸಾಹತುಶಾಹಿ, ರಾಷ್ಟ್ರೀಯವಾದ ಹಾಗೂ 
ಮಾರಿಸ್‌ *ವಾದಗಳೆಲ್ಲವು ಮೇಲ್ವರ್ಗ ಇತಿಹಾಸ ವೆಂದು ಅದು ಯಾವಾಗಲೂ 
ಮೇಲ್ವರ್ಗದವರು ಭಾರತೀಯ ರಾಷ್ಟೀಯತೆಯನ್ನು ಕಟ್ಟದ ಬಗ್ಗೆ ಹಾಡಿ ಹೊಗಳುತ್ತವೆಯೇ 
ಹೊರತು ಕೆಳಸ್ತರದ ಜನರ ಕೊಡುಗೆಗಳನ್ನು ಸರಶೂರ್ಣವಾಗಿ ನಿರ್ಲಕ್ಷಿಸಿವೆ; ಗುಹಾ 
ಅವರ ಪ್ರಕಾರ ಎರಡು ವಿಧದ ರಾಜಕೀಯವಿದ್ದು ಒಂದು ಮೇಲ್ವರ್ಗದ ರಾಜಕೀಯ, 
ಇನ್ನೊಂದು ಜನತೆಯ ಅಥಾವ ಕೆಳಸ್ತರದ ಜನರ ರಾಜಕೀಯ; ಆದರೆ ಅದನ್ನು 
ಸಮಗ್ರವಾಗಿ ಪರಿಗಣಿಸಲು ಸಾಧ್ಯವಲ್ಲ ಎಂದು ಹೇಳುತ್ತಾರೆ? ಹೀಗಾಗಿ ಕೆಳಸ್ತರದ ರಾಜಕೀಯ 
ಸಿದ್ದಾಂತಗಳು ಮತ್ತು ಯೋಚನೆಗಳು ಹಾಗೂ ಕಾರ್ಯಕ್ರಮಗಳು ದಂಗೆ, ಪ್ರತಿಭಟನೆ: 
ಹಾಗೂ ಪ್ರತಿರೋಧಗಳ ಮೂಲಕ ವ್ಯಕ್ತವಾಗಿದೆ. 


ಪ್ರಭಾಕರ್‌ ನೀರ್‌ಮಾರ್ಗ 


ಸೆಪ್ಟೆಂಬರ್‌ 2017 |95 


ರ ಸನದ 


ಕೆನರಾಕೊಡಗು ಜಿಲ್ಲೆಗಳ ಇತಿಹಾಸವು ವಸಹಾತುಶಾಹಿ ಬರವಣಿಗೆಗಳಿಂದ 
ಆರಂಭವಾಗುತ್ತದೆ." ಕ್ರಿಶ 1800ರಲ್ಲಿ ಭಾರತದ ಗೌವರ್ನರ್‌ ಜನರಲ್‌ ಲಾರ್ಡ್‌ ವೆಲ್ಲೆಸ್ಲಿ 
ಬಂಗಾಳ ಪ್ರಾಂತ್ಯದಲ್ಲಿ ಸರ್ಜನ್‌ ಆಗಿ ಕಾರ್ಯನಿರ್ವಹಿಸುತ್ತಿದ ಫ್ರಾನ್ಸಿಸ್‌ ಬುಕನನ್‌ 
ದಕ್ಷಿಣ ಭಾರತದ ಪ್ರಾಂತ್ಯಗಳಾದ ಮೈಸೂರು, ಕೊಡಗು ಮತ್ತು ಕೆನರಾ ಪ್ರದೇಶಗಳಿಗೆ 
ಪ್ರವಾಸ ಕೈಗೊಳ್ಳಲು ನಿಯೋಜಿಸಿ ಆ ಪ್ರದೇಶಗಳ ಆಸಕ್ತಿದಾಯಕ ಇತಿಹಾಸ, ಧಾರ್ಮಿಕ, 
ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಕುರಿತು ವಿಸ್ತೃತವಾದ ವರದಿ ರಚಿಸಲು 
ಆದೇಶಿಸುತ್ತಾನೆ. ಈ ಹಿನ್ನಲೆಯಿಂದ ರಚಿಸಲ್ಪಟ್ಟ ಬುಕನನ್‌ ವರದಿ ಅತಿ ಅಮೂಲ್ಯವೂ 
ಹಾಗೂ ಆಸಕ್ತಿದಾಯಕವೂ ಆಗಿದೆ. ಇದರಲ್ಲಿ ಈ ಭಾಗದ ಕುರಿತು ಉಪಯುಕ್ತ ಮಾಹಿತಿಗಳು 
ಅಡಕವಾಗಿದೆ. ಈ ವರದಿ ಪ್ರಪ್ರಥಮ ಅಧಿಕೃತ ಸರ್ಕಾರಿ ವಸಹಾತು ದಾಖಲೆಯಾಗಿದೆ." 
1801ರಲ್ಲಿ ಜೆ.ಜೆ. ರೆವೆನ್‌ ಶಾ ಕೆನರಾ ಪ್ರದೇಶದ ಕಲೆಕ್ಟರ್‌ ಆಗಿದ ಅವಧಿಯಲ್ಲಿ Madras 
Board of Revenueಎನ್ನುವ ವರದಿಯಲ್ಲಿಸರ್ಕಾರಕ್ಕೆ ಜಿಲ್ಲೆಯ ಕಂದಾಯ ವ್ಯವಸ್ಥೆ 
ಹಾಗೂ ಕೃಷಿ ವ್ಯವಸ್ಥೆ ಬಗ್ಗೆ ವಿಸ್ತೃತವಾಗಿ ಎವರಿಸಿರುತ್ತಾನೆ. 1818ರಲ್ಲಿ ಮದ್ರಾಸ್‌ 
ಕಂದಾಯ ಇಲಾಖೆ ದಾಖಲಿಸಿದ ಮಿನಿಟ್ಸ್‌ಗಳಲ್ಲಿ ಕರಾವಳಿ ಪ್ರದೇಶದಲ್ಲಿ ಕೃಷಿಪದ್ಧತಿ, 
ಗೇಣಿಪದ್ಧತಿ, ಕೃಷಿ ಕಾರ್ಮಿಕರ ಬದುಕನ್ನು ಕುರಿತು ಸಮೀಕ್ಷೆ, ಗಡಿ ವರದಿಗಳನ್ನು 
ಸಲ್ಲಿಸಿದ್ದು ಗಮನಾರ್ಹವಾಗಿದೆ. 1819ರ ಥಾಮಸ್‌ ಹಾರಿಸ್‌ ಕೆನರಾ ಜಿಲ್ಲೆಯ ಕಲೆಕ್ಟರ್‌ 
ಮತ್ತು ಬೋರ್ಡ್‌ ಆಫ್‌ ರೆವಿನ್ಯೂ ಅಧ್ಯಕ್ಷರಾಗಿ ಸರ್ಕಾರ ಹಾಗೂ ಸದಸ್ಯರಿಗೆ ಸಲ್ಲಿಸಿದ 
ವರದಿಯಲ್ಲಿ ಕೆನರಾ ಜಿಲ್ಲೆಯ ಕೃಷಿ ಪದ್ದತಿ, ಕೃಷಿ ಸಮಸ್ಯೆಗಳ ಬಗ್ಗೆ ಉಲ್ಲೇಖಿಸಿರುತ್ತಾನೆ.* 
ಜಾನ್‌ ಸ್ಟೋಕ್‌ ನ Reports on the Revision of Assessment and the 
Disturbances Kuts in Canara 1830-31ರಲ್ಲಿ ದಂಗೆಗೆ ಕಾರಣವಾದ 
ಅಂಶಗಳನ್ನು ಚರ್ಚಿಸಿದ್ದಾರೆ. ವಸಾಹತುಶಾಹಿ ಧೋರಣೆಯಾದ ಒಡೆದು ಆಳುವ 
ನೀತಿಯನ್ನು ಅಳವಡಿಸಿ ತಮ್ಮ ವಸಹಾತುಶಾಹಿ ಪ್ರಭುತ್ವದ ಹಿಡಿತವನ್ನು ಬಲಗೊಳಿಸಲು 
ಸ್ಥಳೀಯ ಸಮುದಾಯದವರನ್ನು ಬಳಸಿಕೊಂಡಿದ್ದರು ಎಂದು ಉಲ್ಲೇಖಿಸಲಾಗಿದೆ. 
ಇದು ಕೆನರಾ ಜಿಲ್ಲೆಯ ಇತಿಹಾಸ ರಚನೆಯ ಕ್ರಮವನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ. 
Remission of the Jama Ryots who Joined in Arms on against in 
ನಂgments of 1834ನಲ್ಲಿ ಕೆನರಾ ಕೊಡಗು ದಂಗೆಯ ಕುರಿತು ಮಾಹಿತಿ 
ನೀಡುವುದರೊಂದಿಗೆ ಕೊಡವರ ಹಾಗೂ ಬ್ರಿಟಿಷ್‌ರ ನಡುವಿನ ನಿಷ್ಠೆ ಮತ್ತು ವಿನಯತೆಯ 
ಕುರಿತು ಮಾಹಿತಿ ನೀಡುತ್ತದೆ. ಬ್ರಿಟಿಷ್‌ರು ಕೊಡಗಿನ ಆಡಳಿತವನ್ನು ನಿರ್ವಹಿಸಿದ 
ತರುವಾಯ ದೇಶೀಯರ ನಿರಂಕುಶ ಪ್ರಭುತ್ವದಿಂದ ದೇಶೀಯರಲ್ಲಿ ಸುಧಾರಣೆ ಹಾಗೂ 
ಪರಿವರ್ತನೆವೆಂಬುವುದು ಕಂಡುಬಂದಿರುವುದಿಲ್ಲ. ಅದರೊಂದಿಗೆ ಕೊಡಗಿನ ಜನರ 
ಹಿತರಕ್ಷಣೆ ಹಾಗೂ ಬ್ರಿಟಿಷ್‌ ಆಡಳಿತದ ರಕ್ಷಣೆಗಾಗಿ Rules For The Conduct 0 
The District Functionaries In Coorg(1834), ಕಾಯಿದೆಯನ್ನು 
ಅನುಷ್ಠಾನಗೊಳಿಸಿ ದೇಶೀಯರಿಗೆ ಹೊಸ ಆಡಳಿತದ ಮೂಲಕ ಆರಂಭದ ಬದಲಾವಣೆಗೆ 
ಕಾರಣರಾದರು." ಮುಂದೆ, ಲೆವಿನ್‌ ಕೆನಾರ ಕೊಡಗಿನ ದಂಗೆಗೆ ಕಂಡುಬಂದ ನಿರ್ದಿಷ್ಟವಾದ 
ಕಾರಣಗಳೇನು ಎಂಬುವುದರ ಕುರಿತುತನ್ನ ವರದಿಯಾದ Report on the 
insurrections raised by Puttapasappa and others in the South 


ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ ಎಎ... 


Canara Dist 1837 ಇವರು ರೈತರ ದಂಗೆಗೆ ಅವರ ಆರ್ಥಿಕ, ಸಾಮಾಜಿಕ ಹಾಗೂ 
ರಾಜಕೀಯ ಅಸಹಾಯಕತೆಯನ್ನು ಉಲ್ಲೇಖಿಸುತ್ತಾನೆ ಅದರೊಂದಿಗೆ ಈ ದಂಗೆಯಲ್ಲಿ 
ಭಾಗವಹಿಸಿದ ರೈತರನ್ನು ದಾಳಿಕೋರರು ಮತ್ತು “ಅತೃಪ್ತಿ ರೈತರ ಹೋರಾಟವೆಂದು 
ಹೇಳುವ ಮೂಲಕ ವಸಾಹತು ಆಡಳಿತವನ್ನು ಸರ್ಮಥಿಸಿಕೊಳ್ಳುತ್ತಾನೆ.'' ರೆವೆರೆಂಡ್‌ 
ಮೋಂಗ್ತಿಂಗ್‌ Coorg Memories (1855)ಕೊಡಗಿನ ಭೌಗೋಳಿಕ ಮತು ಅನಾಗರಿಕ 
ಸಮುದಾಯದ ಕುರಿತು ಮೃದು ಧೋರಣೆಯ ಅನಿರ್ವಾಯತೆಯ ಕುರಿತು ತಿಳಿಸುತ್ತಾನೆ." 
History of Coorg an Unpublished Manuscripts (1856)8 ವರದಿಯೂ 
ಕೊಡಗಿನ ಕುರಿತಂತೆ ಇರುವ ಬಹು ಉಪಯುಕವಾದ ಮಾಹಿತಿಯಾಗಿದೆ. ಇದು 
ವಸಾಹತುಶಾಹಿ ಆಡಳಿತ ಆರಂಭದಲ್ಲಿ ಕಂಡುಬಂದ ದಂಗೆಯ ಕುರಿತಂತೆ ಮಾಹಿತಿ 
ನೀಡುವುದರೊಂದಿಗೆ ವಸಾಹತುಶಾಹಿ ಅಧಿಕಾರಿಗಳಿಗೆ ಆರಂಭದಲ್ಲಿ ಒದಗಿ ಬಂದ 
ವಿಭಿನ್ನ ಪರಿಸಿತ್ಥಿ ಮತ್ತು ಅದನ್ನು ಅಧಿಕಾರಿಗಳು ನಿರ್ವಹಿಸಿದ ರೀತಿಯ ಕುರಿತಂತೆ 
ಮಾಹಿತಿ ನೀಡುತ್ತದೆ.” ರಿಕ್ಷರ್‌ನ £thnographical Compendium (1887) ? 
ಕೆನರಾ ಕೊಡಗಿನ ಆಧ್ಯಾತ್ಮಿಕ ಬರಹಗಳಿಗೆ ಉತ್ತಮ ಉದಾಹರಣೆಯಾಗಿದೆ. ಮೋಗ್ಲಿಂಗ್‌ನ 
ಬರವಣಿಗೆಗಳು ಉಭಯ ಜಿಲ್ಲೆಯ ಗುಡ್ಡಗಾಡು ಜನಾ೦ಗಗಳ ಬದುಕು ಹಾಗೂ 
ಸಾಮಾಜಿಕ ಬದುಕಿನ ಹಾಗೂ ವಸಾಹತುಶಾಹಿ ಆಡಳಿತದ ಚಿತ್ರಣ ನೀಡಿದೆ. ರಿಕ್ಷರನ 
ಬರವಣಿಗೆಗಳು ಗುಡ್ಡಗಾಡು ಜನಾ೦ಗಗಳ ಸಾಮಾಜಿಕ ಹಾಗೂ ಆರ್ಥಿಕ ಜನಜೀವನವನ್ನು 
ಬಿಂಬಿಸುವ ಮೂಲಕ ವಸಾಹತುಶಾಹಿಗಳ ನಿರ್ಣಯಗಳನ್ನು ಹೆಚ್ಚಾಗಿ ಬೆಂಬಲಿಸುತ್ತಿದ್ದವು. 
ಮುಂದೆ ಪಕಟಗೊಂಡ ರೋಬ್‌ ಕೋಲ್‌ನ Coorg Civil Law (1870)ಇದರಲ್ಲಿ 
ಕೊಡಗು ಜಮ್ಮ ಭೂಮಿಯ ಸಮಸ್ಯೆಗಳು ಮತ್ತು ಕೊಡಗಿನಲ್ಲಿ ಅಸ್ತಿತ್ವದಲ್ಲಿಯಿದ ನಿರಂಕುಶ 
ಆಳ್ವಿಕೆ ಹಾಗೂ ರಾಜ ನೀತಿ ನಿಯಮಗಳಿಂದ ಜನರ ಸ್ಥಿತಿಗತಿಯನ್ನು ತಿಳಿಸುವುದರೊಂದಿಗೆ 
ವಸಾಹತು ಕಾನೂನು ನೀತಿನಿಯಮಗಳ ಕುರಿತು ಮಾಹಿತಿ ನೀಡುತ್ತದೆ.” 


19ನೇ ಶತಮಾನದಲ್ಲಿ ಕೆನರಾ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ 
` ಬಾಸೆಲ್‌ ಮಿಶನ್‌ ಇಲ್ಲಿನ ಭಾಷೆ ಬದುಕು, ಸಂಸ್ಕೃತಿ, ನಂಬಿಕೆ ಆಚರಣೆ, ಆರ್ಥಿಕ 
ಹಾಗೂ ಸಾಮಾಜಿಕ ಸ್ಥಿತಿಗತಿಗಳ ಕುರಿತು ವಸ್ತುನಿಷ್ಟ ವರದಿಯನ್ನು ಸಲ್ಲಿಸಿದ್ದಾರೆ. ಬಿ.ಎಲ್‌ 
ರೈಸ್‌ ಮತ್ತು ಜೆ.ಎಫ್‌ ಫ್ಲೀಟ್‌ ಇವರು ಪುರಾತತ್ವ ಶಾಸ್ತ್ರಜ್ಞರಾಗಿದ್ದು ತುಳುನಾಡಿನ 
ಇತಿಹಾಸದ ಬಗ್ಗೆ ಹಲವು ಶಾಸನಗಳ ಪಠ್ಯಗಳನ್ನು ಪ್ರಕಟಿಸಿದ್ದಾರೆ. 1894ರಲ್ಲಿ ಜಾನ್‌ 
ಸರಕ್‌ನ Madras District Manuals ನಲ್ಲಿ ಕೆನರಾ ಜಿಲ್ಲೆಯ ಇತಿಹಾಸ, ಪುರಾತತ್ವ 
' ಕೆಂದಾಯ ವ್ಯವಸ್ಥೆ, ಸಮುದಾಯಗಳು, ಭೂಒಡೆತನದ ಇತಿಹಾಸ, ಅರಣ್ಯ ಸಂಪತ್ತು 
ಇತ್ಯಾದಿ ವಿಚಾರಗಳ ವಿವರಗಳು ಅಂಕಿ ಅಂಶಗಳೊಂದಿಗೆ ದಾಖಲಾಗಿದೆ.” ಎಡ್ಗರ್‌ 
 ಥಸ್ಪನ್‌ ತಮ್ಮ Caste and tribes of South India ಎ೦ಬ ಕೃತಿಯಲ್ಲಿ ಕೆನರಾ 
ಜಿಲ್ಲೆಯ ಎಲ್ಲಾ ಸಮುದಾಯಗಳ ಬಗ್ಗೆ ವಾಸ್ತವಿಕ ಮಾಹಿತಿ ಸಂಗ್ರಹಿಸಿ ಸಾಮಾಜಿಕ 
ಇತಿಹಾಸದ ಬಗ್ಗೆ ಕೆನರಾ ಜಿಲ್ಲೆಯ ಇತಿಹಾಸ ನಿರೂಪಣೆಗೆ ಹಾಹ್‌ ಕೊಡುಗೆ 
ನೀಡಿದ್ದಾರೆ.” Historical Summary of the British Rule in Coorg During 
the past Seventy years ಈ ವರದಿಯಲ್ಲಿ ಬ್ರಿಟಿಷ್‌ ಆಡಳಿತದ ಆರಂಭದಲ್ಲಿ 
ಕಂಡುಬಂದ ದಂಗೆಯ ಕುರಿತು ಮಾಹಿತಿ ನೀಡುತ್ತದೆ.” 


ಪ್ರಭಾಕರ್‌ ನೀರ್‌ಮಾರ್ಗ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 97 


` 


ಸ್ಥಳೀಯ ಬರಹಗಾರರು ಕೆನರಾ ಜಿಲ್ಲೆಯ ಪ್ರಾಚೀನ ಇತಿಹಾಸ ಮತ್ತು ಸಂಸ್ಕೃತಿಯ 

೪ 
ಕುರಿತು ಮಹತ್ವದ ಬೆಳಕು ಚೆಲ್ಲಿದ್ದಾರೆ. ಕೊಡಗಿನ ಐತಿಹಾಸಿಕ ಆಳ್ವಿಕೆಯನ್ನು ರಾಜೇಂದನಾಮೆ, 
ಲಿಂಗರಾಜೇಂದ್ರನ ಹುಕುಂನಾಮೆ, ಐ.ಎಂ. ಮುತ್ತಣ್ಣ, ಡಿ.ಎನ್‌. ಕೃಷ್ಣಯ್ಯ ನಡಿಕೇರಿಯಂಡ 
ಚಿಣ್ಣಪ್ಪ ಮತ್ತು ಎಂ.ಜಿ. ನಾಗರಾಜ್‌ ಮುಂತಾದ ಬರವಣಿಗೆಗಳಿಂದ ಹಾಲೇರಿ ಸಂಸ್ಥಾನದ 
ಆಡಳಿತದ ಐತಿಹಾಸಿಕತೆಯನ್ನು ಪುಷ್ಠಿಕರಿಸುತ್ತಾರೆ. ಕೊಡಗಿನ ಈಗಿನ ಭಾಗವಲ್ಲದೆ, 
ಇಂದಿನ ಸುಳ್ಯ, ಪುತ್ತೂರು ಪ್ರಾಂತ್ಯಗಳು ಕೊಡಗಿಗೆ ಸೇರಿ ಒಂದು ವಿಶಾಲವಾದ ಭೂ 
ಪ್ರದೇಶವಾಗಿತ್ತು ವಸಾಹತುಶಾಹಿ ಆಡಳಿತದಲ್ಲಿ ಸುಳ್ಯ, ಪುತ್ತೂರು ಪರಿಸರಗಳು ಹೊಸದಾಗಿ 
ದಕ್ಷಿಣ ಕನ್ನಡ “ಜಿಲ್ಲೆಗೆ ವರ್ಗಾವಣೆಗೊಂಡು ಕೂಡಗು ಮತ್ತು ಕೆನರಾ ಎಂಬ ಅನನ್ಯತೆಯ 
ಜೊತಗೆ ಆರ್ಥ ಏರಿಳಿತವು (ಕಂದಾಯ) ಪ್ರದೇಶದಿಂದ, ಪ್ರದೇಶಕ್ಕೆ ಎಭಿನ್ನಃ ತೆಯನ್ನು 
ಸಾಧಿಸಿತು. ಈ ಎಭಿನ್ನತೆಯು ವಸಾಹತು ಆಡಳಿತದಲ್ಲಿ ಬಂಡಾಯದ ಅನಿವಾರ್ಯತೆಯನ್ನು 
ನಿರ್ಮಿಸಿತು. ಈ ಹೋರಾಟವು ಅಮ್ಮತ್ರಿನಾಡು, ತಾವುನಾಡು, ಸೋಮವಾರಪೇಟೆ, 
ಬೆಳ್ಳಾರೆ, ಬೆ೦ಗುನಾಡು, ಎಡೆನಾಡು ಮತ್ತುಪ ಬ ಪಾಡಿನಾಲ್ಕು ನಾಡು ಮುಂತಾದ ಪದೇಶಗಳಲ್ಲಿ 
1834 ರಿಂದ 1837ರವರೆಗೆ ಸಾಮಾಜ ಶಾಹಿ ಆಡಳಿತದ ವಿರುದ್ಧ ಹೋರಾಡಿದ ಕೆನರಾ" 
ಕೊಡಗು ದಂಗೆ, ಈ ಪ್ರಾಂತ್ಯದ ಮೂಡಲ ಸ್ವಾತಂತ್ರ್ಯ ಹೋರಾಟದ ಹೆಜ್ಜೆಯಾಗಿ = 
ಭಾಗದ ಇತಿಹಾಸದಲ್ಲಿ ರಚನೆಗೊಂಡಿದೆ. 


ಕೆನರಾ ಹಾಗೂ ಕೊಡಗುದಂಗೆಯನ್ನು ವಸ್ತುವನ್ನಾಗಿಸಿ ರಚಿಸಿರುವ ಕೃತಿಗಳು 
ಹಾಗೂ ಲೇಖನಗಳು ರಚನೆಗೊಂಡವು.” ಸ, ಎಲ್ಲಾ ಕೃತಿಗಳಿಂದ 1837ರ ಹೋರಾಷಿ 
ಅಥವಾ ದಂಗೆಯ ಕುರಿತಂತೆ ಒಮ್ಮತದ ಅಭಿಪ್ರಾಯವಿಲ್ಲದೆ ವಿಭಿನ್ನ ಚಿಂತನೆಯ 
ಅನನ್ಯತೆಯೊಂದಿಗೆ, ಇದನ್ನು "ದಂಗೆ', “ಹೋರಾಟ, ಕೂಟಗಳ ಕಾಟ', ನಟಕಾಯ್‌ 
ಭಾಯ್‌ "ಪಿತೂರಿ', 'ರೈತದಂಗೆ', ಎನ್ನುತ್ತದೆ. ಇದಕ್ಕೆ ಪೂರಕವಾಗಿ ಕೆಲವರ ದಾರಿ 
ತಪ್ಪಿಸುವ ಮಾಹಿತಿ ರಹಿತ ಬಟ ದಿಗಮ ಹುಟ್ಟಿಸುವ ಅಜ್ಞಾನಗಳು, ಹಾಗೆಯೆ 
ಒಬ್ಬ ವಿದ್ವಾಂಸನ ಹೇಳಿಕೆ ಹಾಗೂ ಮತ್ತೊಬ್ಬನ ಹೇಳಿಕೆಯಲ್ಲಿನ ಭಿನ ಭಿಪ್ರಾಯಗಳು, 
ಮುಖ್ಯವಾಗಿ ಸೂಕ್ತ ಸಾಕ್ಟಾ ಸ್ಯಧಾರಗಳ ಕೊರತೆ. ಮೌಖಕ ಚರಿತ್ರೆಯ ಅನಿವಾರ್ಯತೆಯಿಂದಾಗಿ 
1837ರ ದಂಗೆಯ ಕುರಿತಂತೆ ಸ್ಪಷ್ಟವಾದ ನಿಲುವನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ 


ಸ್ವಾತಂತ್ರ್ಯಪೂರ್ವದಲ್ಲಿ ಸ್ಥಾಪಿತ ಹಿತಾಸಕ್ತಿಗಳು ಕೊಡಗು ಕೆನರಾ ಹೋರಾಟವನ್ನು 
ದರೋಡೆಯ ಪ್ರಸಂಗಕ್ಕೆ. ಹೋಲಿಸ ಲಾಗಿದ್ದು ದಿವಂಗತ ಬಡಕ್ಕಿಲ ಶಂಕರ 
ನಾರಯಣ್ಣಪ್ಪಯ್ಯನವರು "ದರೋಡೆಯ ಬದಲಾಗಿ ಇದನ್ನು ಬ್ರಿಟಿಷರ ಎರು 
ಜನಸಾಮಾನ್ಯರು "ನಡೆಸಿದ ಒಂದು ಅನನ್ಯ ಸಂಘರ್ಷ ಮತ್ತು ವಿದೇಶಿ ಆಡಳಿತದಿಂದ 
ಸ್ವತಂತ್ರವಾಗಲು ಮಾಡಿದ ಒಂದು ಸಾಮಾಜಿಕ ಪ್ರಯತ್ನ. “ನಿಜವಾಗಿಯೂ ಇದು ಜನರ 
ಬಂಡಾಯ, ಜನರು ಸರಕಾರವನ್ನು ಪ್ರತಿಭಟಿಸಿ ನಿಂತ ದಂಗೆ. ಜನರೊಂದಿಗೆ ಸರಕಾರದ 
ಅಧಿಕಾರಿಗಳೂ ಗ್ರಾಮಾಧಿಕಾರಿಗಳೂ ಸೇರಿದ್ದರೆಂದು ನಿರೂಪಿಸಲು ಪ್ರಯತಿ ಿಸಿದ್ದಾರೆ”.3 
ಮಾಸ್ತಿ ವೆಂಕಟೇಶ್‌ ಅಯ್ಯಂಗಾರ್‌ ಚಿಕ್ಕವೀರರಾಜೇಂದ ಕೃತಿಯಲ್ಲಿ ರಾಜ ನನ್ನು ಒಬ್ಬ 
ವಿಷಯಲಂಪಟ ಮತ್ತು ದುರಂತ ನಾಯಕನಾಗಿ ಚಿತ್ರಿಸುವುದರೊಂದಿಗೆ ಚಿಕ್ಕವೀರನನ್ನು 
ಪರೋಕ್ಷವಾಗಿ ಟೀಕಿಸುತ್ತಾರೆ. ನಿರಂಜನರ ಕೃತಿಗಳು ಕೊಡಗು ಪ್ರಾಂತ್ಯವನ್ನು ಮರಳಿ 


ತ 


98 ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ ವಎವಿಧ್ಗ, 


ಪಡೆಯಲು ಸ್ಥಳೀಯರು ಮಾಡಿದ ಹೋರಾಟವನ್ನು ಸಾಹಿತ್ತಿಕವಾಗಿ ಕಟ್ಟಲು ಪ್ರಯತ್ನಿಸುತ್ತಾ 
 ಅಪ್ಪಾರಂಡ ಬೋಪುವನ್ನು ಖಳನಾಯಕನಾಗಿ ಚಿತ್ರಿಸುವುದರೊಂದಿಗೆ 'ದಂಗೆಯ ಪರಿಸ್ಥಿತಿ 
ಹಾಗೆಯೇ ಸಂದರ್ಭವನ್ನು ಏಕಮುಖವಾಗಿ ನಿರೂಪಿಸುತ್ತಾ ಕಾದಂಬರಿಯ ಏಕತಾನತೆಗೆ 
ಚ್ಚು ಒಲವು ನೀಡಿದ್ದಾರೆ. 'ನಿರಂಜನರವರು ಮಂಡಿಸುವ ವಾದದಲ್ಲಿ ದಂಗೆಯ ಮುಖಂಡತ್ವ 
ಮತ್ತು ದಂಗೆಗೆ ಸಂಘಟಿಸಿದ ಜನರ ಕುರಿತು ವಿವರಣೆಯನ್ನು ನಿರೂಪಿಸುತ್ತಾರೆ. ಅಪರಾಂಪರ. 
ಕಲಾ ಸ್ವಾಮಿ, ಪುಟ್ಟಬಸಪ್ಪ ಈ ಮೂವರು ನಾಯಕರು ಒಬ್ಬರ ನಂತರ ಒಬ್ಬರಾಗಿ 
ಂಡಾಯದ ನೇತೃ ತ್ರವನ್ನು ನಿಯಂತ್ರಿಸುವ ಅಭಿಲಾಷೆಯನ್ನು "ತೋರುತ್ತಾರೆ. ಆದರೆ 
ಐ.ಎಮ್‌. ಮುತ್ತಣ್ಣ ಮತ್ತು ಶ್ಯಾಮ್‌ ಭಟ್‌ರವರು ಹೇಳುವಂತೆ ಈ ನಾಯಕರು. ಅವರವರ 
ಯುಕ್ತಿಕ ಉದ್ದೇಶಗಳನ್ನು, ಈಡೇರಿಸಿಕೊಳ್ಳಲು ಸ್ಥಳೀಯ ಸಹಕಾರ ಪಡೆಯಲು ವಿಶಿಷ್ಟವಾದ 
0 ಂತಗಳನ್ನು ರೂಪಿಸುವುದರೊಂದಿಗೆ ಬಂಡಾಯವನ್ನು ಸಂಘಟಿಸುತ್ತಾರೆ. ?' ಸಂಪಾಜೆ 
ದೇವಿ ಪ್ರಸಾದ್‌ರವರು ಹೇಳುವಂತೆ ಈ ಸಹಜದ. ರೈತರು ಹಾಗೂ ಸ್ಥಳೀಯರಿಗೆ 
ತಮ್ಮ ನಾಡಿನ ಬಗ್ಗೆ ಅತೀವ ಪ್ರೇಮವಿತ್ತು ಮತ್ತು ದೇಶೀಯ ಆಳ್ವಿಕೆಯಲ್ಲಿ ನಾವು 
ಅನುಭವಿಸಿದ್ದ ಸ ಸ್ವಾತಂತ್ರ ವನ್ನು ಮರಳಿ ಪಡೆಯುವ ಜೊತೆಗೆ ಬ್ರಿಟಿಷರ ದುರಾಡಳಿತದಿಂದ 
| ಮುಕ್ತಗೊಳಿಸುವ "ತವಕದಲ್ಲಿದ್ದರು. ರಿಕ್ಟರ್‌, ಗೆಸೆಟಿಯರ್‌ ಆಫ್‌ ಕೂರ್ಗ್‌ ಈ ದಂಗೆಯನ್ನು 
ದ ಸಮುದಾಯದ ಮನೋಭಾವವನ್ನು ವ್ಯಕ್ತಪಡಿಸುತ್ತಾನೆ. ಗೌಡರು ಮತ್ತು ಕೊಡವತೆ' 
'ನೋಡಲು ಒಂದೇ ರೀತಿ ಹೋಲುವುದರಿಂದ ಅವರನ್ನು ಪ್ರತ್ಯೇಕವಾಗಿ ಗುರುತಿಸುವುದು 
ಕಷ್ಟ ಎಂದು ದಾಖಲಿಸಿದ್ದಾನೆ. ಇದೊಂದುಜನಾಂಗೀಯ ಯುದ್ದವಾಗಿದ್ದು, ಇದರ 
ಮೂಲಕ ತಮ್ಮ ಸಮುದಾಯದ ರಕ್ಷಣೆ ಮತ್ತು ಹಳೆಯ ಪದ್ಧತಿಯ "ಅನುಷ್ಠಾನವೇ ದ್ಯ 
ದಂಗೆಯ ಉದ್ದೇಶವಾಗಿದೆ. ದ್ರ ದಂಗೆಯನ್ನು "ಗೌಡರ ದಂಗೆ "ಎಂದು ಉಲ್ಲೇಖಿಸುತ್ತಾನೆ. 
ಕಾರಣ, ಈ ದಂಗೆಯಲ್ಲಿ ಭಾಗವಹಿಸಿದ್ದ ನಾಯಕರು ಹಾಗೆಯೇ ಬೆಂಬಲಿತರು ಒಂದೇ 
ಮುದಾಯದವರು ಆಗಿದ್ದರೆಂದು ದಾಖಲಿಸುತ್ತಾನೆ. 3: 


| ನಡಿಕೇರಿಯಂಡ ಚಿಣ್ಣಪ್ಪರವರ ಪಟ್ಟೋಲೆ ಪ ಪಳಮೆಯೂ ಆಸಕ್ತಿದಾಯಕವಾದ 
ಐತಿಹಾಸಿಕ ಮಾಹಿತಿಯನ್ನು ನೀಡುತ್ತದೆ. ಪಳಮೆ ಎಂದರೆ ಬಾಯಿಯಿಂದ ಬಾಯಿಗೆ 
ಇ ಇದು ಬರುವ ಮಾತುಗಳಾಗಿದ್ದು, ಕೊಡಗಿನ ಮೌಖಿಕ ಪರಂಪರೆಯನ್ನು ಲಿಖಿತ 
ರೂಪಕ್ಕೆ ದಾಖಲಿಸಿರುವ ಈ ಕೃತಿಯೂ ಕೊಡಗಿನ ಅರಸರ ಆಳ್ವಿಕೆಯಲ್ಲಿ “ಕೊಡವ 
ದ ಲಸ ಇನರ ಪ್ರಭಾವವನ್ನು ವಿವರಿಸುತ್ತಾ ್ರೌ ಚಿಕ್ಕವೀರರಾಜನನ್ನು ವಿಕೃತಕಾಮಿಯಾಗಿ ಚಿತ್ರಿಸುತ್ತಾ 
ಕೃವೀರರಾಜ ಹೆರಿಗೆಯಾದ ಹೆಂಗಸರ ಮೊಲೆ ಹಾಲನ್ನು 'ಕುಡಿಯುತ್ತಿದ್ದನು ಎಂದು 
ಲೇವಡಿ ಮಾಡುತ್ತಾರೆ. ಹಾಗೆಯೇ ರಾಜನ ಆಳ್ವಿಕೆಯಿಂದ ರೋಸಿ ಹೋದ ಜನರು 
ಬ್ರಿಟಿಷ್‌ ಆಳ್ವಿಕೆ, ಜೊತೆಗೆ ಕೊಡಗಿನ ದಂಗೆಯನ್ನು ಓಮ್ಮಟ್ಟುವಲ್ಲಿ ಬ್ರಿಟಿಷರಿಗೆ ಸಹಕರಿಸುತ್ತಾ 
ಅವರ ಇನಾಮುಗಳಿಗೆ ಪಾತ್ರರಾದರು ಎಂದು ಚಿಣ್ಣಪ್ಪನವರು "ಯಾವುದೇ ಪೂರ್ವಗ್ಗಹಎಲ್ಲಡೆ 
ಲ್ಲೇಖಿಸುತ್ತಾರೆ. ಡಿ.ಎನ್‌. ಕೃಷ್ಣಯ್ಯರವರ ಕೊಡಗಿನ ಇತಿಹಾಸ ದ ಕುರಿತು ವಿಸ್ತತ 
ಅಧ್ಯಯನವನ್ನು ಒಳಗೊಂಡಿದ್ದು ಇದು ಅಪೂರ್ವವಾದ ಕೃತಿಯಲ್ಲದಿದ್ದರೂ ಪೂರ್ವಗಣದ 
ಕೂರತೆಯನ್ನು "ದೂರ ಮಾಡಿದೆ 1837ರ ಕೆನರಾ ಕೊಡಗು "ಬಂಡಾಯಕ್ಕೆ ಸಂಬಂಧಿಸಿದಂತೆ 
ಬಳಕು ಚೆಲ್ಲುತ್ತಾ ರಾಜಕೀಯ ಅಂಶಗಳಿಂದ ಈ ದಂಗೆಯ ಬಗ್ಗೆ ಮಾಹಿತಿ ನೀಡುತ್ತಾರೆ. 
ದೀವಿ ಪಸಾದ್‌ರವರ ಅಮರ ಸುಳ್ಳ ಸ್ವಾತಂತ್ರ್ಯ ಸಮರ ಕೃತಿಯು ಗೌಡ ಜನಾಂಗದ 


ಪ್ರಭಾಕರ್‌ ನೀರ್‌ಮಾರ್ಗ 


| 
i 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 99 


4 


ಹಿನ್ನಲೆ, ಇತಿಹಾಸ ಮತ್ತು ಸಾಂಸ್ಕೃತಿಕ ಅನನ್ಯತೆಯನ್ನು ಪರಿಭಾವಿಸುವುದಕ್ಕೆ ಸಹಾಯಕವಾ 
ರೀತಿಯಲ್ಲಿ ಲೇಖನಗಳು ಪ್ರಕಟವಾಗಿವೆ. ಈ ಲೇಖನಗಳು ಗೌಡ ಜನಾ೦ಗದ ಪ್ರಾಚೀ 
ಐತಿಹಾಸಿಕ ಕಾಲಘಟ್ಟಗಳಲ್ಲಿ ಅವರು ನಡೆಸಿದ ಹೋರಾಟ, ಸಾಮಾಜಿಕ ಇತಿಹಾ 
ಸಾಂಸ್ಕೃತಿಕ ಅನನ್ಯತೆ ಈ ವಿಷಯಗಳನ್ನು ಪುಷ್ಠಿಕರಿಸಿದ್ದಾರೆ. ಅಮರ ಸುಳ್ಯ ದಂಗೆ 
ನಂತರದ ವರ್ಷಗಳಲ್ಲಿ ಬ್ರಿಟಿಷ್‌ ವಿರೋಧಿಗಳೆಂದು ಗುರುತಿಸಿಕೊ೦ಡಿರುವುದನ್ನು ವಿವರಿ 
ಪ್ರಯತ್ನದೊಂದಿಗೆ ಕೊಡಗು ಮತ್ತು ಅಮರ ಸುಳ್ಯ ದಂಗೆಯನ್ನು ಕೇಂದಿಕರಿಸಿಕೊಂ 
ಸ್ವಾತಂತ್ರ್ಯ ಪೂರ್ವದ ಘಟನೆಗಳನ್ನು ಸಮಕಾಲೀನ ಸಂದರ್ಭಕ್ಕೆ ಹೊಂದಿಕೊಳ್ಳುವಂ 
ಚಿತ್ರಿಸಿರುತ್ತಾರೆ. ಈ ದಂಗೆಯನ್ನು ಸಾಮೂದಾಯಿಕ ದಂಗೆ ಎ೦ದು ಉಲ್ಲೇಖಿಸಿ. ಕೊ 
ಬಂಡಾಯವೆಂದು ಕರೆಯಲ್ಪಡುವುದು ನಿಜವಾಗಿ ಹೇಳುವುದಾದರೆ ಗೌಡರ ಮೇಲ್ಟಿಳುವಿ 
ಕೊಡವರು ಮತ್ತು ಗೌಡರು ಕಾದಾಡಿ, ಗೌಡರು ವೈರಿಗಳಾದರು ಬ್ರಿಟಿಷರ ನಂಬಿ 
ಗಳಿಸಿದವರು ಉನ್ನತ ಪದವಿ ಗಿಟ್ಟಿಸಿಕೊಂಡರು ವಿರೋಧ ಗಳಿಸಿಕೊಂಡವರು ಅಧಃಪ 
ಪಾತಾಳ ತಲುಪಿಸಿದರು ಎಂದು ವಿಶ್ಲೇಷಿಸುತ್ತಾರೆ. ಒಂದೆಡೆ ಗೌಡರನ್ನು ಹೊಗಳುತ್ತಾ 
ಮತ್ತೊಂದೆಡೆ ಕೊಡವರನ್ನು ತೆಗಳುತ್ತಾ ದಂಗೆಯಲ್ಲಿನ ವಸ್ತು ನಿಷ್ಠತೆಯನ್ನು ಮರೆಮಾ 
ಇತಿಹಾಸವನ್ನು ತಮ್ಮದಾಗಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಮುಂದಾಗಿದ್ದಾರೆ ಎಂ 
ಗೋಚರಿಸುತ್ತದೆ.” 


ಪ್ರಭಾಕರ್‌ ಶಿಶಿಲರವರ ಮೂಡಣದ ಕೆಂಪು ಕಿರಣ ಕಾದಂಬರಿಯು ಕೆನ 
ಕೂಡಗಿನ ಪ್ರಾದೇಶಿಕತೆಯನ್ನು ಬಿಂಬಿಸುವಾಗ ಕೊಡವರ ಭಾಗವಹಿಸುವಿಕೆಯೂ ಅತಂ 
ಅವಶ್ಯಕತೆಯಿಂದ ಕೂಡಿತ್ತು ಎಂದು ಹೇಳುವಾಗ ಕಲ್ಪನೆ ಮೌಲ್ಯಗಳಿಗೆ ಹೆಚ್ಚಿ 
ಪ್ರಧ್ಯಾನತೆಯನ್ನು ನೀಡಿದ್ದಾರೆ. ಹಾಗೆಯೇ ವಿವಿಧ ಅಶೋತ್ತರಗಳನ್ನು ವೈಭವಿಕರಿಸು 
ನೀರಿಕ್ಷೆಗಳ ಅಡಿಪಾಯದಲ್ಲಿ ವಿಶ್ಲೇಷಿಸುತ್ತ, ಐತಿಹಾಸಿಕ ಮಹತ್ವದ ಹೋರಾಟವನ್ನು 
ರೈತದಂಗೆ ಎನ್ನುವುದಕ್ಕೆ ವೈಯಕ್ತಿಕ ನೆಲೆಯಲ್ಲಿ ತಮ್ಮದೇ ಅಭಿಮತವನ್ನು ನೀಡುವುದನ್ನು 
ಕಾಣಬಹುದು.” ಎನ್‌. ಶ್ಯಾಮ ಭಟ್‌ ಸೌತ್‌ ಕೆನರಾ 1799-1860, ಎ ಸ್ಪಡಿ ಎನ್‌ 
ಕೊಲೋನಿಯಲ್‌ ಅಡ್ಗಿನಿಸ್ನೇಷನ್‌ ಎಂಡ ರಿಜಿನ್‌ಲ್‌ ರೆಸ್‌ ಪಾನ್ಸ್‌ ಸಂಶೋಧನೆಯಲ್ಲಿ 
ಕೆನರಾ ಕೊಡಗುಬಂಡಾಯೆದ ಕುರಿತು ವಿವಿಧ ಅಂಶಗಳನ್ನು ಸಮೀಕರಿಸಿ ಹೇಳುತ್ತಾರೆ 
ಕೆನರಾ ಕೊಡಗು ದಂಗೆಯೂ ರೈತ ದಂಗೆಯನ್ನು ಹೋಲುತ್ತಿದ್ದರೂ ಅದು 
ರೈತದಂಗೆಯಾಗಿರಲಿಲ್ಲ, ಬದಲಿಗೆ ಅದು ಶೋಷಿತವರ್ಗವು ನಡೆಸಿದ ಹೋರಾಟವಾಗಿದೆ 
ಎಂದು ಹೇಳುವ ಮೂಲಕ ವಸಾಹತುಶಾಹಿ ಆಳ್ವಿಕೆಯ ಎರುದ್ಧ ರೈತ ಸಂಘಟನೆಗಳು 
ಮೊದಲೇ ಸಂಘಟಿತರಾಗಿದ್ದು ಇದು ತಕ್ಷಣದ ಹೋರಾಟವಲ್ಲ; ಬದಲಿಗೆ ಪೂರ್ವ 
ಯೋಜಿತವಾದ ದಂಗೆ ಎಂದು ಹೇಳುವ ಮೂಲಕ ಎಂದು ಎನ್‌. ಭಟ್‌ರು ಐತಿಹಾಸಿಕ 
ದಂಗೆ ಮೆರುಗು ನೀಡುವ ಮೂಲಕ ನಕಲಿ ನಾಯಕರೆಂದು ಜರಿಯುತ್ತಾರೆ.*` ಆದರೆ, 
ಎಮ್‌.ಜಿ.ನಾಗರಾಜ್‌ರವರು ಹೇಳುವಂತೆ ಹಾಲೇರಿ ಸಂಸ್ಥಾನದ ಪುನರ್‌ ನಿರ್ಮಿಸಲು 
ಈ ದಂಗೆಯು ನಡೆದಿದೆ. ಕಲ್ಯಾಣಸ್ವಾಮಿ, ಪುಟ್ಟಬಸಪ್ಪನುನಕಲಿ ಎಂದು ಎಶ್ಲೇಷಿಸುವುದೇಕೆ? 
ಹಾಲೇರಿ ರಾಜವಂಶವು ಎಂಬ ಗಂಥದಲ್ಲಿ ಏವರಿಸುತ್ತಾರೆ. ಹಾಗೆಯೇ ಚಿಕ್ಕವೀರರಾಜನಿಗೆ 
ಆದ ವಿವಿಧ ತೊಂದರೆಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳುವುದರ ಮೂಲಕ 
ದುರಂತ ನಾಯಕದ ವಿವಿಧದ್ಭುತಾಂತವನ್ನು ಏವರಿಸುತ್ತಾರೆ. ತಿ.ತಾ ಶರ್ಮರ ಕರ್ನಾಟಕದಲ್ಲಿ 


ಪುಸ್ತಕ 33-34 


ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ ಎಎಧಥ... 


ಸಂಗ್ರಾಮ 1800ರಿಂದ 1857ರವರೆಗೆ ಕೃತಿಯು ಸ್ವಾತಂತ್ರೊತ್ಸವದ ಸಂದರ್ಭಕ್ಕೆ 
ಹೊಂದಿಕೊಳ್ಳುವಂತೆ ಕೆನರಾ ಕೊಡಗು ದಂಗೆಯನ್ನು ರಾಜಕೀಯ ನೆಲೆಯಲ್ಲಿ ವಿವರಗಳನ್ನು 
ನೀಡುತ್ತಾರೆ. ಆದರೂ ಕರ್ನಾಟಕ ಕಂಡುಬಂದ ವಿವಿಧ ದಂಗೆಯನ್ನು ಕೆನರಾ ಕೊಡಗು 
ದಂಗೆಯ ವಿವಿಧ ವೈಶಿಷ್ಠತ ಹಾಗೂ ವಿವಿಧ ಅನುಭವಗಳು ಕುರಿತು ಮಾಹಿತಿ ನೀಡುತ್ತಾರೆ.* 
ಪ್ರಭಾಕರ್‌ ನೀರ್‌ಮಾರ್ಗ್‌ ಮಂಗಳೂರ ಕ್ರಾಂತಿ (2006), ಅರ್ಯ, ತಂಬಿಲ (2003), 
ಪ್ರತಿಶೋಧ, ದಳವಾಳಿ ದುಗ್ಗಣ್ಣ, ಭೀಕರ ನ್ಯಾಯಕಟ್ಟೆ, ಈ ಕಾದಂಬರಿಗಳಲ್ಲಿ ಪ್ರಾದೇಶಿಕತೆ 
ಹಾಗೂ ವಸಾಹತುಶಾಹಿ ಆಳ್ಲಕಗೆ ಸ್ಥಳೀಯರ ಪ್ರತಿರೋಧವನ್ನು ಹೊಸ ಆಯಾಮದಲ್ಲಿ 
ದಾಖಲಿಸಿದ್ದಾರೆ. ಹಾಗೆಯೇ” ಈ ಕಾದ೦ಬರಿಯು ಎಲ್ಲಾ ಜಾ ಮತಗಳ ಸಂಘಟಿತ 
ಹೋರಾಟವೆಂದು ಚರ್ಚಿಸಲು ಪ್ರಯತ್ನಿಸುತ್ತದೆ.” 


ಕೆ.ಆರ್‌. ವಿದ್ಯಾದರ್‌ರವರ ಅಟ್ಟೂರು ರಾಮಪ್ಪಯ್ಯ ಅತಿ ರಂಜನೆಯ ನೆಲೆಗಳು, 
ಕೊಡಗಿನ ಇತಿಹಾಸದ ನಿರ್ಲಕ್ಷಿತ ಅಧ್ಯಾಯ, ಕೆದಂಬಾಡಿ : ರಾಮಗೌಡದಲ್ಲಿ ಈ ದಂಗೆಯನ್ನು 
ಸುಳ್ಳದ ಜನತೆಯ ಅಭಿಮಾನದ ಸಂಕೇತ ಮತ್ತು ಈ ಬಂಡಾಯದಲ್ಲಿ ಭಾೋದ 
ಜನರಿಗೆ ಚಳುವಳಿಯ ಉದ್ದೇಶ ಮತ್ತು ಅದು "ಕಂಡುಕೊಂಡ ಘೋರ ದುರಂತದ 
ಕುರಿತು ವಿವಿಧ ಸೈಧಾಂತೀಕ ನೆಲೆಯಲ್ಲಿ ಚರ್ಚಿಸುತ್ತಾರೆ ಅರಿವಿತ್ರೆಂದು ಉಲ್ಲೇಖಿಸುತ್ತಾರೆ.” 
ಹಾಗೆಯೇ ಸಾಮಾನ್ಯ ಜನರು ದಂಗೆಯಲ್ಲಿ ನೇರವಾಗಿ ಬಹುಸಂಖ್ಯೆಯಲ್ಲಿ 
ಭಾಗವಹಿಸದಿದ್ದರೂ ಅದರ ಬಗ್ಗೆ ಸ೦ವೇದನಾಶೀಲವಾಗಿ ತಮ್ಮದೇ ರೀತಿಯಲ್ಲಿ 
ಸಾಂಸ್ಕೃತಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ ದಂಗೆಗೆ ಮುಂಚೆ ಕ್ರಾಂತಿಯ ಅಶೋತ್ತರಗಳನ್ನು 
ಹೊತ್ತ ಸಾಹಿತ್ಯ ಚಿಂತನೆಯನ್ನು ನಡೆಸಿರುವುದನ್ನು ಕಾಣಬಹುದು. ಪುರುಷೋತ್ತಮ 
phy ಸುಳ್ಯ ಪರಿಸರದ ಗೌಡ ಜನಾಂಗ: ಒಂದು ಸಾಂಸ್ಕೃತಿಕ ಅಧ್ಯಯನ (ಅಪ್ರಕಟಿತ 
"ಪಿ.ಎಚ್‌.ಡಿ ಮಹಾಪುು೦ಧ) ದಂಗೆಯ ವಿಫಲತೆಗೆ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ 
ನ್ಮಭ ಭಿನ್ನಾಭಿಪ್ರಾಯಗಳಿಂದ ನಕಲೀಕರಣ ಮತ್ತು ದೈವೀಕರಣದ ಪ್ರಕ್ರಿಯೆಯನ್ನು 
ಉಲ್ಲೇಖಿಸುತ್ತ ಗೌಡ ಜನಾಂಗದ ವೈವಿಧ್ಯತೆಯನ್ನು ವಿವರಿಸುತ್ತಾರೆ.” ಸುಳ್ಯ ಪರಿಸರದ 
ಡರರು ಸ್ಥೆ ೈದ್ದಾಂತಿಕವಾಗಿ ಗೌಡರ ಅಸಿ ಸ್ಥಿತ್ತವನ್ನು ಮತ್ತಷ್ಟು ಪಕಾರತೆಗೊಳಿಸುವ ಪ್ರಮುಖ 
ಪುಂಧವಾಗಿದೆ. “ಕೊಡಗು ಕೆನರಾ ದಂಗೆಯಲ್ಲಿ ಗೌಡರು. ಸಕ್ತಿಯವಾಗಿ ಭಾಗವಸುವಿಕೆಯನ್ನು 
ಬ್ರಿಟಿಷರಿಗೆ ಸಹಾಯಕರಿಗೆ ನಿಂತಿದ್ದ ಕೊಡವರು, ಗೌಡರ ಚಟುವಟಿಕೆಗಳನ್ನು 
'ರಾಜದ್ರೋಹವೆ೦ಬತೆ ವರ್ಣಿಸಿ ಕೊಡವರ ಸಹಾಯದಿಂದ ಬ್ರಿಟಿಷರು ಗೌಡರನ್ನು 
'ಮಟ್ಟಹಾಕಿದರು. ಈ ದಂಗೆ ಗೌಡ ಸಮುದಾಯದ ಮೇಲೆ ಬಗೆಬಗೆಯ ಪಂಣಾಮ 
ಬೀರುದರೊಂದಿಗೆ ಸ್ವಾತಂತ್ರ್ಯ ಸಿಗುವವರೆಗೂ ಗೌಡರು ಬ್ರಿಟಿಷ್‌ರ ಅಪಕೃಪೆಗೆ ಒಳಗಾಗಿ 
ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದೆ ಉಳಿಯಲು ಈ ದಂಗೆಯು ಪ್ರಮುಖವಾಗಿದೆ 
“ಎ೦ದು ವಿವರಿಸುತ್ತಾರೆ. 3 ಹೀಗಾಗಿ ಕೆನರಾ ಕೊಡಗು ದಂಗೆಯೂ ಐತಿಹಾಸಿಕ ಮಹತ್ವ 
ಸಾರಿ ಹೇಳುವ ಮೂಲಕ ಈ ದಂಗೆಯ ಪರಿಣಾಮವಾಗಿ ಸಾಮಾಜಿಕವಾಗಿ ಹಿಂದೂಳಿಯ 
ಮುಖ್ಯ ಕಾರಣವಾಯಿತು ಎಂದು ಹೇಳುತ್ತಾರೆ. 


ಕೋರನ ಸರಸ್ವತಿಯವರ ಕೊಡಗು ಗೌಡ ಸಮುದಾಯ ಇವರು ಪ್ರಾದೇಶಿಕ 


ನೆಲೆಯಲ್ಲಿ ಗೌಡ ಸಮುದಾಯದ ಸ ಸಾಂಸ್ಕೃತಿಕ ಅನನ್ಯತೆಯನ್ನು ವಿವರಿಸುತ್ತಾ. ಕೊಡಗು. 


ಕಾರ್‌ ನೀರ್‌ಮಾರ್ಗ ಏಪ್ರಿಲ್‌ - ಸೆಪ್ಟೆಂಬರ್‌ 2017 


i 


101 


| ತೂಕ್ತಾಹ ಸಹಃ 


ಬಹುಸಂಸ್ಕೃತಿ ಮತ್ತು ಜನಾಂಗದ ಅನನ್ಯತೆಯ ಒಂದು ಸಮುಚ್ಚಯವಾಗಿದೆ. ಕೊಡವ 
ಹಾಗೂ ಬುಡಕಟ್ಟು ಜನಾಂಗಗಳಿಗಿಂತ ಗೌಡ ಸಮುದಾಯವನ್ನು ಬದಲಾದ 
ಸಂದರ್ಭದಲ್ಲಿನ ಚಲನಶೀಲತೆಯನ್ನು ಗುರುತಿಸುವ ಉದ್ದೇಶ ಹಾಗು ಅನನ್ಯತೆಯ 
ನೆಲೆಯನ್ನು ಈ ಕೃತಿ ಹೊಂದಿದೆ.* ಎಮ್‌. ಕುಶಾಲಪ್ಪರವರ ಪ್ರಬಂಧಗಳು ಭಾಷಿಕವಾಗಿ 
ಅರೆಭಾಷಿಕ ಗೌಡ ಮತ್ತು ತುಳುಗೌಡ ಜನಾಂಗೀಯ ಬಂ೦ಡಾಯವೆಂದು ಜರಿಯುತ್ತಾರೆ.* 
ಐ.ಎಮ್‌. ಮುತ್ತಣ್ಣರವರು, ಕೊಡಗಿನ ದಂಗೆಯನ್ನು ಜನಸಾಮಾನ್ಯರ ದಂಗೆ ಎಂದು 
ಅಪರಾಂಪರ ಹಾಗೆಯೇ ಕಲ್ಯಾಣ ಸ್ವಾಮಿಯನ್ನು ನಕಲಿಗಳೆಂದು ಸುಳ್ಯ, ಪುತ್ತೂರು, 
ಬೆಳ್ಳಾರೆ ಹಾಗೂ ಉತ್ತರಕೊಡಗಿನ ಜನರು ಮುಕ್ತವಾಗಿ ಈ ದಂಗೆಗೆ ಸಹಾಯ ಮಾಡುತ್ತಾರೆ. 
ಆದರೆ ಬ್ರಿಟಿಷರು ಭಾರತದ ಇತರ ಸ್ಥಳಗಳಿಂದ ದೊಡ್ಡ ಪ್ರಮಾಣದ ಸೈನ್ಯದಿಂದ ಈ 
ದಂಗೆಯನ್ನು ಅಡಗಿಸಿದ್ದರು."” ಗೌಡದೊನಿಗೆ(1982) ಲೇಖನ ಮಾಲೆಯಲ್ಲಿ ಸೂದನ 
ಎಸ್‌. ಈರಪ್ರ ಪಾಲೂರುರವರ ಕೊಡಗ್‌ನ ಕ್ರಾಂತಿವೀರ ಗುಡ್ಡೆಮನೆ ಅಪ್ಪಯ್ಯ ಗೌಡ್ರುಎಂಬ 
ಲೇಖನದಲ್ಲಿ ಕೆನರಾ ಕೊಡಗಿನ ದಂಗೆಯ ಕುರಿತಂತೆ ಒಂದು ಉಪಯುಕ್ತವಾದ 
ಲೇಖನವಾದರೂ ತನ್ನದೇ ಆದ ಪೂರ್ವಗ್ರಹವನ್ನು ಹೊಂದಿದೆ ಅವರು ನೀಡುವ 
ಮಾಹಿತಿಗಳಿಗೆ ಸೂಕ್ತವಾದ ದಾಖಲೆಗಳನ್ನು ನೀಡದೆ ಐತಿಹಾಸಿಕ ದಂಗೆಯನ್ನು 
ಕಾದಂಬರಿಯಂತೆ ರಚಿಸಿರುವುದು ಇತಿಹಾಸದ ದಾಖಲೀಕರಣಕ್ಕೆ ಅಗಾಧವಾದ 
ಸಮಸ್ಯೆಯನ್ನು ಉಂಟುಮಾಡುತ್ತದೆ.” 

ಈ ದಂಗೆಯಲ್ಲಿ ಭಾಗವಹಿಸಿದ ನಾಯಕರುಗಳಿಗೆ ದೂರದೃಷ್ಟಿಯಿದ್ದು, ಬ್ರಿಟಿಷ್‌ 
ವ್ಯವಸ್ಥೆಯಿಂದ ಬದಲಾವಣೆಯನ್ನು ನಿರ್ಮಿಸಿ, ನಾವು ವಿಶಿಷ್ಟ ಸಂಸ್ಕೃತಿಯಿಂದ ತಮ್ಮನ್ನು 
ಗುರುತಿಸಿಕೊಳ್ಳುವ ಸ್ಪಷ್ಟ ಉದ್ದೇಶದ ಬಯಕೆಯಿತ್ತು ಎ೦ದು ಎಚ್‌. ಎಂ. ಕುಮಾರಸ್ವಾಮಿರವರ 
ಸ್ವಾತಂತ್ರ್ಯ ಜ್ಯೋತಿ ಪ್ರಜ್ವಲಿಸಿದ ಮಲೆನಾಡಿನ ರೈತ ಬಂಡಾಯ ಎಂಬ ಲೇಖನದಲ್ಲಿ 
ತಿಳಿಸಿರುತ್ತಾರೆ. ಹಾಗೆಯೇ ಇಲ್ಲಿಯವರೆಗೆ ಹಲವು ಲೇಖಕರು ಈ ಸಂಘಟನೆಯನ್ನು 
ಮುಖ್ಯ ವಸ್ತುವಾಗಿಟ್ಟುಕೊ೦ಡು ಹಲವು ಕೃತಿಯನ್ನು ರಚಿಸಿದ್ದಾರೆ. ಇದರಲ್ಲಿ ತಿಳಿಯಬೇಕಾದ 
ಬಹಳ ಪ್ರಮುಖವಾದ ಅಂಶವೆಂದರೆ ಅಮರಸುಳ್ಯದ ಕ್ರಾಂತಿಯ ಕುರಿತು ಬರೆದ ಹೆಚ್ಚಿನ 
ಸಾಹಿತಿಗಳು, ಬರಹಗಾರರು ಈ ಪ್ರದೇಶದಿ೦ದಲೇ ಬ೦ದವರಾಗಿದ್ದು, ಇದರಿಂದ ತಮ್ಮ 
ಅನನ್ಯತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರುವುದು ಗಮನಾರ್ಹವಾಗಿದೆ. ತಬಂಡ 
ವಿಜಯ ಪೂಣಚ್ಚರವರ ಆಧುನಿಕ ಕೊಡಗು 1837ರ ಅಮರ ಸುಳ್ಯದ ದಂಗೆಯನ್ನು 
ಅಡಗಿಸಿದ ಜನರು ತಮ್ಮ ಉದಾತ್ತ ಚೇತನವನ್ನು ಪ್ರದರ್ಶಿಸಲು ಕೊಳ್ಳೆಯನ್ನು 
ನಿರಾಕರಿಸಿದ್ದಕ್ಕಾಗಿ, ಆ ಜನರನ್ನು ಸ೦ತುಷ್ಗಗೊಳಿಸಲು ಬ್ರಿಟಿಷ್‌ರು ಉಂಬಳಿ ಮತ್ತು 
ಜಮ್ಮ ಭೂಮಿಯನ್ನು ಕೊಟ್ಟರೇ ವಿನಹಃ ಮನೆ ಹಾಳು ಮಾಡುವ ಉದ್ದೇಶದಿಂದಲ್ಲ 
ಎ೦ದು ತಿಳಿಸುತ್ತಾರೆ. ** ವಿ. ಅವಿನಾಶ್‌ರವರ ಕೊಡಗು ಕೆನರಾ ದಂಗೆ: ಒಂದು ಇತಿಹಾಸ 
ಕಥನದಲ್ಲಿ ಕೆನರಾ ಕೊಡಗಿನ ದಂಗೆ ಕುರಿತು ವಿವರಿಸುವಾಗ ಈ ದಂಗೆಯೂ ಆರ್ಥಿಕ 
ಮತ್ತು ಸಾಮಾಜಿಕ ದಂಗೆಯಾಗಿ ಮೂಡಿಬಂದಿದ್ದು ಮೇಲು ವರ್ಗದವರ ಪ್ರಭಾವದಿಂದ 
ಸಮಾಜದಲ್ಲಿ ತಮ್ಮ ಸಮುದಾಯದ ಪ್ರತಿಷ್ಠೆಗಾಗಿ ಈ ದಂಗೆಯ ಕುರಿತು ವಿವಿಧ ಚಿಂತನೆಗಳ 
ಮಹಪರ್ವವನ್ನು ಬೀರಿರುತ್ತಾರೆ ಎಂದು ಹೇಳುತ್ತಾರೆ.“ 


ಪುಸ್ತಕ 33-34 


ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ ವಿವಿಧ. 


ಕೊನೆ ಮಾತು 


ವಸಾಹತು ಸರ್ಕಾರದ ಕಂದಾಯ ಹಾಗೂ ಆಡಳಿತದ ಧೋರಣೆಗಳು 18ನೇ 
ಹಾಗೂ 19ನೇ ಶತಮಾನದ ರೈತರ ಹೋರಾಟಗಳಿಗೆ ಮೂಲ ಕಾರಣವಾಗಿದೆ. ಇಲ್ಲಿ 
ರೈತರು ಒಂದೋ ತಮ್ಮ ಬೆಳೆ ಹಾನಿಯಿಂದ ಕಂದಾಯವನ್ನು ಕಡಿಮೆ ಮಾಡಲು 
ತೆ ಇಳುವರಿಗಳಿಗೆ "ಜಿಲೆ ಕಡಿಮೆಯಾಗಿ ಅಸಮರ್ಪಕವಾದ ದರಗಳನ್ನು ನಿಗದಿ 
ಮಾಡಿದ ಕಾರಣಕ್ಕಾಗಿಯೇ ತೆರಿಗೆಯ ವಿರುದ್ಧ ಸಂಘಟನತ್ಮಾಕವಾಗಿ ನಡೆಸಿದ me 
ಒಂದೆಡೆಯಾದರೆ; ಹಾಗೆಯೇ ಸಂಪೂಣನ ತೆರಿಗೆ ಪ ತಿಯನ್ನು ರದ್ದು ಮಾಡುವ 
ಕುರಿತಂತೆ ಕಂಡುಬಂದ ಹೋರಾಟ ಮತ್ತೊಂದು ಕಾರಣವಾಗಿದೆ. ಹೀಗಾಗಿ ರೈತರು 
ತಲಾ ತಲಾಂತರಗಳಿಂದ ತಾವು ಅನುಭವಿಸಿಕೊಂಡು ಬಂದ ಭೂಮಿಯ ಹಕ್ಕನ್ನು 
ನೀಡಲು ಒತ್ತಾಯಿಸಿದ್ದರು. ಈ ಭೂಮಾಲೀಕರು ರೈತರಿಗೆ ಭೂಮಿಯ ಹಕ್ಕನ್ನು ನೀಡುವ 
ಬದಲು ಅಸಮರ್ಪಕವಾಗಿ ಗೇಣಿಯನ್ನು ಹೆಚ್ಚಿಸಿದರು. ಅದಲ್ಲದೆ ಅವರನ್ನು ಒಕ್ಕಲೆಬ್ಬಿಸುವುದು, 
ಕಾನೂನು ಬಾಹಿರ ತೆರಿಗೆಗಳನ್ನು ವಿಧಿಸುವುದು ಹಾಗೂ ಬಲವಂತದ ಬಿಟ್ಟಿ ದುಡಿಮೆಯನ್ನು 
ಒಳಪಡಿಸುವುದನ್ನು ಬಲವಾಗಿ ವಿರೋಧಿಸಿದರು. ಒಟ್ಟಿನಲ್ಲಿ ರೈತರ ಅತೃಪಿ ಹಾಗೂ 
ಆರ್ಥಿಕ ಮತ್ತು ರಾಜಕೀಯ ಅಸಮಾಧಾನದ ವಿರುದ್ಧದ ದಂಗೆಯ ಕುರಿತು ಇತಿಹಾಸದ 
: ಉದ್ದಕ್ಕೂ ಕಾಣಸಿಗುತ್ತದೆ. ಇದೇ ಸನ್ನಿವೇಶವನ್ನು ಕೊಡಗು ಕೆನರಾದ ರೈತ ದಂಗೆಯಲ್ಲಿ 
ಕಂಡುಬರುವುದರಿಂದ ರೈತರ ಹೋರಾಟವನ್ನು 18ನೇ ಮತ್ತು 19ನೇ ಶತಮಾನದ 
ರಾಜಕೀಯ ಹಾಗೂ ಸಾಮಾಜಿಕ ನೆಲೆಯೊಂದಿಗೆ ನೋಡಬೇಕೇ ಹೊರತು ಆಧುನಿಕ 
ದಿಕ್ಕುಸೂಚಿಯೊಡನೆ ಸಮೀಕರಿಸಿ ನೋಡುವುದರಿಂದ ಇತಿಹಾಸ ಬದಲಾಗುವುದಿಲ್ಲ 
ಬದಲಿಗೆ ಮತ್ತೊಂದು ವರ್ಗ ಸಂಘರ್ಷದ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತದೆ 
ಎಂಬುವುದನ್ನು ಈ ಲೇಖನದ ಮೂಲಕ ತಿಳಿಯಪಡಿಸುತ್ತೇನೆ. 


ಆಕರ ಸೂಚಿ ಮತ್ತು ಕೊನೆ ಟಪ್ಪಣಿಗಳು 
1... ಕೆನರಾದ ಬಗ್ಗೆ ಆಸಕ್ತಿ ತೋರಿ ಸಂಶೋಧನೆ ನಡೆಸಿದವರಲ್ಲಿ ಬಾಸೆಲ್‌ ಮಿಶನರಿಗಳೇ ಮೊದಲಿಗರು; 
ರೆ.ಜೆ. ಅಮ್ಮನ್‌, ರೆ.ಜಿ.ಕುಮರರ್‌ ಅವರು ತುಳು ಭಾಷೆಯ ಬಗ್ಗೆ ಮಾಡಿದ ಅಧ್ಯಯನ 
ನ೦ತರ ಕಾಣಿಸಿಕೊಳ್ಳುವುದು ರೇ. ಆಗಸ್ಟ್‌ ಮೇನರ್‌. ಜಿಲ್ಲೆಯ ಮತ್ತು ಭಾಷೆಯ ಕುರಿತು 
ಮೇನರ್‌ರ ಕೊಡುಗೆ ಅಪಾರ ಅವುಗಳಲ್ಲಿ ಕೆಲವನ್ನು ಉಲ್ಲೇಖಿಸುವುದಾದರೆ 500 ಗಾದೆ 
ಎಂಕ್‌ಲಾ ಒಂಜಿ ಇಲ್ಲ್‌ ಉಂಡು, ಕಲಿಗಂಗಸರ ತಯಾರಿ ಕ್ರಿಸ್ತೆರೆಗ್‌ ಯೋಗ್ಯದವು ಅದುಂಡಾ? 
Canarese Tulu’Book ಇತ್ಯಾದಿ. ಕರಾವಳಿ ಕರ್ನಾಟಕದಲ್ಲಿ ಮುದಣದ ಹೊಸ 
ತಾಂತ್ರಿಕತೆಯನ್ನು ಆವಿಷ್ಕಾರಗೊಳಿಸಿರುವು ಬಾಸೆಲ್‌ ಮಿಶನ್‌. ಬಾಸೆಲ್‌ ಮಿಷನ್‌ನ ಆಗಮನದಿಂದ 
' ಕನ್ನಡ, ತುಳು ಕೃತಿಗಳ ಮುದ್ರಣವಾಗತೊಡಗಿತ್ತು. ಮೊದಲ ತುಳು ನಿಘಂಟು ಮತ್ತು 
| ಮೊದಲ ತುಳು ವ್ಯಾಕರಣ ಕ್ರಿಶ್ಚಿಯನ್‌ ಮಿಶನರಿಗಳಿಂದಲೇ ರಚನೆಯಾಗಿರುವುದು ಆಸಕ್ತಿದಾಯಕ. 


2... ಸೂರ್ಯನಾಥ ಯು. ಕಾಮತ್‌., ಸ್ವಾತಂತ್ರ್ಯ ಹೋರಾಟದ ಹಲವು ಮುಖಗಳು, ಹುಬ್ಬಳ್ಳಿ. 
1988. 
3. Anantharaja Gowda., In Pursuit of Our Roots, 2015, p.1-V 


a ay a a ೬ 
8 


ಇಇ ಸನ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 | 103 


ಪ್ರಭಾಕರ್‌ ನೀರ್‌ಮಾರ್ಗ 


4, ಮೋಹನ್‌ಕೃಷ್ಣ ರೈ.ಕೆ., ಕೆನರಾದ ವಿಭಜನೆ, ಪ್ರಸಾರಾಂಗ, ಹಂಪಿ, 2010. ಪು.26-29 

5. Charterjee Partha, ‘For an Indian History of Peasant struggle "Social 
Scientist Vol 16 NO 11 November 1988, pp.5-6 

6. IbidP-7 

7. Chandra Bipan., Nationalist Historians Interpreting of the 
National Movement in Sabyasachi Bhattacharya, ed, situating 
Indian history, Delhi 1986, P 195 

8. Chaterjee, partha, op cit, P 7 

9... GuhaRanjit.(Ed)., Subaltern studies Writings on South Asia History 
and Society Voll, Delhi, 1982,P.2-3 


10. ಪೋರ್ಚುಗೀಸರು 16ನೇ ಶತಮಾನದಲ್ಲಿ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, 
ಉಡುಪಿ, ಕಾಸರಗೋಡು ಮತ್ತು ಉತ್ತರ ಕನ್ನಡವನ್ನು ಸೇರಿಸಿಕೊಂಡು "ಕೆನರಾ' ಎಂದು 
ಕರೆದರು. “ಕೆನರಾ” ಎಂದರೆ “ಕನ್ನಡ' ಎಂದರ್ಥ. ಐರೋಪ್ಯರು `ಡ' ಅಕ್ಷರದ ಬದಲು “ರ” 
ಉಪಯೋಗಿಸುತ್ತಿದ್ದುದು ಸಾಮಾನ್ಯ ನಂತರ ಬ್ರಿಟಿಷರು ಕೂಡಾ ಈ ಪ್ರದೇಶವನ್ನು "ಕೆನರಾ'ಎಂದೇ 
ಕರೆಯತೊಡಗಿದರು. 

11... ಫಾನಿಸ್‌ ಬುಕನನ್‌., 

12. Madras Board of Revenue 

13. ಥಾಮಸ್‌ ಹಾರಿಸ್‌. ಕೆನರಾ ಜಿಲ್ಲೆಯ ಕಲೆಕ್ಟರ್‌ ಮತ್ತು ಬೋರ್ಡ್‌ ಆಫ್‌ ರೆವಿನ್ಯೂ 

Reports on the Revision of Assessment and the Disturbances non yes 


Kuts in Canara 1830-31 


Remission of the Jama Ryots who joined in arms on against in segments 
of 1834 


Rules for the Conduct of the District Functionaries in Coorg, 
Meracara, 30th August 1834. 


Report on the insurrections raised by Puttapasappa and others in 
the South Canara Dist 1837 


ರೆವೆರೆಂಡ್‌ ಮೋಂಗ್ತಿoಗ್‌, Coorg Memories (1855) 


The Calcutta Review, History of Coorg An Unpublished Manuscripts, 
Vol. XXVII, London, July- December, 1856. Pp.180-207, 478-495. 


Richter.G., Ethnographical Compendium (1887) 
ರೋಬ್‌ ಕೋಲ್‌., Coorg Civil Law 


ಪುಸ್ತಕ 33-34 ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ ವಿವಿಧ... 


Madras District Manuals 
Caste And Tribes Of South India 


Historical Summary of the British Rule in Coorg during the past 
111)? years, Mercara, Dated 14th August 1922 


| ನಮ್ಮಲ್ಲಿ ಇಂದು ನಾವಿನ್ಯ ಪೂರ್ಣ ಇತಿಹಾಸದ ಕೊರತೆಯನ್ನು ಉಂಟು ಮಾಡಿದೆ. ಏಕೆಂದರೆ 
ಳಲ್ಲಿ ನಡೆದ ಹೋರಾಟದ ಇತಿಹಾಸವನ್ನು ತಿಳಿಯ ಬಯಸುವವರಿಗೆ ಒಂದು ರೀತಿಯ ಗೊಂದಲ 
ನಾ ದ್ವಂದ್ವತ್ಯಕ ಅಂಶಗಳನ್ನು ಒಮ್ಮೆಲೇ ಕಾಣಸಿಗುತ್ತದೆ. ಇದಕ್ಕೆ ಕಂಡು ಬರುವ ಪ್ರಮುಖ ಕಾರಣವೆಂದರೇ 
ಹೋರಾಟದ ಸ್ಥೂಲ ಚಿತ್ರಣವನ್ನು ಕಣ್ಣೆದುರು ಕಟ್ಟಿದವರು ವಸಾಹತು ಶಾಹಿ ಅಧಿಕಾರಿಗಳು ಹಾಗೂ 
ಗಾರರು. ಮುಂದೆ, ಇವುಗಳನ್ನು ಅನುಕರಿಸಿ ರಚಿಸಿದ ನಮ್ಮ ದೇಶೀಯ ಬರಹಗಾರರು ಇವುಗಳಿಂದ 
ಜತ ಗೊಂದಲಗಳು ಉಂಟು ಆಗಿರುತ್ತದೆ. ನಮ್ಮಲ್ಲಿ ಪ್ರಾದೇಶಿಕ ಸ್ವಾತಂತ್ರ್ಯ ಹೋರಾಟದ ಸಮಗ್ರ 
ಳನ್ನು ಒದಗಿಸುವ ಇತಿಹಾಸದ ಕೊರತೆಯಿದೆ. ಈ ಕಾರಣದಿಂದಲೇ ಕೆಲವು ಪ್ರಮುಖ ಸಂಶೋಧಕರು 
ಪ್ರಾದೇಶಿಕ ವಲಯದಲ್ಲಿ ಕಂಡುಬರುವ ದಂಗೆಗಳ ಕುರಿತು ಇತಿಹಾಸ ರಚಿಸಲು ಪ್ರಾರಂಭಿಸಿದ್ದರು. 
ಲ್ಲಿ ಅನೇಕರು ಹೆಚ್ಚು ಶೋಧಕ್ಕೆ ಹೋಗದೆ ವಸಾಹತು ಮಾದರಿಯನ್ನು ನೀಡಿದ್ದಾರೆ. ಇನ್ನೂ 
ಲವರು ದಂಗೆಯನ್ನು ತಮ್ಮ ಸಮುದಾಯದ ದಂಗೆ ಎಂದು ರಚಿಸಲು ಪ್ರಾರಂಭಿಸಿರುತ್ತಾರೆ. ಹೀಗೆ 
ಮು ದಂಗೆಯ ಕುರಿತಂತೆ ಹಲವಾರು ಹೆಸರು ಒಮ್ಮೆಲೇ ಕಂಡು ಬರುತ್ತದೆ. ಉದಾ: ದಕ್ಷಿಣ ಕನ್ನಡ 
ಔಂತ್ರ್ಯದಲ್ಲಿ ನೆಡೆದ ಬ್ರಿಟಿಷ್‌ ವಿರೋಧಿ ದಂಗೆಯ ಕುರಿತು "ಅಮರ ಸುಳ್ಯ ದಂಗೆ', "ಕೊಡಗು ಕೆನರಾ 
ನಂಗೆ', "ಕೂಟಗಳ ಕಾಟ ಕಾಯಿ', “ಕಲ್ಯಾಣ್ಣಪ್ಪನ ಕಾಟ ಕಾಯಿ' ಮತ್ತು "ರೈತದಂಗೆ' ಎನ್ನುವ ಹೆಸರುಗಳನ್ನು 
*ಮ್ಮಲೇ ಕಾಣಬಹುದು. ಬಿ.ವಿ. ಕಕ್ಕಿಲ್ಲಾಯ, ಸ್ವಾತಂತ್ರ್ಯದ ಸ್ವರ್ಣ ಹೆಚ್ಚೆ ದಕ್ಷಿಣ ಕನ್ನಡ, ಜಿಲ್ಲಾಡಳಿತ 
ಕನ್ನಡ ಜಿಲ್ಲೆ, 1998. ಪು.1-143, ಷೇಕ್‌ ಆಲಿ(ಸಂ) ಕರ್ನಾಟಕ ಚರಿತ್ರೆ ಸಂ. 3-11, ಹಂಪಿ. 


ವಿದ್ಯಾಧರ್‌. ಕೆ. ಆರ್‌., ಅಟ್ಟೂರು ರಾಮಪ್ಪಯ್ಯ ಅತಿ ರಂಜನೆಯ ನೆಲೆಗಳು, (ಪ್ರಬಂಧ) 
ಕೇರಿ. 


ನಿರಂಜನರ, ಕಲ್ಯಾಣಸ್ವಾಮಿ, ಮೈಸೂರು, 1956. 
(1 ರಿಕ್ಟರ್‌.ಜಿ., ಗೆಸೆಟಿಯರ್‌ ಆಫ್‌ ಕೂರ್ಗ್‌, 1870. 
' ನಡಿಕೇರಿಯಂಡ ಚಿನ್ನಪ್ಪ, ಪಟ್ಟೋಲೆ ಪಳಮೆ, ಬೆಂಗಳೂರು, 1995. 
ಶ್ರೀ ದೇವ ಪ್ರಸಾದ್‌. ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರ, ಕನ್ನಡ ಪ್ರಪಂಚ ಪ್ರಕಾಶನ, ಪುತ್ತೂರು. 


 ಪ್ರಧಾಕರ್‌ ಶಿಶಿಲ. ಮೂಡಣದ ಕೆಂಪು ಕಿರಣ, (1837 ರ ಅಮರ ಸುಳ್ಯ ರೈತ ಬಂಡಾಯ) 
ಇರು, 1974. 


k ಶ್ಯಾಮ ಭಟ್‌.ಎನ್‌., ಸೌತ್‌ ಕೆನರಾ 1799-1860, ಎ ಸ್ಪಡಿ ಎನ್‌ ಕೊಲೋನಿಯಲ್‌ ಅಡ್ಡಿನಿಸ್ಟೇಷನ್‌ 
ಡ್ಯ ರಿಜಿನಲ್‌ ರೆಸ್‌ಪಾನ್ಸ್‌, ಮಿತ್ತಲ್‌ ಪಬ್ಲಿಕೆಷನ್‌, ನ್ಯೂಡೆಲ್ಲಿ 1988. ಪು 178-181 ಇತ ಯಾದ 
ಈ ಕಂದಾಯದಿಂದ ಶೋಷಣೆಗೆ ಒಳಗಾಗಿದ್ದರು, ಇಂತಹ ಸಂದರ್ಭದಲ್ಲ ಸ್ವಾಮಿ ಅಪರಂಪರ ಎನ್ನು 

ನ್ಯಾ ಕೊಡಗಿನ ಉತರಾಧಿಕಾರಿ ಎಂದು ಹೇಳುವುದರೊಂದಿಗೆ ಸ್ಥಳೀಯರಿಗೆ ಒಂದು ಆಶಾಕಿರಣದಂತೆ 


ಕರ್‌ ನೀರ್‌ಮಾರ್ಗ ಏಪಿಲ್‌ - ಸೆಪ್ಟೆಂಬರ್‌ 2017 


ಸನ 


ಮಿ 
೦೨ 


ಲಾ 


ಇತಹಾಸ ಪಹಣ 


ಕಂಡುಬಂದ, ನಂತರದಲ್ಲಿ ಕಲ್ಯಾಣಸ್ವಾಮಿ ಮತ್ತು ಪುಟ್ಟಬಸಪ್ಪ ಕೊಡಗಿನ ರಾಜರ ಮಕ್ಕಳು ಎಂದು 
ಹೇಳುವುದರೊಂದಿಗೆ ಸ್ಥಳೀಯರ ನಂಬಿಕೆ, ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ; ಇದರಿಂದ ಕೆನರಾ ಕೊಡಗಿನ 
ಬಂಡಾಯದಲ್ಲಿ ಜನರು ರಾಷ್ಟ್ರೀಯತೆ, ಸ್ವಾತಂತ್ರ್ಯತೆಗೆ ಬದಲಾಗಿ ಹಾಲೇರಿ ಸಂಸ್ಥಾನದ ಪ್ರತಿಷ್ಠಾಪನೆ 
ಮತ್ತು ಪುರಾತನ ಸಾಮಾಜಿಕ ಮತ್ತು ಆರ್ಥಿಕ ನಿಯಮಗಳ ಅನುಷ್ಠಾನವೇ ಈ ಬಂಡಾಯದ ಮುಖ್ಯ 
ಸಿದ್ದಾಂತವಾಗಿತ್ತು. 4 Peasant Uprising in South canara (1830-1831) Proceedings 
of LH.C 53rd Secession 1993 Pp.439-444, Rebellion of Kalyanaswamy 
(1834-37): 4 case of local protest against British rule, studies in Karnataka 
History and Culture, Mysore, Vol. Il, pp.108-113 


ಶರ್ಮ ತಿ.ತಾ., ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ 1800ರಿಂದ 1857ರವರೆಗೆ, ಬೆಂಗಳೂರು, 
19537. 


ಪ್ರಭಾಕರ್‌ ನೀರ್‌ಮಾರ್ಗ್‌., ಮಂಗಳೂರು ಕ್ರಾಂತಿ, ಮಂಗಳೂರು, 2006. 


ಮೋಹನ್‌ಕೃಷ್ಟ ರೈ.ಕೆ., ಚರಿತ್ರೆ ಅಧ್ಯಯನ, (ಸಂಪುಟ. 7 ಸಂಚಿಕೆ.1), ಪ್ರಸಾರಾಂಗ ಕನ್ನಡ 
ವಿಶ್ವವಿದ್ಯಾನಿಲಯ, ಹಂಪಿ 2011. ಪು.48-60 


ಪುರುಷೋತ್ತಮ ಬಿಲಿಮಲೆ., ಸುಳ್ಳ ಪರಿಸರದ ಗೌಡ ಜನಾಂಗ: ಒಂದು ಸಾಂಸ್ಕೃತಿಕ ಅಧ್ಯಯನ 
(ಅಪ್ರಕಟಿತ ಪಿ.ಎಚ್‌.ಡಿ ನಿಬಂಧನೆ) ಮ೦ಗಳೂರು ವಿಶ್ವವಿದ್ಯಾನಿಲಯ, ಮಂಗಳಗಂಗೋತ್ರಿ, 1985. 


ಚಿನ್ನಪ್ಪಗೌಡ.ಕೆ., ಗೌಡ ಜನಾಂಗ ಇತಿಹಾಸ ಮತ್ತು ಸಂಸ್ಕೃತಿ, ಮಂಗಳೂರು.2003 ಪು.68 
ಕೋರನ ಸರಸ್ವತಿ. ಕೊಡಗು ಗೌಡ ಸಮುದಾಯ, ಬೆ೦ಗಳೂರು. 2010 


Mookonda Kushalappa., Kodagu and Canara Rebellion (1834 to 1837), 
Account of on Uprising, https://www.amazon.com/author/kushalappa. 


ಮುತ್ತಣ್ಣ ಐ.ಎಮ್‌., ಕರ್ನಾಟಕ, ಮೈಸೂರು, 1962. 
ಗೌಡದೊನಿಗೆ., ಕೊಡಗ್‌ನ ಕ್ರಾಂತಿವೀರ ಗುಡ್ಡೆಮನೆ ಅಪ್ಪಯ್ಯ ಗೌಡು, 1982, ಪು. 1-4 


ವಿಜಯ್‌.ಟಿ.ಪಿ., ಆಧುನಿಕ ಕೊಡಗು, ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ, 200 
ಪು.56 


ಅವಿನಾಶ್‌.ವಿ., ಕೊಡಗು ಕೆನರಾ ದಂಗೆ: ಒಂದು ಇತಿಹಾಸ ಕಥನ, ಲೋಕ ಜ್ಞಾನ, ಪು.116 


Mukherjee Mridula ‘Peasant Resistance and peasant consciousness 
in colonial India (Subaltern and beyond) Economic and Political weekly. 
October 1988, P 2109. ಹ 


ಪುಸ್ತಕ 33-34 ಕೆನರಾ-ಕೊಡಗು ರೈತ ಬಂಡಾಯ: ಚರಿತ್ರೆಯ ಎಎ. 


ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ 


ಕಮ್ಯುನಿಸ್ಟರ ಪಾತ್ರ 


ಪ್ರಕಾಶ್‌ ಕೆ. 
ಸಂಶೋಧನಾ ವಿದ್ಯಾರ್ಥಿ 
ಚರಿತ್ರೆ ವಿಭಾಗ 

ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ 

9448574389 


ಕನ್ನಡ ಭಾಷೆ ಹುಟ್ಟಿ 2 ಸಾವಿರ ವರ್ಷಗಳಿಗೂ 
ಮೇಲಾಗಿದೆ. ಆದರೆ ಕನ್ನಡ ಮಾತನಾಡುವವರೆಲ್ಲಾ 
ಒಂದೇ ಆಡಳಿತಕ್ಕೊಳಪಡಬೇಕೆಂಬ ಏಕೀಕರಣದ 
ಕೂಗು 20ನೇ ಶತಮಾನದಲ್ಲೇ ಹುಟ್ಟಿದ್ದು. ಇದಕ್ಕೆ 
ಮೊದಲು ಕನ್ನಡನಾಡು ಒಂದಾಗಬೇಕೆಂದಾಗಲೀ, 
ಕನ್ನಡಿಗರೆಲ್ಲಾ ಒಂದೇ ಆಡಳಿತದಡಿ ಬರಬೇಕೆಂಬ 
ಘೋಷಣೆ ಹುಟ್ಟಿರಲಿಲ್ಲ. ಭಾರತ ಸಮಾಜದ 
ಸಾಮಾಜಿಕ-ಆರ್ಥಿಕ-ರಾಜಕೀಯ ಬೆಳವಣಿಗೆಯ 
ನಿರ್ದಿಷ್ಟ ಕಾಲಘಟ್ಟದಲ್ಲಿ ಈ ಘೊಷಣೆ ಹುಟ್ಟಿದೆ. 
ಇಂತಹ ಒಂದು ಪ್ರಕ್ರಿಯೆಯನ್ನು ಲೆನಿನ್‌ (ಲೆನಿನ್‌ 
1977: 243-251) ಹೀಗೆ ವಿವರಿಸಿದ್ದಾರೆ: 


ಜಗತ್ತಿನೆಲ್ಲೆಡೆಯಲ್ಲಿಯೂ ಬಂಡವಾಳಶಾಹಿ 
ವ್ಯವಸ್ಥೆ ಯು ಊಳಿಗಮಾನ್ಯ ವ್ಯವಸ್ಥೆಯ ಮೇಲೆ 
ತನ್ನ ಅಂತಿಮ ವಿಜಯವನ್ನು ಸಾಧಿಸಿದ ಅವಧಿ 
ಭಾಷಾ ಜನಾಂಗಗಳ ಆಂದೋಲನಗಳೊಂದಿಗೆ 
ಬೆಸೆಯಲ್ಪಟ್ಟಿದೆ. ಸರಕು ಉತ್ಪಾದನೆ ಮತ್ತು ವ್ಯಾಪಾರ 
ಪೂರ್ಣ “ವಿಜಯವನ್ನು “ಸಾಧಿಸಡೇಕಾದರೆ, 
ಬಂಡವಾಳಶಾಹಿ ವರ್ಗ ತನ್ನ ಆಂತರಿಕ 
ಮಾರುಕಟ್ಟೆಯನ್ನು ಕೈವಶ ಮಾಡಿಕೊಳ್ಳಬೇಕು. 
ದೇಶೀಯ ಭಾಷಾ ಜನಾಂಗಗಳ ಚಳುವಳಿಗಳ 
ಆರ್ಥಿಕ ತಳಹದಿ ಇಲ್ಲಿದೆ. ಮನುಷ್ಯ ಮನುಷ್ಯರ 
ನಡುವಿನ ವ್ಯವಹಾರದಲ್ಲಿ ಭಾಷೆ ಅತ್ಯಂತ ಮಹತ್ವದ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಡಹ ಸಂ 


107 


ಸಾಧನ. ಈ ಭಾಷೆಯ ಅಭಿವೃದ್ಧಿಗೆ, ಸಾಹಿತ್ಯದ ಬೆಳವಣಿಗೆಗೆ ಇರುವ ಎಲ್ಲಾ ಅಡ್ಡಿ 
ಆತಂಕಗಳನ್ನು ನಿವಾರಿಸಲ್ಪಡಬೇಕು. 


ಆಧುನಿಕ ಉತ್ಪಾದನಾ ವ್ಯವಸ್ಥೆಯ ಪ್ರಮಾಣಕ್ಕೆ ಸರಿಯಾದಷ್ಟು ಮುಕ್ತ ವಾಣಿಜ್ಯಕ್ಕೆ 
ವಿವಿಧ ವರ್ಗಗಳಿಗೆ ಸೇರಿದ "ಜನತೆಯನ್ನು ಚಿ ವಿಶಾಲವಾದ ಪ್ರದೇಶಗಳಲ್ಲಿ 
ಒಗ್ಗೂಡಿಸುವುದಕ್ಕೆ, ಮಾರುಕಟ್ಟೆ ಮತ್ತು ಸಣ್ಣ ದೊಡ್ಡ ಮಾಲೀಕರ ನಡುವೆ, ಕೊಳ್ಳುವವರ 
ಮತ್ತು ಮಾರುವವರ ನಡುವೆ ನಿಕಟ ಸಂಬಂಧ ಏರ್ಪಡಿಸುವುದಕ್ಕೆ ಭಾಷೆಯ 
ಅನಿರ್ಬಂಧಿತವಾದ ಬೆಳವಣಿಗೆ ಹಾಗೂ ಐಕ್ಕತೆ ಇಲ್ಲದೆ ಸಾಧ್ಯವಿಲ್ಲ. 


ಈ ರೀತಿಯಾಗಿ ಸ್ವಾತಂತ್ರೊ (ತ್ತರ ಭಾರತದ ಒಂದು ಮಹತ್ತರ ಬೆಳವಣಿಗೆಯಾಗಿ 
ಮೂಡಿ ಬಂದ ರಾಜ್ಯಗಳ 'ಹುನರ್ವಿಂಗಡನೆ ಮತ್ತು ಭಾಷೆಯ ಆಧಾರದಲ್ಲಿ ರಾಜ್ಯಗಳನ್ನು 
ರಚಿಸುವ ಘಟನೆಯು ಬಹುಮುಖ್ಯವಾದ ಪ್ರಜಾಸತ್ತಾತ್ಮಕವಾದ ಬೆಳವಣಿಗೆಯಾಗಿದೆ. 
ಇಂತಹ ಬೆಳವಣಿಗೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ತಂತಾನೆ ಸಂಭವಿಸಿದ್ದಲ್ಲ. ಕರ್ನಾಟಕವು 
ಊಳಿಗಮಾನ್ಯ ಸಮಾಜದ ಬಸಿರಲ್ಲಿ ಇನ್ನೂ ಇರುವಾಗಲೇ, ಇಲ್ಲಿ ಬ್ರಿಟಿಷರ 
ಸಂಪರ್ಕದೊಡನೆ ಹುಟ್ಟಿದ ಬಂಡವಾಳಶಾಹಿಯ ಅಗತ್ಯಗಳಿಗೆ ಅನುಗುಣವಾಗಿ ಕನ್ನಡ 
ಮಾತನಾಡುವವರೆಲ್ಲರೂ ಒಂದೇ ರಾಜಕೀಯ ಆಡಳಿತದಲ್ಲಿರಬೇಕೆಂಬ ಕೂಗು ಸಣ್ಣದಾಗಿ 
ಹುಟ್ಟಿ, ಬರಬರುತ್ತ ಬೆಳವಣಿಗೆಯಾಗಿ, ಶಿಕ್ಷಣದ ಪ್ರಗತಿ, ಸಾಹಿತ್ಯದ ನವೋದಯ ಹಲವು 
ಹಂತಗಳಲ್ಲಿ ಒಂದರ ಹಿಂದೆ ಒಂದು ಹೆಜ್ಜೆಯಿಟ್ಟು, ಒ೦ದು ಮತ್ತೊಂದಕ್ಕೆ ಕಾರಣವಾಗಿ, 
ಕೊನೆಯಲ್ಲಿ ಕರ್ನಾಟಕ ಏಕೀಕರಣದ ಕೂಗಿಗೆ ಕಾರಣವಾದವು". 


ವ್ಯಾಪಾರಕ್ಕಾಗಿ ಬಂದ ಯೂರೋಪಿಯನ್ನರು, ಮುಖ್ಯವಾಗಿ ಬ್ರಿಟಿಷರು, ಇಲ್ಲಿನ 
ಪರಿಸ್ಥಿತಿಯ ಲಾಭ ಪಡೆದು ಹಣ ಮತ್ತು ಭೂಮಿ ಎರಡೂ ರೂಪದಲ್ಲಿ ವಿವಿಧ 
ಭಾಗಗಳನ್ನು ವಶಪಡಿಸಿಕೊಂಡರು. ವಾಣಿಜ್ಯ ವ್ಯವಹಾರ, ಕೈಗಾರಿಕೆ, ಕಾಫಿ ತೋಟಗಳು 
ಮುಂತಾದ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆ ಪ್ರಾರಂಭಿಸಿದರು. ಈ ರೀತಿಯಾಗಿ ಹಿಡಿತ 
ಸ್ಥಾಪಿಸಿದ ಬ್ರಿಟಿಷರು ಇಲ್ಲಿ ರೂಪಿಸಿದ ಪ್ರಾಂತ್ರ್ಯಗಳು ಅವುಗಳ ವಿಸ್ತೀರ್ಣವಾಗಲೀ, 
ಭಾಷೆ ಅಥವಾ ಸಂಸ್ಕೃತಿಯಾಗಲೀ, ಆಡಳಿತದ ಅನುಕೂಲತೆಯಾಗಲೀ ಅಥವಾ ದೇಶದ 
ಐಕ್ಕತೆಯಾಗಲೀ, ಆಧಾರವಾಗಿದ್ದು ರಚನೆಯಾದದ್ದಲ್ಲವೆಂಬುದು ಸ್ಪಷ್ಟವಾಗಿದೆ. ಕೆಲವು 
ಬಹುಧಾಷಾ ಪ್ರಾಂತಗಳಾಗಿದ್ದವು. ಕೆಲವು ದೊಡ್ಡದಾಗಿಯೂ ಇನ್ನು ಅತಿ ಚಿಕ್ಕ 
ಪ್ರಾಂತಗಳಾಗಿಯೂ ಇದ್ದವು. ಈ ಪ್ರಾಂತಗಳನ್ನು ಬ್ರಿಟಿಷ್‌ ಸಾಮ್ರಾಜ್ಯಶಾಹಿಯು ತನ್ನ 
ಅನುಕೂಲಕ್ಕೆ ತಕ್ಕಂತೆ ಕೃತ್ರಿಮವಾಗಿ ರಚಿಸಿತ್ತೆಂಬುದು ಚರಿತ್ರೆ ಎತ್ತಿ ತೋರಿಸುತ್ತದೆ. 


ಕನ್ನಡ ನಾಡು ಒಂದಾಗಬೇಕೆಂಬ ಹೋರಾಟ 1905 ರಲ್ಲಿ ಆರಂಭವಾಯಿತು. 
1905 ರಲ್ಲಿ ಬಂಗಾಳದ ವಿಭಜನೆಯ ಎರುದ್ದ ನಡೆದ ಹೋರಾಟವೇ ಭಾಷಾವಾರು 
ಪ್ರಾಂತ ರಚನೆಯ ಬೇಡಿಕೆಗೆ ನಾಂದಿಯಾಯಿತು. ಬ೦ಗಾಳದ ಚಳುವಳಿಯ ಪರಿಣಾಮ 
ಕರ್ನಾಟಕದ ಜನತೆಯ ಮೇಲೂ ಆಯಿತು (ರಾಮರಾವ್‌ 1956: 3). ಏಕೀಕರಣ 
ಚಳುವಳಿಯ ಪಿತಾಮಹರಾದ ಆಲೂರು ವೆಂಕಟರಾಯರು ಉಲ್ಲೇಖಿಸುವಂತೆ : 1905 
ರಿಂದ 1915 ರ ತನಕ, ಕನ್ನಡಿಗರೆಲ್ಲರ ಐಕ್ಯತೆಯನ್ನು ಸಾಧಿಸುವುದರ ಸಲುವಾಗಿ ನಾವು 
ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟುವುದಕ್ಕೆ ಹೆಚ್ಚಿನ ಲಕ್ಷ್ಮ ಕೊಡಬೇಕಾಯಿತು. 1917 


ಪ್ರತಹಾಹ ದಹೇಣ 


ಪುಸ್ತಕ 33-34 


ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಕಮ್ಯುನಿಸ್ಟರ ಪಾತ್ರ 


ರಲ್ಲಿ ಮಾಂಟೇಗು ಕ್ಷೆಂಘೋರ್ಡ್‌ ಸುಧಾರಣಾ ಸಮಿತಿ ಬಂತು. ಕರ್ನಾಟಕ 
ಏಕೀಕರಣವಾಗಬೇಕೆಂದು ನಾವು ಮೊದಲನೇ ಸಲ ಈ ಕಮಿಟಿಯ ಮುಂದೆ ಮನವಿ 
ಮಾಡಿಕೊಂಡೆವು. ನಮ್ಮ ಜೀವನದ ಕನಸಾದ ಐಕ್ಯ ಕರ್ನಾಟಕದ ಸಾಧನೆಯ ಚಳುವಳಿ 
ಅ೦ದಿನಿ೦ದ ಪ್ರಾರಂಭವಾಯಿತು 


ಎಂದಿದ್ದಾರೆ. 1915 ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದಾಗಿನಿಂದ ಈ 
ಚಳವಳಿ ಹೆಚ್ಚಾಗಿ ಬೆಳೆಯಿತು. ಭಾರತದ ರಾಷೀಯ ಹೋರಾಟದ ಅಂಗವಾಗಿಯೇ 
ಭಾಷಾವಾರು ಪ್ರಾಂತ ರಚನೆಯ ಹೋರಾಟವೂ ಬೆಳೆಯಿತು. 1920-21 ರಲ್ಲಿ ಅಸಹಕಾರ 
ಚಳುವಳಿ ನಡೆದಾಗ ಇದು ಬಲಗೊಂಡಿತು. ಪರಿಣಾಮವಾಗಿ ಭಾಷಾವಾರು ಆಧಾರದ 
ಮೇಲೆ ಕಾಂಗೆಸ್‌ ಪ್ರಾಂತ ಸಮಿತಿಗಳನ್ನು ರಚಿಸಿತು. ಕರ್ನಾಟಕ ಪ್ರದೇಶ ಕಾಂಗೆಸ್‌ 
ಸಂಸ್ಥೆಯೂ ಆಗ ಸ್ಥಾಪನೆಯಾಯಿತು. 1928 ರಲ್ಲಿ ನೆಹರೂ ಸಮಿತಿಯು ಕರ್ನಾಟಕ 
ಪ್ರಾಂತವಾಗಬೇಕೆಂದು ಸ್ಪಷ್ಟವಾಗಿ ತಿಳಿಸಿತು. 1937 ರಲ್ಲಿ ಬೊಂಬಾಯಿ ಮತ್ತು ಮದ್ರಾಸ್‌ 
ಅಸೆಂಬ್ಲಿಗಳಲ್ಲಿ ಈ ಪ್ರಾಂತಗಳ ರಚನೆಯಾಗಬೇಕೆಂಬ ನಿರ್ಣಯಗಳಾದವು. 

ಸ್ಥಾತಂತ್ಯ ಪೂರ್ವದಲ್ಲಿ ಭಾಷಾವಾರು ಪ್ರಾಂತ್ಯಗಳ ಪರವಾಗಿದ್ದ ಕಾಂಗೆಸ್‌ ಸ್ವಾತಂತ್ರ್ಯ 
ಬಂದ ನಂತರ ತಾನೇ ಕೊಟ್ಟ ಆಶ್ವಾಸನೆಗಳನ್ನು ಮುರಿಯುತ್ತಾ ಬಂದಿತು. ಸಂವಿಧಾನ 
ರೂಪುಗೊಳ್ಳುತ್ತಿದ್ದ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತಗಳ ರಚನೆಗೆ ಎಲ್ಲ ಕಡೆಗಳಿಂದಲೂ 
ಒತ್ತಾಯ ಬಂದರೂ ಕಾಂಗ್ರೆಸ್‌ ನಾಯಕತ್ವ ಒಪ್ಪಲಿಲ್ಲ. ಇಂತಹ ಸ೦ದರ್ಭದಲ್ಲಿ 1948 
ರಲ್ಲಿ ಧರ್‌ ಸಮಿತಿಯ ನೇಮಕವಾಯಿತು. 


ಮೈಸೂರು ಇತರ ಪ್ರದೇಶಗಳನ್ನು ಸೇರಿಸಿಕೊಳ್ಳಲು ತಯಾರಾಗಿದ್ದರೆ ಎಲ್ಲ 
' ಪ್ರದೇಶಗಳನ್ನು ಒಟ್ಟು ಸೇರಿಸಿ ಪ್ರತ್ಯೇಕ ಪ್ರಾಂತ ರಚನೆ ಮಾಡಲು ಸಾಧ್ಯವಿತ್ತು ಮೈಸೂರು 
ಸಂಸ್ಥಾನವು ಕರ್ನಾಟಕದಲ್ಲಿ ವಿಲೀನಗೊಳ್ಳಲು ತಯಾರಿಲ್ಲವೆಂದು ತೋರುವುರಿಂದ ಕೇಂದದ 
| ಭಾಗಗಳನ್ನು ಭಾರತೀಯ ಸಂಸ್ಥಾನದಲ್ಲಿ ಸೇರಿಸಲು ಕೇಂದ್ರ ಸರಕಾರ ತಯಾರಾಗಿದೆಯೇ 
ಎಂಬುದನ್ನು ನಾವು ಹೇಳಲು ಸಾಧ್ಯವಿಲ್ಲ 


ಎಂದು 10-12-48 ರಲ್ಲಿ ಅದು ವರದಿ ಮಾಡಿತು. ಇದನ್ನು ಕನ್ನಡ ಜನತೆ 
ತೀವವಾಗಿ ಪ್ರತಿಭಟಿಸಿತು. ನಂತರ ಕಾಂಗೆಸ್‌ ಜವಹರಲಾಲ್‌ ನೆಹರೂ, ವಲ್ಲಭಾಯ್‌ 
ಪಟೇಲ್‌ ಮತ್ತು ಪಟ್ಟಾಭಿ ಸೀತಾರಾಮಯ್ಯ (ಜೆ.ವ.ಪಿ.) ಸಮಿತಿಯನ್ನು ನೇಮಿಸಿತು. ಈ 
ಸಮಿತಿಯೂ ಕರ್ನಾಟಕದ ಬೇಡಿಕೆಯನ್ನು ನಿರಾಕರಿಸಿತು. ಭಾಷಾವಾರು ಪಾಂತವು 
ರಚನೆಯಾಗಬೇಕೆಂದು ಒತಾಯಪಡಿಸುವುದಾದರೆ ಸಂಬಂಧಪಟ್ಟ ಪಕ್ಷಗಳು 
' ಓಮ್ಮತಾಭಿಪ್ರಾಯಕ್ಕೆ ಬಂದರೆ ಮಾನ್ಯ ಮಾಡಬಹುದೆಂದು ಅದು ಅಭಿಪ್ರಾಯಪಟ್ಟಿತು. 
ಇದರ ಉದ್ದೇಶ ಮೈಸೂರು ಕಾಂಗೆಸ್‌ ನಾಯಕರನ್ನು ವಿರೋಧವಾಗಿ ಎತ್ತಿ ಕಟ್ಟುವುದಾಗಿತ್ತು. 
ಕರ್ನಾಟಕ ಕಾಂಗೆಸ್‌ ಸಮಿತಿಯು ಈ ವರದಿಯನ್ನು ಖಂಡಿಸಿದರೂ ನೇರವಾದ 
ಕ್ರಮವನ್ನು ತೆಗೆದುಕೊಳ್ಳಲು ನಿರಾಕರಿಸಿತು. ಜನತೆಯ ಒತ್ತಾಯದಿಂದ 3-12-1949 
ರಂದು ಸಭೆ ಸೇರಿ ಕರ್ನಾಟಕದ ಪ್ರಾಂತ ಅಸೆಂಬ್ಲಿ ಮತ್ತು ಕೇಂದ್ರದ ಸದಸ್ಯರೆಲ್ಲರೂ 
ಕಾಂಗೆಸ್‌ ನಾಯಕರ ಅನುಮತಿ ಪಡೆದು ರಾಜೀನಾಮೆ ಕೊಡಬೇಕೆಂದು ಕರ್ನಾಟಕ 
ಕಾಂಗ್ರೆಸ್‌ ಸಮಿತಿ ತೀರ್ಮಾನ ಮಾಡಿತು. ಆದರೆ ಮೇಲಿನ ನಾಯಕರಿಗೆ ಹೆದರಿ 


yu wor 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ನಿರ್ಣಯವನ್ನು ಜಾರಿಗೆ ತರಲೇ ಇಲ್ಲ. ಕಾಂಗ್ರೆಸ್‌ ರಾಜೀನಾಮೆಯ ನಾಟಕಆಡಿತು. 
ಕೇಂದ್ರ ಸರಕಾರದ ಧೋರಣೆಯಿಂದಲೂ, ಕರ್ನಾಟಕ ಕಾಂಗೆಸ್‌ನವರ ವರ್ತನೆಯಿಂದಲೂ 
ಕರ್ನಾಟಕದ ಹಲವಾರು ಕಾರ್ಯಕರ್ತರು ಬೇಸತ್ತು ಕಾಂಗೆಸಿಗೇ ರಾಜೀನಾಮೆ ಕೊಟ್ಟು 
ಹೊರಗೆ ಬಂದರು ಮತ್ತು ಏಕೀಕರಣ ಪಕ್ಷವೆಂಬ `ಹೊಸ ಪಕ್ಷವನ್ನು ಸ್ಥಾಪಿಸಿದರು. 


ಇಂತಹ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ಭಾರತ ಕಮ್ಯುನಿಸ್ಟ್‌ ಪಕ್ಷ ಪಕ್ಕ 
ಭಾಷಾವಾರು ಪ್ರಾಂತ್ಯ ರಚನೆಯ “ಪಕಪಾಗಿ ವಾದಿಸುತ್ತಿತ್ತು. ಹೀಗಾಗಿಯೇ 1951 ರಲ್ಲಿ 
ಉಳ್ಳಾಲದಲ್ಲಿ ಸೇರಿದ್ದ ಕಮ್ಯುನಿಸ್ಟ್‌ ಪಕ್ಷದ ರಾಜ್ಯ ಸಮ್ಮೇಳನದಲ್ಲಿ ಕರ್ನಾಟಕ ಏಕೀಕರಣಕ್ಕಾ? 
ಚಳುವಳಿಯನ್ನು ನಡೆಸುವ ನಿರ್ಣಯವನ್ನು ಕೈಗೊಂಡಿತು. ಎಸ್‌.ಆರ್‌.ಭಟ್‌ ಬರೆದ 
ಒಂದೇ ಕರ್ನಾಟಕ ಇಂದೇ ರಚನೆಯಾಗಲಿ ಬ ಕಿರುಹೊತ್ತಿಗೆಯನ್ನು ಕಮ್ಯುನಿಸ್ಥ್‌ 
ಪಕ್ಷವು ಪ್ರಕಟಿಸಿತು (ಕಕ್ಕಿಲ್ಲಾಯ 2003: 218). ಕರ್ನಾಟಕಕ್ಕೆ "ಸೇರಬೇಕಾದ ಕೆಲಪ್ಟೆ 
ಪ್ರದೇಶಗಳಿಗೆ ಸಂಬಂಧಿಸಿ ಆಗ ಕಮ್ಯುನಿಸ್ಟ್‌ ನ್‌ ಪಕ್ಷದ ರಾಜ್ಯ ಸಭಾ "ಸದಸ್ಯ ಬಿ.ವಿ. ಕಕ್ಕಿಲ್ಲಾಯ 
ಅವರು ಪಿ.ಸುಂದರಯ್ಯನವರ ಮೂಲ್‌ ಬಳ್ಳಾರಿ "ಜಿಲ್ಲೆಯ ಕನ್ನಡ ಭಾಗದ ಕೊಳ್ಳೇಗಾಲ 
ಕೋಲಾರ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳು ಪೂರ್ಣವಾಗಿ ಕರ್ನಾಟಕ! 
ಸೇರುವಂತೆ ಆಂಧ್ರದ ಸಂಸದರನ್ನು ಮನವೊಲಿಸಲು ಪ್ರಭಾವ ಬೀರಿದ್ದರು (ಕಕ್ಕಿಲ್ಲಾಯ 
2003: 218). ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕಮ್ಯುನಿಸ್ಟರು ಏಕೀಕರಣದ ಹೋರಾಟಗಳಲ್ಲಿ 
ಸಕ್ರಿಯವಾಗಿ ತೊಡಗಿಸಿಕೊ೦ಡರು. ಅಖಿಲ ಭಾರತ ಕಿಸಾನ್‌ ಸಭಾ ಭಾಷೆ ಆಧಾರದಲ್ಲಿ 
ಪ್ರಾಂತೀಯ ಕಿಸಾನ್‌ ಸಭಾ ಸಮಿತಿಗಳನ್ನು ರಚಿಸುವ ಬಗ್ಗೆ 1942 ರಲ್ಲೇ ಸ್ಪಷ್ಟವಾಗಿ 
ಹೇಳಿತ್ತು. 

ರೈತ ಸಂಘದ ಪ್ರತ್ಯೇಕ ಪ್ರಾಂತೀಯ ಸಭಾಗಳನ್ನು ಆರ೦ಭಿಸಲು ಮೈಸೂರ 
ಒಂದು ದೊಡ್ಡ ರಾಜ್ಯವಾಗಿ ಅನುಕೂಲವಾಗಿದೆ. ನೆರೆಹೊರೆಯ ಪ್ರಾಂತಗಳಲ್ಲಿ ಮಾತನಾಡುವ 
ಒಂದೇ ಭಾಷೆಯ ಜನರನ್ನು ಭಾಷಿಕವಾಗಿ ವಿಭಾಗಿಸಿ ಇದರಲ್ಲಿ ಸೇರಿಸಿ ಸಭಾಗಳನು 
ರಚಿಸಬಹುದು ಎಂದಿತ್ತು”. 


1952 ರ ಚುನಾವಣೆಯಲ್ಲಿ ಪೂರ್ಣವಾಗಿ ಗೆದ್ದರೆ ತಾವು ಏಕೀಕರಣ 
ಮಾಡುತ್ತೇವೆಂದು ಹೇಳಿಕೊಂಡು ಕಾಂಗೆಸ್‌ ಮೈಸೂರಿನಲ್ಲಿ ಅಧಿಕಾರಕ್ಕೆ ಬಂದಿತ್ತು 
ಆದರೆ ಜನವರಿ 1953 ರಲ್ಲಿ ನಡೆದ ಅಖಿಲ ಭಾರತ ಕಾಂಗೆಸ್‌ ಅಧಿವೇಶನವು ಭಾಷಾವಾರ 
ಪ್ರಾಂತಗಳ ರಚನೆಯ ವಿರುದ್ದ ತೀರ್ಮಾನ ಮಾಡಿತು. ಗಾಯದ ಮೇಲೆ ಬರೆ ಎಳೆದಂತಕ 
ಪರಿಸ್ಥಿತಿ ನಿರ್ಮಾಣವಾಯಿತು. ಇದರ ವಿರುದ್ಧವಾಗಿ 1953 ರ ಮಾರ್ಚ್‌ನಲ್ಲಿ ಅದರಗುಂಶ 
ಶಂಕರಗೌಡರು ಆಮರಣಾಂತ ಉಪವಾಸ ಆರಂಭಿಸಿದರು. 1953 ರ ಏಪ್ರಿಲ್‌ 8 
ರಂದು ಕರ್ನಾಟಕ ಪ್ರದೇಶ ಕಾಂಗೆಸ್‌ ಸಮಿತಿ (ಕೆ.ಪಿ.ಸಿ.ಸಿ.) ಸಭೆ ಹುಬ್ಬಳ್ಳಿಯಲ್ಲಿ ಸೇರಿತು 
ಕಾಂಗೆಸ್‌ ನಾಯಕರು ರಾಜೀನಾಮೆ ಕೊಡಬೇಕೆಂದು 25 ಸಾವಿರಕ್ಕೂ ಹೆಚ್ಚು ಜನ ಕ 
ಸಭೆ ನಡೆಯುವಲ್ಲಿ ಪ್ರತಿಭಟನೆ ಮಾಡಿದರು. ಜನರನ್ನು ಎದುರಿಸಲಾಗದ ಕಾಂಗ್ರೆಸ 

ನಾಯಕರು ಪೊಲೀಸರನ್ನು ಬಳಸಿ ಗೋಲೀಬಾರು ನಡೆಸಿದರು. ಜನತೆಯ ಒತ್ತಡ! 
| ಮಣಿದು 1954 ರೊಳಗೆ ರಾಜ್ಯ ರಚನೆ ಆಗದಿದ್ದರೆ ಕಾಂಗೆಸ್‌ ಶಾಸಕರು ರಾಜೀನಾವೆ 
3 ಕೊಡುವುದೆಂದು ಕೆ.ಪಿ.ಸಿ.ಸಿ. ತೀರ್ಮಾನಿಸಿತು. "ಹುಬ್ಬಳ್ಳಿ ಗಲಭೆ' ಎಂದು ಪಸಿದ್ದವಾ 


110 | ಪುಸ್ತಕ 33-34 ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಕಮ್ಯುನಿಸ್ಟರ ಪಾ 
ae ಲ 


ರಣದಲ್ಲಿ ಸ್ಥಾನಬದ್ಧತೆಯಡಿಯಲ್ಲಿ ಬಂಧಿತರಾದವರ ಪೆ ಕೆ ಎನ್‌.ಕೆ.ಉಪಾಧ್ಯಾಯ, 
ಮುಧೋಳ, ಬಿ.ಎನ್‌.ಧಾರವಾಡಕರ್‌, ಸಿದ್ದಪ್ಪ ಕಮ್ಮಾರ್‌, ಸಿ.ಜಿ. ಪಾಟೀಲ್‌, 
ಮು ಲ್ಲಾ(ಕಕ್ಕಿಲ್ಲಾಯ 2003: 221) ಮತ್ತು ಬಿ.ಎನ್‌. "ಮುನವಳ್ಳಿ(ಪ್ರಾಶ್‌ 2001: 9) 
ಮುಂತಾದ 13 ಜನ ಕಮ್ಯುನಿಸ್ಟ್‌ ನಾಯಕರಿದ್ದರು. 


| ಹೋರಾಟಕ್ಕೆ ಒಂದು ಸಂಘಟಿತ ರೂಪ ಕೊಡಲು ಹುಬ್ಬಳ್ಳಿಯ ಶ್ರೀ ಮಹದೇವಪ್ಪ 
ರಗೋಡರ ಸಿದ್ಧಾಶ್ರಮದಲ್ಲಿ ಅಳವಂಡಿ ಶಿವಮೂರ್ತಿ ಸ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ 
| ಸೇರಿ ತೀರ್ಮಾನಿಸಿದಂತೆ ದಾವಣಗೆರೆಯಲ್ಲಿ 1953 ಮೇ 28 ರಂದು ಸರ್ವಪಕ್ಷ 
ಬೀಳನ ನಡೆಯಿತು. ಅದರಲ್ಲಿ ಕಾಂಗೆಸ್‌ ಭಾಗವಹಿಸಲಿಲ್ಲ. ಕಮ್ಯುನಿಸ್ಟ್‌ ಪಾರ್ಟಿ, 
ಎಸ್‌.ಪಿ. ಮತ್ತು ಅನೇಕ ಸ್ವತಂತ್ರರು ಇದರಲ್ಲಿ ಭಾಗವಹಿಸಿ ಅಖಿಲಕರ್ನಾ ಟಕ ರಾಜ್ಯ 
ರ್ಬಾಣ (ಅಕರಾನಿ) ಪರಿಷತ್ತನ್ನು ಸ್ಥಾಪಿಸಿದರು (ರಾಮರಾವ್‌ 1956: 3) ಈ 
ಸೀಳನದಲ್ಲಿ ಎನ್‌.ಎಲ್‌.ಉಪಾಧ್ಯಾ ಯರ ನೇತೃತ್ವದಲ್ಲಿ ಕಮ್ಯುನಿಸ್ಟ್‌ ಪಕ್ಷದ ಒಂದು 
ಡ್ಡ ತಂಡ ಬಿ.ವಿ.ಕಕ್ಕಿಲ್ಲಾಯ, ಎಂ.ಎಸ್‌ ರಾಮರಾವ್‌, ಸಿಬಿ, ಮೊಣ್ಣಯ್ಯ, 
| ೆ.ಉಪಾಧ್ಯಾಯ, ಎ೦.ಎಸ್‌.ಕೃಷ್ಣನ್‌, ಎ೦.ಸಿ.ನರಸಿ೦ಹನ್‌, ಐ.ಮರಿದಾಸ್‌ 
೦ತಾದವರು ಭಾಗವಹಿಸಿದ್ದರು. ಅಕರಾನಿ ಪರಿಷತ್ತಿಗೆ ಕಮ್ಯುನಿಸ್ಟ್‌ ಪಕ್ಷದ ಬಿ.ವಿ.ಕಕ್ಕಿಲ್ಲಾಯ 
ಶರು ಕಾರ್ಯದರ್ಶಿಯಾದರು. 

1953 ಸೆಪ್ಟೆಂಬರ್‌ ಮೊದಲ ವಾರದಲ್ಲಿ "ಕರ್ನಾಟಕ ವಾರ' ಆಚರಿಸಲು ಅಕರಾನಿ 
ಪತ್ತು ಕರೆ ನೀಡಿತು. ಬಿ.ವಿ.ಕಕ್ಕಿಲ್ಲಾಯರು ಮತ್ತು ಶಿವಮೂರ್ತಿ ಸ್ವಾಮಿಗಳೂ ಕೂಡಿ 
ತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ನಡೆದ ಸಭೆಗಳಲ್ಲಿ ಭಾಗವಹಿಸಿ ಜಾಗೃತಿ ಮೂಡಿಸಿದರು. 
ಸಸಮನಿ ಸಿದ್ಧಪ್ಪ ಚೆನ್ನಪ್ಪ ವಾಲಿ, ಬೆಂಕಿ ಸ್ವಾಮಿ, ಶಾಂತಿನಾಥ ಇಂಗಳೆ, ಡಿ.ಜಿ.ಮುಲ್ಲಾ, 
ಹದೀವಪ್ಪ ಮುರಗೋಡು, ಮುಂತಾದವರು (ಕಕ್ಕಿಲ್ಲಾಯ 2003: 224) ಬಿಜಾಪುರದಲ್ಲಿ 
) ಕೆ. ಉಪಾಧ್ಯಾಯ(ಉಪಾಧ್ಯಾಯ 1996: 58) "ಮುಂತಾದ ಕಮ್ಯುನಿಸ್ಟರು ಸಕ್ರಿಯವಾಗಿ 
ವಹಿಸಿದರು. ಬಾಂಬೆ ಸರ್ಕಾರ ಮುಂಜಾಗ್ರತಾ ಕ್ರ ಕ್ರಮವಾಗಿ. ಐದು ಸಾವಿರಕ್ಕೂ 
ಕ್ವಿ ಹೋರಾಟಗಾರರನ್ನು ಬಂಧಿಸಿ ಹಿಂಡಲಗಾ, ಅಹಮದಾಬಾದ್‌, ನಾಸಿಕ್‌, ಯರವಾಡ 
ುಂತಾದ ಜೈಲುಗಳಲ್ಲಿಟ್ಟಿತು. ಬಂಧನಕ್ಕೆ ಒಳಗಾದವರಲ್ಲಿ ಹೆಚ್ಚಿನವರು 
ನ್ಯ ಸ್ಪರಾಗಿದ್ದರು(ಗೋವಿ೦ದರಾಜು 2009: 60. ಮುರಾರ್ಜಿ ದೇಸಾಯಿ ಸರ್ಕಾರದ 
ಹ್ಯನಿಸ್ಟ್‌ ವಿರೋಧಿ ನಿಲುವೂ ಇದಕ್ಕೆ ಕಾರಣವಾಗಿತ್ತು. 


ಅಕರಾನಿ ಪರಿಷತ್ತಿನ ಎರಡನೆ ಸಮ್ಮೇಳನವು 1953 ಡಿಸೆಂಬರ್‌ 3 ರಂದು 
ತರ್‌.ಕಾರಂತರ ಅಧ್ಯಕ್ಷತೆಯಲ್ಲಿ ಹಂಪಿಯಲ್ಲಿ ht ಇದರಲ್ಲಿ ಶಿವಮೂರ್ತಿ 
ಔಮಿಗಳು ಕರ್ನಾಟಕ ಎಕೇಕರಣವಾಗುವಾಗ ಸೆ ರಿಸಬೇಕಾದ ಪ್ರದೇಶಗಳ ಬಗ್ಗೆ ತಮ್ಮ 
ಶಿಪ್ರಾಯ ಮಂಡಿಸಿದರು. joan pe ಪಕ್ಷದ ನಿಲುವುಗಳನ್ನು 
ಡಿ ಸಿದರು. ಅದರಲ್ಲಿ ಕಾಸರಗೋಡು ತಾಲೂಕಿನ ಕನ್ನಡ ಬಹುಸಂಖ್ಯಾತ ಗ್ರಾಮಗಳು 
| ುತೇಕ ಚಂದ್ರಗಿರಿ ನದಿಯ ಉತ್ತರ ಭಾಗಗಳು ಕರ್ನಾಟಕದಲ್ಲಿ ವಿಲೀನವಾಗಬೇಕು. 
"೦ದ್ರಾಡಳಿತ ಪ್ರದೇಶ ಕೊಡಗು ಪೂರ್ತಿಯಾಗಿ ಕರ್ನಾಟಕಕ್ಕೆ ಸೇರಬೇಕು, ಬಳ್ಳಾರಿ 
ಯ ಕನ್ನಡ ಮತ್ತು ತೆಲುಗು ಗಡಿಗಳ ನಿರ್ಧಾರವನ್ನು ಆಯೋಗಕ್ಕೆ ಬಿಡಬೇಕೆಂದು, 


ಏಪ್ರಿಲ್‌ - ಸೆಪ್ಟೆಂಬರ್‌ 2011 


cop 


— 
pe 
ತಾ 


ಗ್ರಾಮಗಳನ್ನು ಘಟಕಗಳನ್ನಾಗಿ ಪರಿಗಣಿಸಿ ಭಾಷಾ ಬಾಂಧವ್ಯ ಮತ್ತು ಪ್ರಾದೇಶಿ॥ 
ಹೊಂದಾಣಿಕೆಗಳ ದೃಷ್ಟಿಯಿಂದ ಗಡಿ ನಿರ್ಣಯವಾಗಬೇಕೆಂದು ಕಕ್ಕಿಲ್ದಾಯರು ಹೇಳಿದರು 
ಅದೇ ರೀತಿ ಮಹಾರಾಷ್ಟ್ರ-ಕರ್ನಾಟಕ ಮತ್ತು ಆಂಧ್ರ- ಕರ್ನಾಟಕ ಗಡಿಗಳನ್ನು 
ನಿರ್ಧರಿಸಬೇಕೆಂದು ತಿಳಿಸಿದರು. ಅಕರಾನಿ ಪರಿಷತ್ತಿನೊಳಗೆ ಇದಲ್ಲದೆ ಬೇರೆ ಕೆಲವ 
ಅಭಿಪ್ರಾಯಗಳೂ ಇದ್ದವು (ಕಕ್ಕಿಲ್ಲಾಯ 2003: 225) ಆದರೂ ಮುಂದೆ ರಚನೆಯಾಗಲಿದ್ದ 
ಆಯೋಗದ ಮುಂದೆ ಅಕರಾನಿ ನಿಲುವನ್ನು ಮಂಡಿಸಲು ಮನವಿಯನ್ನು ತಯಾರಿಸಲು 
ಶಿವಮೂರ್ತಿ ಸ್ವಾಮಿಗಳು, ಬಿ.ವಿ.ಕಕ್ಕಿಲ್ಲಾಯ ಮತ್ತು ಬಳ್ಳಾರಿ ವಕೀಲರಾದ ಸತ್ಯವಂತರಾವ 
ಇವರಿರುವ ಸಮಿತಿಯನ್ನು ರಚಿಸಲಾಯಿತು. ದೆಹಲಿಯ ಶಿವಮೂರ್ತಿ ಸ್ವಾಮಿಗಳ 
ನಿವಾಸದಲ್ಲಿ ಹಲವು ವಾರಗಳ ಕಾಲ ಅಧ್ಯಯನ ನಡೆಸಿ ಮನವಿಯನ್ನು ಸಿದ್ಧಪಡಿಸಿದರು 
ಇದರ ಬೆರಳಚ್ಚನ್ನು ಕಮ್ಯುನಿಸ್ಟ್‌ ಪಕ್ಷದ ಸಂಸದೀಯ ಕಛೇರಿಯಲ್ಲಿ ಸಿದ್ಧಪಡಿಸಲಾಯಿತು 

ಹುಬ್ಬಳ್ಳಿ ಘಟನೆ, ಉಪ-ಚುನಾವಣೆಗಳ ಫಲಿತಾಂಶ ಮತ್ತು ಕಮ್ಯುನಿಸ್ಟರ ಹೆಚ್ಚಿದ 
ಚಟುವಟಿಕೆಗಳು ಸೇರಿದಂತೆ ಭಾಷಾವಾರು ರಾಜ್ಯಗಳ ರಚನೆಗೆ ಜನತೆಯ ಚಳುವಳಿಗಳು 
ತೀವ್ರವಾಗುತ್ತಿರುವುದನ್ನು ಕಂಡು ಕೇಂದ್ರದ ನೆಹರೂ ಸರ್ಕಾರ 1953 ಡಿಸೆಂಬರ್‌ 29 
ರಂದು ಫಜಲ್‌ ಅಲಿ ಆಯೋಗವನ್ನು ನೇಮಿಸಿತು (ಗೋವಿಂದರಾಜು 2009: 61) 
ಅಕರಾನಿ ಪರಿಷತ್ತು ಮತ್ತು ಕಮ್ಯುನಿಸ್ಟ್‌ ಪಕ್ಷ ಪ್ರತ್ಯೆ "ಕವಾಗಿ ಮನವಿಗಳನ್ನು ಅರ್ಪಿಸಿದವು. 
ಇಡೀ ಕಾರವಾರ ಜಲ್ಲೆ ಪೂರ್ಣವಾಗಿ. ಬೆಳಗಾಂ ನಗರ ಮತ್ತು ಅದಕ್ಕೆ ನೀರು ಪೂರೈಸುವ 
ಸ್ಥಳ ಕರ್ನಾಟಕದಲ್ಲಿ ಉಳಿಯಬೇಕು, ಕನ್ನಡ ಹೆಚ್ಚು ಮಾತನಾಡುವ ಗ್ರಾಮಗಳು ಕರ್ನಾಟಕಕ್ಕೆ 
ಸೇರಬೇಕು, ಮರಾಠಿ ಬಾಹುಳ್ಯವುಳ್ಳ ಇ ಸ ಮಹಾರಾಷ್ಟ್ರಕ್ಕೆ ಅಂಟಿಕೊಂಡಿರುವ ಗ್ರಾಮೀಣ 
ಪ್ರದೇಶಗಳು ಮಹಾರಾಷ ಕೈಸೆ ಸೇರಿಸಬಹುದೆಂದು ಕಮನ ಸ್‌ ಪಕ್ಷವು ಅಭಿಪ್ರಾಯಪಟ್ಟಿತು 
ಈ ನಡುವೆ ರಾಜ್ಯದೊಳಗೆ ಏಕೀಕರಣದ ವಿಚಾರದಲ್ಲಿ ಎದ್ದು. ಬಂದ ಎಭಿನ್ನ ನಿಲುವುಗಳು 
ಎಭಿನ್ನ ಪ್ರದೇಶಗಳ ಬಂಡವಾಳದಾರರು ಮತ್ತು ಜಮೀನ್ದಾರಿ ವರ್ಗಗಳ ಸ” ಹಿತಾಸಕ್ತಿಯ 
ಸಂಘರ್ಷಗಳ ಪ್ರತಿಬಿ೦ಬವಾಗಿತ್ತು ಈ ಹಿನ್ನೆಲೆಯಲ್ಲಿ 1955 ಮೇ 9-12 ರಂದು 
ಮಡಿಕೇರಿಯಲ್ಲಿ ನಡೆದ ಕಮ್ಯುನಿಸ್ಟ್‌ ಪಾರ್ಟಿಯ ಕರ್ನಾಟಕ ಪ್ರಾಂತ ಸಮಿತಿ ಸಭೆಯು 
(ಅರುಣ 1955 ಮೇ 22: 5) ಕೆಳಕಂಡ ನಿರ್ಣಯವನ್ನು ಕೈಗೊಂಡಿತು. 


ಇತ್ತೀಚೆಗೆ ನಡೆದ ಘಟನೆಗಳಿಂದ ಕರ್ನಾಟಕ ಏಕೀಕರಣದ ಬಗ್ಗೆ ಚಳುವಳಿಯು 
ಬಲಹೊಂದುತ್ತಿರುವುದು ಕಂಡು ಬರುತ್ತಿದೆ. ಆರು ಆಡಳಿತೆಗಳಲ್ಲಿ ಹರಿದು ಹಂಚಲ್ಪಟ್ಟಿರುವ 
ಕರ್ನಾಟಕವನ್ನು ಒಂದುಗೂಡಿಸಿ ಒಂದೇ ಪ್ರಾಂತೀಯ ಆಡಳಿತೆಯೊಳಗೆ ತರಬೇಕೆಂಬ 
ಕನ್ನಡಿಗರ ಬಯಕೆಗೆ ಹೆಚ್ಚು ಹೆಚ್ಚಿನ ಬೆಂಬಲವು ದೊರಕುತ್ತಿದೆ. ಅಖಂಡ ಕರ್ನಾಟಕ 
ಪ್ರಾಂತ ರಚನೆಯು ಈಗ ಅನಿವಾರ್ಯವಾಗಿದೆ. 


ಆದರೆ ಕೆಲವು ಪ್ರತಿಗಾಮಿ ಸ್ವಾರ್ಥ ಸಾಧಕ ಗುಂಪುಗಳು ಕನ್ನಡಿಗರ = 
ಮೂಲಭೂತವಾದ ಮತ್ತು ನ್ಯಾಯವಾದ ಬೇಡಿಕೆಯನ್ನು ವಿರೋಧಿಸುತ್ತವೆ. "ಅನಾವಶ್ಯಕ 
ತಡಮಾಡುವ ಮತ್ತು ತೊಡಕು. ಉಂಟುಮಾಡುವ ಕೇಂದ ಸರ್ಕಾರದ ಧೋರಣೆಯಿಂದ 
ಮಃ ಪ್ರತಿಗಾಮಿಗಳು. ಧೈರ್ಯ ಹೊಂದಿ ಏಕೀಕರಣ ವಿರೋಧವಾಗಿ ಕೂಗೆಬ್ಬಿಸುತ್ತಾರೆ. 
ಮೈಸೂರು ಅಸೆಂಬ್ಲಿಯಲ್ಲಿ ಶೇಷಾದ್ರಿ ಸಮಿತಿಯ ವರದಿಯನ್ನು ಚರ್ಚಿಸುವಾಗ 


ಪುಸ್ತಕ 33-34 ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಕಮ್ಯುನಿಸ್ಟರ ಪಾ 


ತ 


ಬಹುಸಂಖ್ಯಾತ ಸದಸ್ಯರು ಕರ್ನಾಟಕ ಏಕೀಕರಣಕ್ಕೆ ಬೆಂಬಲ ನೀಡುತ್ತಾರಾದರೂ ಕೆಲವು 
ಸದಸ್ಯರು ಅದನು ತೀವ್ರವಾಗಿ ವಿರೋಧಿಸುತ್ತಾರೆ. ಕಾಂಗೆಸ್‌ ಪಕ್ಷದೊಳಗಿನ. ಭಿನ್ನಾಭಿಪ್ರಾಯದ 
ಕಾರಣದಿಂದ ಅಸೆಂಬ್ಲಿಯಲ್ಲಿ ಯಾವುದೇ ಠರಾವು ಅಂಗೀಕರಿಸಲು ಸಾಧ್ಯವಾಗಲಿಲ್ಲ. 
ಇದು ಕನ್ನಡಿಗರನ್ನೆಲ್ಲಾ ದಂಗುಪಡಿಸಿದೆಯಲ್ಪದೆ, ಎರಡು ಕೋಟ ಕನ್ನಡಿಗರ ಹಿತಕ್ಕೆ 
ಶಬಂಧಿಸಿದ ವಿಷಯದಲ್ಲಿ ಕಾಂಗ್ರೆಸಿನ ಅಸಮರ್ಥತೆಯನ್ನು ಬಯಲು ತಕರ 


ಕೊಡಗು ಕಾಂಗೆಸ್‌ ಸರ್ಕಾರವು ತನ್ನ ಹಳೆಯ ವಾಗ್ಧಾನಗಳನ್ನು ಮುರಿದು 
ಕರ್ನಾಟಕ ಏಕೀಕರಣವನ್ನು ವಿರೋಧಿಸುತ್ತದೆ. ಕೊಡಗಿನಲ್ಲಿ ಪ್ರಬಲವಾಗಿರುವ ಬ್ರಿಟಿಷ್‌ 
ಪ್ಲಾಂಟರ್‌ಗಳನ್ನು ಪ್ರತಿಗಾಮಿಗಳಾದ ಪ್ರತ್ಯೇಕತಾವಾದಿಗಳನ್ನೂ ಕೆಲವು ರಾಜಕೀಯ 
ಸ್ವಾರ್ಥಪರರನ್ನೂ ತೃಪ್ತಿಪಡಿಸುವುದಕ್ಕೆ ಕೊಡಗಿನ ಸರಕಾರವು" ಈ ಧೋರಣೆಯನ್ನು 
ವಹಿಸಿರುತ್ತದೆ. ಕೊಡಗಿನ ಜನತೆ ಕರ್ನಾಟಕದಲ್ಲಿ ಕೊಡಗು ಸೇರಬೇಕೆಂದು ಬಯಸುತದೆ 
ಎನ್ನುವುದು ನಿರ್ವಿವಾದವಾಗಿದೆ. ನ 


ಇದೇ ರೀತಿ ಬೇರೆ ಕೆಲವು ಕಡೆಗಳಲ್ಲಿ ಕರ್ನಾಟಕ ಏಕೀಕರಣವನ್ನು ಕೆಲವರು 
ವಿರೋಧಿಸುತ್ತಾರೆ. ಭಾರತ ಕಮ್ಯುನಿಸ್ಟ್‌ ಪಾರ್ಟಿಯ ಕರ್ನಾಟಕ ಸಮಿತಿಯು. ಕನ್ನಡಿಗರ 
ಭಾಗಗಳನ್ನೆಲ್ಲಾ ಒಳಗೊಂಡಿರುವ ಅಖಂಡ ಕರ್ನಾಟಕ ಪ್ರಾಂತವನ್ನು ಕೊಡ್‌ 
ರಚಿಸ ಜಂಬ ಕೇಳಿಕೆಯನ್ನು ಮತ್ತೊಮ್ಮೆ ಘೋಷಿಸುತ್ತದೆ. ಪ್ರಾಂತಗಳ ಚಸರ್ವಂಗಡಣಾ 
ಸಮಿತಿಯ ವರದಿಯನ್ನು ಇದಿರು ನೋಡುತ್ತಾ ಕೈಕಟ್ಟಿಕುಳಿತುಕೊಳ್ಳದೆ, ಕರ್ನಾಟಕ ಪ್ರಾಂತ 
ರಚನೆಯ ಕೇಳಿಕೆಯನ್ನು. ಸಾಧಿಸಲು ಚಳವಳಿಯನ್ನು ಬಲಪಡಿಸಬೇಕೆಂದು ಕಮ್ಯುನಿಸ್ಟ್‌ 


ಪಾರ್ಟಿಯ ಕರ್ನಾಟಕ ಸಮಿತಿಯು ಕರ್ನಾಟಕದ ಜನರನ್ನೂ ಅವರ ಸಂಘಟನೆಗಳನ್ನೂ 


ಕೇಳಿಕೊಳ್ಳುತ್ತದೆ. ಇದು ಕನ್ನಡಿಗರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಂಸ್ಕೃತಿಯ 
ಪ್ರಗತಿಗೆ ಅತ್ಯಾವಶ್ಯಕವಿದೆ. ಮುಂದಿನ ಚುನಾವಣೆಯು ಕರ್ನಾಟಕ ಅಸೆಂಬ್ಲಿಗೆ ಎಂಬ 
ಘೋಷಣೆಯ ತಳಹದಿಯಲ್ಲಿ ಬಲವಾದ ಮತ್ತು ವಿಶಾಲವಾದ ಚಳವಳಿಯನ್ನು ಬೆಳೆಸಲು 
ಕಮ್ಯುನಿಸ್ಟ್‌ ಪಾರ್ಟಿಯ ಕರೆ ಕೊಡುತ್ತದೆ. 


ಕೊಡಗು ಪ್ರತ್ಯೇಕ ರಾಜ್ಯವಾಗಿಯೇ ಉಳಿಯಬೇಕೆಂಬ ವಾದಗಳಿಗೆ ವಿರುದ್ಧವಾಗಿ 
ಕಮ್ಯುನಿಸ್ಟ್‌ ್‌ ಪಕ್ಷ ಕ್ಷ ಸಷ್ಟವಾದ ನಿಲುವನ್ನು ತೆಗೆದುಕೊಳ್ಳುತ್ತದೆ. ಕೊಡಗಿನ ಆರ್ಥಿಕ ಜೀವನವು 
ಉಳಿದ ಪದೇಶಗಳ ಆರ್ಥಿಕ ಜೀವನಕ್ಕಿಂತ ಮೇಲ್ನಟ್ಟದ್ದೆಂದೂ, ಇದಕ್ಕೆ ಕೊಡಗು ಪತ್ಯೇಕವಾಗಿ 
ಉಳಿದದ್ದೇ ಕಾರಣವೆಂದೂ, ಅದರ ಸಾಂಸ್ಸ ತಿಕ ಭಿನ್ನ ತೆಯ ರಕ್ಷಣೆಗಾಗಿ ಮತ್ತು ಇತರ 
ಕೆಲವು ಕಾರಣಗಳಿಗಾಗಿ ಕೊಡಗು ಪ್ರತ್ಯೇಕವಾಗಿ ಉಳಿಯಬೇಕೆಂಬ ವಾದವು ಕೊಡಗಿನಲ್ಲಿತ್ತು 
ಫಜಲ್‌ ಅಲಿ ಸಮಿತಿಗೆ ಕೊಡಗು ಕಮ್ಯುನಿಸ್ಟ್‌ ಪಾರ್ಟಿಯು ಅರ್ಪಿಸಿದ ಮನವಿಯಲ್ಲಿ 
ಕೊಡಗು ಸಮೇತವಾದ ಕರ್ನಾಟಕ ಕೂಡಲೇ. ರಚಿಸಬೇಕೆಂದು ಒತ್ತಾಯಿಸಿತು. ಕೊಡಗು 
ಪ್ರತ್ಯೇಕವಾಗಿಯೇ ಉಳಿಯಬೇಕೆಂದು ಹೇಳುವ ಕೇಳಿಕೆಗಳನ್ನು ಈ ಮನವಿಯ ಖಂಡಿಸಿ 
ಈ ಕೇಳಿಕೆಯು ಸಾಪಿತ ಹಕ್ಕುಳ್ಳವರ ಎಂದರೆ ಯೂರೋಪಿಯನ್‌ ಮತ್ತು ಹಿ೦ದೀ 
ಪ್ಲಾಂಟರುಗಳ ಜಮೀನ್ದಾರರುಗಳ " ಕೇಳಿಕೆಯಾಗಿದೆ. 1951 ರ ಖಾನೆಶುಮಾರಿ ವರದಿಯು 
ಇಂತಹ ಕೇಳಿಕೆಯ ವಿರುದ್ಧವಾಗಿದೆ ಎಂದು ಅಂದಿನಿಂದಲೂ ಪ್ರತ್ಯೇಕತೆಯ ಎರುದ್ಧ 
ಕಮ್ಯುನಿಸ್ಟ್‌ ಪಕ ಕ್ಷ ಧ್ವನಿಯೆತ್ತುತ್ತಲೇ ಬ೦ದಿರುವುದನ್ನು ಕಾಣಬಹುದು. 


ಏಪ್ರಿಲ್‌ - ಸೆಪ್ಟೆಂಬರ್‌ 2011 


ಕನ್ನಡ ನಾಡು ಒಂದೇ ಆಗಬೇಕು. ಕನ್ನಡಿಗರು ಒಂದಾಗಬೇಕು ಎ೦ಬ ಈ ಕೇಳಿಕೆ 
ಎರಡು ಕೋಟ ಕನ್ನಡಿಗರ ಬಹು ಹಿ೦ದಿನ “ಕೀಳಿಕೆಯಾಗಿದೆ. ಜಾ ಕನ್ನಡವು ಕೊಡಗಿನ 
ಬಹುಜನರ ಮಾತೃಭಾಷೆಯಾಗಿದೆ. ಸರಕಾರಿ ಭಾಷೆಯೂ ಕನ್ನ! ಡವೇ ಆಗಿದೆ. ಕೊಡಗಿನಲ್ಲಿ 
ಶೇ.34 ಮಂದಿ ಕನ್ನಡವನ್ನು, ಶೇ.29 ಮಂದಿ ಕೊಡಗು ಭಾಷೆಯನ್ನೂ ಶೇ.14 ಮಂದಿ 
ಮಲೆಯಾಳಿ ಭಾಷೆಯನ್ನೂ ಶೇ.9.2 ಮಂದಿ ತುಳು ಭಾಷೆಯನ್ನೂ, ಶೇ.6 ತಮಿಳು 
ಭಾಷೆಯನ್ನೂ, ಶೇ.17 ತೆಲುಗು ಭಾಷೆಯನ್ನೂ, ಶೆ.0.1 ಇಂಗ್ಲಿಷ್‌ ಭಾಷೆಯನ್ನೂ, 
ಶೇ.4.7 ಮಂದಿ ಇತರ ಭಾಷೆಗಳನ್ನು ಆಡುವವರಿದ್ದಾರೆ. 


ಇಲ್ಲಿನ ಜನಸಂಖ್ಯೆಯ ಸುಮಾರು ಶೇ.34 ರಷ್ಟು ಮಂದಿ ಸ್ವಂತ ಭೂಮಿಯುಳ್ಳ 
ರೈತರು, ಶೇ. 10 ಮೂ ಬೇರೆಯವರ ಗದ್ದೆ ಬೇಸಾಯ ಮಾಡುವ ರೈತರು, ಶೇ. M 
ವ ಬೇಸಾಯ ಕೂಲಿಗಾರರು, ಹೆಚ್ಚುಕಡಿಮೆ ಶೇ.3 ರಷ್ಟು ತಳ. ಬೇಸಾಯ 
ಮಾಡದ ಜಮೀನ್ದಾರರು, ಶೇ.24 ಮಂದಿ ತೋಟ ಕೆಲಸಗಾರರು, ಶೇ.3 ಮಂದಿ 
ವ್ಯಾಪಾರವನ್ನು ಅವಲಂಬಿಸಿರುವವರು, ಶೆ.1 ರಷ್ಟು ಮಂದಿ ಟ್ರಾನ್ಸ್‌ಪೋರ್ಟ್‌ 
ಸರ್ವಿಸಿನಲ್ಲಿರುವವರು. ಮತ್ತುಳಿದ ಶೆ.14 ರಷ್ಟು ಮಂದಿ ಬೇರ ಬೇರೆ ವಹಿವಾಟಿನಲ್ಲಿರುವವರು 
ಆಗಿದ್ದಾರೆ. 


ಮುಖ್ಯ ವ್ಯವಸಾಯ ಭತ್ತ ಎರಡನೆಯದು ಕಾಫಿ. ಒಟ್ಟು 44,408 ಎಕ್ರೆಗಳಲ್ಲಿ 
ಕಾಫಿ ತೋಟಗಳಿವೆ. ಇದರಲ್ಲಿ ಶೇ.50 ರಷ್ಟು ತೋಟಗಳು 40 ಮಂದಿ 
ಯೂರೋಪಿಯನ್ನರ ಕೈಯೊಳಗಿದೆ. ಒಟ್ಟು 4371 ಕಾಫಿ ತೋಟಗಳು ಇಲ್ಲಿವೆ. ಈ 
ತೋಟಗಳಲ್ಲಿ ಶೇ.75 ರಷ್ಟು 5 ಎಕ್ರೆಗಳಿಗಿ೦ತ ಸಣ್ಣದಿರುವ ಒಟ್ಟು ಕಾಫಿ ಉತ್ಪಾದನೆಯ 
ಶೇ.10 ರಷ್ಟನ್ನು ಉತ್ಪಾದಿಸುವ ತೋಟಗಳಾಗಿವೆ. ಇವು 1951ರ ಖಾನೆಶುಮಾರಿ ವರದಿ. 
ಇದರಿಂದ ಕೊಡಗಿನ "ಬಹುಸ ೦ಖ್ಯಾಕ ಜನರು ವಿಪರೀತ ಬಡತನದಿಂದ ಬಳಲುತ್ತಿದ್ದಾರೆ 
ಎಂಬುದನ್ನು ಕಾಣಬಹುದು. 


1941-42 ರ ತನಕ ಇಲ್ಲಿನ ಉತ್ಪತ್ತಿ ಸುಮಾರು 12 ಲಕ್ಷ ರೂ. ಆ ಬಳಿಕ 
ಯುದ್ಧದ ದೆಸೆಯಿಂದಾಗಿ 1948-49ಕ್ಕೆ ಈ ಉತ್ಪನ್ನ 39-40 ಲಕ್ಷಕ್ಕೇರಿತು. 1951 ರಲ್ಲಿ 
ಕೊಡಗನ್ನು "ಸಿ' ಪ್ರಾಂತವಾಗಿ ಮಾಡಿದ ಕೂಡಲೇ ಪ್ರಾಂತದ ಕಾಡುಗಳ ಮೇಲೆ ಕಂಡಾಬಟ್ಟಿ 
ತೆರಿಗೆ ಹಾಕಿ ಈ ಆಯವನ್ನು 1 ಕೋಟಿಗೆ ಏರಿಸಲಾಯಿತು. ಇದರಲ್ಲಿ ಕೇಂದ್ರ ಸರಕಾರ 
ಕೊಡುವ ಸಹಾಯ-ಸಾಲಗಳಾದ 32 ಲಕ್ಷ ರೂ ಕೂಡಾ ಸೇರಿದೆ. 


ಇದೀಗ ಕೊಡಗನ್ನು ಪ್ರತ್ಯೇಕ ಪ್ರಾಂತವೆಂದು ಹೇಳುವುದಾದರೂ ನಿಜಾರ್ಥದಲ್ಲಿ 
ಅದು ಬೇರೆ ಪ್ರಾಂತಗಳನ್ನು ಹೊಂದಿಕೊಳ್ಳಲೇಬೇಕಾಗಿದೆ. ಹೈಕೋರ್ಟು, ವಿಶ್ವವಿದ್ಯಾಲಯ, 
ಯಾಂತ್ರಿಕ ತಜ್ಞರ ಸಹಾಯಗಳಿಗಾಗಿ ಇತರ ಪ್ರಾಂತಗಳನ್ನು ಹೊಂದಿಕೊಂಡಿರಬೇಕಾಗಿದೆ. 
ಆ ನಂತರ ಬಂದ ಬ್ರಿಟಿಷರು, ಕೊಡಗಿನ ಯೂರೋಪಿಯನ್‌ ಪ್ಲಾಂಟರುಗಳ ಹಿತ 
ರಕ್ಷಣೆಗಾಗಿ ಕೊಡಗನ್ನು ಪ್ರತ್ಯೇಕ ಪ್ರಾಂತವಾಗಿ ಇರಿಸಿದರು. ಇವರ ಮನೋಭಾವ 
ಸ್ಥಳೀಯ ಕೆಲವರಲ್ಲೂ ಪ್ರತಿಧ್ವನಿಸಿ ಈ ಸ್ಥಾಪಿತ ಹಕ್ಕಿನ ಮನೋಭಾವ ಪ್ಲಾಂಟರುಗಳಲ್ಲೂ 
ಜಮೀನ್ದಾರರುಗಳಲ್ಲೂ ಬೆಳೆಯತು. ಈ “ವರ್ಗ, ತಮ್ಮ 'ಗತ್ತನ್ನು' ಉಳಿಸಲಿಕ್ಕಾಗಿ, ತಮ್ಮ 


ಹಕ್ಕನ್ನು ಕಾಯಲಿಕ್ಕಾಗಿ ಪಾಂತದ ಬಹು ಸಂಖ್ಯಾತ" ಬಡವರಿಗೆ ಬೆಲೆಯನ್ನೀಯಲು' 


ಕ್ರತಕಾಸ ವಪಹಣ 


ಪುಸ್ತಕ 33-34 


ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಕಮ್ಯುನಿಸ್ಟರ ಪಾತ್ರ 


ನಿರಾಕರಿಸುತ್ತಿವೆ. ಈಗಿದ್ದಂತೆಯೇ ಮುಂದೆಯೂ ಕೊಡಗು ಇರಬೇಕು ಎಂಬುದು ಇಲ್ಲಿನ 
ಯೂರೋಪಿಯನ್‌ ಪ್ಲಾಂಟರುಗಳ, ಹಿರಿ ದೇಶೀ ಪ್ಲಾಂಟರುಗಳ ಹಿತಾಸಕ್ತಿಯಾಗಿದೆ 
(ಅರುಣ 1955 ಜೂನ್‌ 19: 5) 


ಪುನರ್ವಿಂಗಡಣಾ ಆಯೋಗಕ್ಕೆ ಏನೆಲ್ಲಾ ಮನವಿಗಳನ್ನು ಕೊಟ್ಟ ಮೇಲೂ ವರದಿ 
ಪ್ರಕಟಣೆ ನಿಧಾನವಾಗುತ್ತಿರುವುದರ ಎರುದ್ಧ ಸಿಪಿಐನ ಕೇಂದ ಸಮಿತಿ ಆಕ್ಷೇಪವನ್ನು 
ಪಕಟಿಸಿತು'. ರಾಜ್ಯ ಪುನರ್ವಿಂಗಡಣಾ ಆಯೋಗವು, ಭಾಷಿಕವಾಗಿ ಮತ್ತು ಸಾಂಸ್ಕ ತಿಕವಾಗಿ 
ಅನುರೂಪವಾಗಿದ್ದು ನಿರಂತರವಾಗಿರುವ ಭೌಗೋಳಿಕ ಪ್ರದೇಶಗಳನು ಒಟ್ಟುಗೂಡಿಸುವ 
ಸರ್ವಸಮ್ಮತವಾದ ತತ್ವದ ಬದಲಿಗೆ, ಹಣಕಾಸಿನ ಮತ್ತು ಆಡಳಿತಾತ್ಮಕ ಅನಾನುಕೂಲತೆಗಳನ್ನು 
ಮುಂದು “ಮಾಡಿ ರಾಷ್ಟ್ರೀಯ ಐಕ್ಯತೆ ಮತ್ತು ರಕ್ಷಣೆಯ ನೆಪದಲ್ಲಿ ಮುಂದೂಡುತಿದೆ. 
ಇದು ಕೆಲವು ಪ್ರದೇಶಗಳಲ್ಲಾದರೂ' ರಾಜ್ಯ ರಚನೆಯನ್ನು ಮುಂದೂಡಲು ನೆಪವಾಗಿದೆ. 
ಸೆಪ್ಟೆಂಬರ್‌ 1954 ಕ್ಕಿಂತ ನಿಧಾನವಾಗದ ಹಾಗಿ ಮಧ್ಯಂತರ ವರದಿಯನ್ನು ಒಪ್ಪಿಸಬೇಕೆಂದು 
ಮತ್ತು ಸಾ ತತ್ತದ ಆಧಾರದಲ್ಲಿ ಒಟ್ಟು 20 ರಾಜ್ಯಗಳನ್ನು ಕೆಚಿಸಬಹುದ ಬಗ್ಗೆ 
ಕಮ್ಯುನಿಸ್ಟ್‌ ಪಾರ್ಟಿಯು ಒತ್ತಾಯಿಸಿತು. ತೆಲುಗು ಮಾತನಾಡುವ ಪ್ರದೇಶಗಳನ್ನು 
ಹೊರತುಪಡಿಸಿ ಪ್ರಸಕ್ತ ಮೈಸೂರು ರಾಜ್ಯ, ಜೊತೆಗೆ ಕನ್ನಡ ಮಾತನಾಡುವ ಮದ್ರಾಸ್‌, 
ಹೈದರಾಬಾದ್‌, ಬಾಂಬೆ ಮತ್ತು ಆಂಧ್ರ ರಾಜ್ಯಗಳ ಪ್ರದೇಶಗಳು ಮತ್ತು ಕೊಡಗು'ನ್ನು 
ಒಳಗೊಂಡು ಕರ್ನಾಟಕದ ರಾಜ್ಯ ರಚನೆಗೆ ಸಿಪಿಐ ಒತ್ತಾಯ ಮಾಡಿತು". ಕಾಂಗ್ರೆಸ್‌ನ 
ಏರುಪೇರಿನ ನಿಲುವುಗಳ ಹಿನ್ನೆಲೆಯಲ್ಲಿ ಮುಂದೆ ಸಂಭವಿಸಬಹುದಾದ ಅನಾಹುತಗಳನ್ನು 
ಮನಗಂಡು, ಮುಖ್ಯವಾಗಿ ಗಡಿ ರೇಖೆಗಳನ್ನು ತೀರ್ಮಾನಿಸುವಾಗ ಅನುಸರಿಸಬೇಕಾದ 
ತತ್ವಗಳನ್ನೂ ಅದು ಪ್ರತಿಪಾದಿಸಿತು. ಸಿಪಿಐ ಪ್ರತಿಪಾದಿಸಿದ ಬಹುಶಃ ಇಂದಿಗೂ ಸೂಕ್ತವಾದ 
ತತ್ವಗಳು ಈ ರೀತಿಯಿದ್ದವು. 

|. ಗ್ರಾಮವನ್ನು ಘಟಕವನ್ನಾಗಿ ಪರಿಗಣಿಸಬೇಕು. ಇದನ್ನು ಆ ಗ್ರಾಮದಲ್ಲಿ 
ಬಹುಸಂಖ್ಯಾತ ಜನರು ಮಾತನಾಡುವ ನಿರ್ದಿಷ್ಟ ಭಾಷೆಯ ಮತ್ತು ಆ ಗ್ರಾಮವು 
ನಿರ್ದಿಷ್ಟ ಭಾಷಾ ರಾಜ್ಯಕ್ಕೆ ನಿರಂತರವಾಗಿರುವ ಆಧಾರದಲ್ಲಿ ಇದನ್ನು ತೀರ್ಮಾನಿಸಬೇಕು. 


2. ಗಡಿ ರೇಖೆಯನ್ನು ಎಷ್ಟೇ ಎಚ್ಚರಿಕೆಯಿಂದ ಗುರುತಿಸಿದರೂ, ಈ ಗಡಿಯ 
ಎರಡೂ ಬದಿಗಿನ ಪ್ರದೇಶಗಳು ಮತ್ತು ಪ್ರತಿಯೊಂದು ರಾಜ್ಯದ ಒಳಗೆ ಭಾಷಾ 
ಅಲ್ಪಸಂಖ್ಯಾತರು ಉಳಿಯುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಇವರಿಗೆ 
ಪ್ರಾಥಮಿಕ ಮತ್ತು ಪೌಢ ಹಂತಗಳ ಶಿಕ್ಷಣವನ್ನು ಆವರ ಮಾತೃ ಭಾಷೆಯಲ್ಲಿ ನೀಡುವುದನ್ನು 
ಖಾ ತ್ರಿಗೊಳಿಸಬೇಕು. ಕಾಲೇಜು" ಶಿಕ್ಷಣವನ್ನೂ ಅವರ ಮಾತೃ ಭಾಷೆಯಲ್ಲೇ ನೀಡಬೇಕೆನ್ನುವ 
ಪ್ರಶೆೆಗೆ ಸಂಬಂಧಿಸಿದಂತೆ, ಎಲ್ಲಿಯವರೆಗೆ ಮತ್ತು ಯಾವ ಪ್ರಾಯೋಗಿಕ ಪರಿಸ್ಥಿತಿಗಳಲ್ಲಿ 
ಎಂಬುದನ್ನು ತೀರ್ಮಾನಿಸಲು ಸಂಬಂಧಿಸಿದ ರಾಜ್ಯಗಳಿಗೆ ಬಿಡಬೇಕು. ಆಗ ಮಾತ್ರ ಪೂ 
ಗಡಿ ಪ್ರದೇಶಗಳು, ಅನೈಕ್ಯತೆ ಮತ್ತು ವೈಷಮ್ಯದ ಕೇ೦ದ್ರಗಳಾಗದೆ. ಭಾಷಾವಾರು ರಾಜ್ಯಗಳ 
ನಡುವೆ ಪರಸ್ಪರ ಬಾ೦ಧವ್ಯದ ಕೇಂದ್ರಗಳಾಗುತ್ತವೆ. 


3. ಗಡಿಗಳನ್ನು ಗುರುತಿಸುವಾಗ ಅದರೊಳಗೆ ಆದಿವಾಸಿ (ಬುಡಕಟ್ಟು) 
ಪ್ರದೇಶಗಳಿರಬಹುದು. ಒಂದು ನಿರ್ದಿಷ್ಟ ವಿಶಿಷ್ಟ ಬುಡಕಟ್ಟು ವಾಸಿಸುವ ಬುಡಕಟ್ಟು 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಪ್ರದೇಶವನ್ನು, ಯಾವುದಾದರೂ ಒಂದು ಭಾಷಾ ರಾಜ್ಯಕ್ಕೆ ಅದು ಯಾವ ನೆರೆ ರಾಜ್ಯದೊಡನೆ 
ತನ್ನ ಸಾಂಸ್ಕೃತಿಕ ಮತ್ತು ಭಾಷಿಕ ಸಾಮ್ಯತೆಯನ್ನು ಹೊಂದಿದೆಯೋ ಅದರೊಂದಿಗೆ, 
ಹಾಗೆಯೇ ಯಾವ ರಾಜ್ಯದೊಂದಿಗೆ ಅದರ ಆರ್ಥಿಕ ಬೆಳವಣಿಗೆ ಹೆಚ್ಚು 
ಸಾಮೀಪ್ಯವಾಗಿದೆಯೋ ಮತ್ತು ಹೆಚ್ಚು ಸಹಜವಾಗಿ ಬೆಳೆಯಬಹುದೋ ಅದರೊಂದಿಗೆ 
ಜೋಡಿಸಬೇಕು. 


ವಿಪರೀತ ಸಣ್ಣ ವಿವರಗಳ ಬಗ್ಗೆ ತಮ್ಮ ಶಕ್ತಿಯನ್ನು ವ್ಯಯ ಮಾಡದೆ, ಈ ತತ್ವಗಳ 
ಆಧಾರದಲ್ಲಿ ರಾಜ್ಯಗಳ ರಚನೆಗೆ ಚಳುವಳಿಗಳನ್ನು ತೀವ್ರಗೊಳಿಸಲು ಸಿಪಿಐ ಕರೆ ನೀಡಿತು. 
ಒಮ್ಮೆ ರಾಜ್ಯ ರಚನೆಯಾದರೆ ಲಭ್ಯವಿರುವ ಜನಗಣತಿಗಳ ಆಧಾರದಲ್ಲಿ ಸಮಸ್ಯೆಗಳನ್ನು 
ಇತ್ಯರ್ಥ ಮಾಡಿಕೊಳ್ಳಬಹುದು ಎನ್ನುತ್ತಾ, ಮೇಲಿನ ತತ್ವಗಳ ಆಧಾರದಲ್ಲಿ ವಿವಾದಿತ 
ಪ್ರದೇಶಗಳ ಕುರಿತು ಪರಸ್ಪರ ಚರ್ಚಿಸಿ ಒಪ್ಪಂದಕ್ಕೆ ಬರಲು ತನ್ನ ಪ್ರಾಂತೀಯ ಸಮಿತಿಗಳಿಗೆ 
ಕರೆ ನೀಡಿತು". ಸಿಪಿಐ ಕೇಂದ್ರ ಸಮಿತಿಯು ತಾನು ಅಂಗೀಕರಿಸಿದ ಈ ನಿಲುವುಗಳ 
ಆಧಾರದಲ್ಲಿ ವಿವರವಾದ ಮನವಿಯನ್ನು ರಾಜ್ಯಗಳ ಪುನರ್ವಿಂಗಡಣಾ ಆಯೋಗಕ್ಕೆ 
ಸಲ್ಲಿಸಿತು". 1948 ರಲ್ಲಿ ರಚನೆಯಾಗಿದ್ದ ಜೆವಿಪಿ ಸಮಿತಿ ಭಾಷಾವಾರು ರಾಜ್ಯ ರಚನೆಗೆ 
ವಿರೋಧ ವ್ಯಕ್ತಪಡಿಸಿತ್ತು ಆದರೆ ಅದು ತನ್ನ ವರದಿಯಲ್ಲಿ ವ್ಯಾಪಕವಾದ ಜನಾಭಿಪ್ರಾಯವಿದ್ದರೆ 
ಒಂದು ಪ್ರಜಾಪ್ರಭುತ್ವ ಸರ್ಕಾರ ಅದಕ್ಕೆ ತಲೆಬಾಗಬೇಕು ಎಂದಿತ್ತು. ಜೊತೆಗೆ "ಈ ಕೆಲವು 
ಭಾಷಿಕ ಪ್ರದೇಶಗಳು, ಮುಖ್ಯವಾಗಿ ಕೇರಳ ಮತ್ತು ಕರ್ನಾಟಕಗಳು, ನಿಜವಾಗಿ 
ಹೇಳಬೇಕೆಂದರೆ ದೊಡ್ಡ ಬಹು-ಭಾಷಿಕ ಸಂಸ್ಥಾನಗಳ ಜೊತೆಗಿನ ತಮ್ಮ ಸಂಯೋಗದಿಂದಾಗ 
ಹಿಂದೆ ನಷ್ಟ ಅನುಭವಿಸಿವೆ' ಎಂದೂ ಆ ವರದಿಯಲ್ಲಿ ಹೇಳಿದ್ದನ್ನು ಸಿಪಿಐ ತನ್ನ 
ಮನವಿಯಲ್ಲಿ ಪ್ರಸ್ತಾಪಿಸಿತು'. 

ಅಂತಿಮವಾಗಿ ಜನತೆಯ ಹೋರಾಟದ ಪರಿಣಾಮವಾಗಿ ರಾಜ್ಯ ಪುನರ್ವಿಂಗಡಣಾ 
ಆಯೋಗ ನವೆಂಬರ್‌ 1955 ರಲ್ಲಿ ವರದಿ ಪ್ರಕಟಿಸಿತು. ಅದರಲ್ಲಿ ಕರ್ನಾಟಕ ಪ್ರಾಂತ 
ರಚನೆಗೆ ಪುರಸ್ಕಾರ ಸಿಕ್ಕಿತ್ತು ಆದರೆ ಅದರಲ್ಲಿ ಬಳ್ಳಾರಿ ಜಿಲ್ಲೆಯ ಕೆಲವು ಪ್ರದೇಶಗಳನ್ನು 
ಆಂಧ್ರಕ್ಕೆ ಸೇರಿಸಬೇಕೆಂದೂ ಕಾಸರಗೋಡು ತಾಲೂಕನ್ನು ಕೇರಳಕ್ಕೆ ಸೇರಿಸಬೇಕೆಂದೂ 
ಶಿಫಾರಸ್ಸು ಮಾಡಲಾಗಿತ್ತು ಅದನ್ನು ಪ್ರತಿಭಟಿಸಿ ಜನತೆ ಹೋರಾಡಬೇಕಾಯಿತು. ಸಾವಿರಾರು 
ಜನ ಬಳ್ಳಾರಿ ಮತ್ತು ಕಾಸರಗೋಡಿನಲ್ಲಿ ಜೈಲಿಗೆ ಹೋದರು. ಹರತಾಳಗಳಾದವು. 
ಬಳ್ಳಾರಿಯಲ್ಲಿ ಜಯ ದೊರೆಯಿತು. ಕಾಸರಗೋಡು ಕೇರಳಕ್ಕೆ ಸೇರಿಸಲ್ಪಟ್ಟಿತು. 
ಕಾಸರಗೋಡಿನ ವಿಚಾರದಲ್ಲಿ 1957 ರಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟ್‌ ಸರ್ಕಾರವಿದ್ದಾಗ, 
ಸಿಪಿಐನ ರಾಷ್ಟೀಯ ನಿಲುವಿನ ಆಧಾರದಲ್ಲಿ ಚರ್ಚಿಸಲು ಅವಕಾಶಗಳಿದ್ದವು. ಅಂದರೆ, 
ಗ್ರಾಮಗಳನ್ನು ಆಧಾರವಾಗಿಟ್ಟುಕೊಂಡ ಗಡಿ ರೇಖೆ ನಿರ್ಣಯ ವಿಧಾನ ಚಾಲ್ತಿಗೆ ಬಂದಿದ್ದರೆ 
ಕನ್ನಡಿಗರ ಕಾಸರಗೋಡಿನ ಕನಸು ಸಾಕಾರಗೊಳ್ಳಲು ಹೆಚ್ಚು ಸಾಧ್ಯತೆಗಳಿದ್ದವು. " 


ಏಕೀಕರಣ ಚಳುವಳಿಯು ಕಾಂಗೆಸ್‌ ಸರಕಾರದ ಎರುದ್ಧ ಹೋರಾಡಿದ್ದಲ್ಲದೆ 
ಕೊಡಗು ಮತ್ತು ಮೈಸೂರು ಪ್ರದೇಶಗಳಲ್ಲಿ ತಲೆಯೆತ್ತಿದ “ಎರಡು ಕರ್ನಾಟಕದ ಅಪಸ್ವರ'ವನ್ನೂ 
ಎದುರಿಸಬೇಕಾಯಿತು. ಹಿಂದೆ ಕರ್ನಾಟಕಕ್ಕೆ ಬೆಂಬಲ ಕೊಟ್ಟಿದ್ದ ಈ ನಾಯಕರುಗಳು 
ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ಸ್ವಾರ್ಥ ದೃಷ್ಟಿಯಿಂದ ಏಕೀಕರಣವನ್ನು ವಿರೋಧಿಸಿದರು. 


ಪುಸ್ತಕ 33-34 


ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಕಮ್ಯುನಿಸ್ಟರ ಪಾತ್ರ 


ಒಂದೇ ಕರ್ನಾಟಕವಾದರೆ ಮೈಸೂರು "ವೈಶಿಷ್ಟ್ಯ' ಹೋಗುವುದೆಂಬ ಹುಯಿಲೆಬ್ಬಿಸಿದರು. 
ಈ ನಡುವೆ ಪಾರ್ಲಿಮೆಂಟಿನಲ್ಲಿ ಪ್ರಾಂತ ಪುನರ್ವಿಂಗಡಣೆಯ ಚರ್ಚೆ ಮುಗಿಯುವ 
ಮುಂಚೆಯೇ ಬಹು ಭಾಷಾ ಪ್ರಾಂತ ರಚನೆಯನ್ನು ಜನತೆಯ ಮೇಲೆ ಹೊರಿಸುವ 
ಪ್ರಯತ್ನವನ್ನು ಕಾಂಗೆಸ್‌ ವರ್ಕಿಂಗ್‌ ಕಮಿಟಿ ಮತ್ತು "ಕಾಂಗೆಸ್‌ ಸರ್ಕಾರ ಮಾಡುತ್ತಿತ್ತು. 
ಕೇರಳ-ಕರ್ನಾಟಕಗಳ ಅಥವಾ ಕರ್ನಾಟಕ-ಆಂಧಗಳನ್ನೊ ಳಗೊಂಡ "ದಕ್ಷಿಣ ಪ್ರದೇಶ'ಮತ್ತು 


“ಪಶ್ಚಿಮ ಪ್ರದೇಶ'ಗಳ ರಚನೆಗೆ ಪ್ರಯತ್ನ ನಡೆಯಿತು". ಮೈಸೂರು ವಿಧಾನಸಭೆಯಲ್ಲಿ 


ಹನುಮಂತಯ್ಯನವರು ಇದರ ಪರವಾಗಿ 'ಕರಾವನ್ನು ಅಂಗೀಕರಿಸಿ ಬಹುಭಾಷಾ ಪ ಪ್ರಾಂತ್ಯಕ್ಕೆ 


ಬೆಂಬಲಕೊಟ್ಟರು. ಒಂದೇ ಕರ್ನಾಟಕವಾದರೆ ಮೈಸೂರಿನ ವೈಶಿಷ್ಟ್ಯ ಹೋಗುವುದೆಂದವರು 
ದಕ್ಷಿಣ ಪ್ರಾಂತವಾದರೆ ಮೈಸೂರಿನ ವೈಶಿಷ್ಟ್ಯ ಹೇಗೆ ಉಳಿಸಿಕೊಳ್ಳತ್ತಾರೆಂಬುದನ್ನು ವಿವರಿಸಲು 
ವಿಫಲವಾದರು. ಶಾಸನಸಭೆಯಲ್ಲಿ ಕಮ್ಯುನಿಸ್ಟ್‌ ಶಾಸಕರಾಗಿದ್ದ ಕೆಎಸ್‌ ಬಾಸ್‌ ಇದನ್ನು 
ವಿರೋಧಿಸಿದರು. ಈ ಗಂಡಾಂತರವನ್ನು ವಿರೋಧಿಸಿ ಕಮ್ಯುನಿಸ್ಟ್‌ ಪಾರ್ಟಿ 1956 ರ 
ಮಾರ್ಚ್‌ 18 ರಂದು ಪ್ರಾಂತ್ಯದಾದ್ಯಂತ 'ದಕ್ಷಿಣ ಪ್ರಾಂತ ಪ್ರತಿಭಟನಾ ದಿನಾಚರಣೆ'ಯನ್ನು 
ಆಚರಿಸಿತು(ಅರುಣ 1956 ಎಪ್ರಿಲ್‌ 8). “ಗೆ ಪ್ರತಿ ಹೆಜ್ಜೆಗೂ ಜನತೆ ಕರ್ನಾಟಕ 


ಏಕೀಕರಣಕ್ಕಾಗಿ ಕಾಂಗೆಸ್‌ ವಿರುದ್ಧ ಹೋರಾಡಬೇಕಾಯಿತು. ಇದರಲ್ಲಿ ಕಮ್ಯುನಿಸ್ಟ್‌ 


ಪಾರ್ಟಿ ತತ್ವಬದ್ಧವಾದ ಹೋರಾಟವನ್ನು ನಡೆಸಿತು. 


ಅ೦ತೂ ಕೊನೆಗೆ ಜನತೆಯ ಆಶೋತ್ತರಗಳು ಕೈಗೂಡಿ 1956 ನವೆಂಬರ್‌ 1 
ರಂದು ಕರ್ನಾಟಕದ ಏಕೀಕರಣವಾಯಿತು. ನಿಜಲಿಂಗಪ್ಪನವರು ಪ್ರಥಮ 


ಮುಖ್ಯಮಂತ್ರಿಯಾದರು. ಈ ಬಗ್ಗೆ ಸಿಪಿಐ ಈ ರೀತಿಯಾಗಿ ತನ್ನ ಅಭಿಪ್ರಾಯವನ್ನು 


ವ್ಯಕ್ತಪಡಿಸಿತು(ರಾಮರಾವ್‌ 1956: 4). 


ಕನ್ನಡಿಗರ ಬಹು ದಿನದ ಬಯಕೆಯಾದ ಕನ್ನಡ ನಾಡಿನ ಆಡಳಿತೆಯನ್ನು 


ಸುಸೂತ್ರವಾಗಿ ನಡೆಸಿಕೊ೦ಡು ಹೋಗುವ ಜವಾಬ್ದಾರಿ ನಿಜಲಿಂಗಪ್ಪನವರ ಮೇಲಿದೆ. 
ಪ್ರಾಂತದ ಪುನರ್ಫಟನೆಯಿಂದ ಉದ್ಭವಿಸುವ ಸಮಸ್ಯೆಗಳನ್ನು ವಿಶಾಲ ದೃಷ್ಟಿಯಿಂದ 
ಬಗೆಹರಿಸಬೇಕಿದೆ. ಪಕ್ಷದ ಸ೦ಕುಚಿತ ಮನೋಭಾವವನ್ನು ಬಿಟ್ಟು ನಾಡಿನ ಎಲ್ಲಾ ಪ್ರಜಾಪಭತ್ವ 
ಪಕ್ಷಗಳ, ಶಕ್ತಿಗಳ ಹಾಗೂ ಜನತೆಯ ಬೆಂಬಲವನ್ನು ಪಡೆದುಕೊಂಡಲ್ಲಿ, ನಾಡಿನ ಮುಂದಿರುವ 
ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯವಿದೆ. ಈಗ ವಿಶಾಲ ಮೈಸೂರಿಗೆ 
ಸೇರುವ 5 ಭಾಗಗಳಲ್ಲೂ ಗೇಣಿ ಶಾಸನ, ಕಾರ್ಮಿಕ ಶಾಸನ ಮೊದಲಾದ ಜನತಾ ಹಿತ 
ಶಾಸನಗಳು ಭಿನ್ನಭಿನ್ನ; ವಾಗಿವೆ. ಮುಂದುವರಿದ ಬೊಂಬಾಯಿ ಗೇಣಿ ಶಾಸನವನ್ನು ವಿಶಾಲ 
ಮೈಸೂರಿನ ಎಲ್ಲಾ ಭಾಗಗಳಿಗೆ ಅನ್ವಯಿಸುವಂತೆ ಮಾಡಬೇಕು. ಸರ್ಕಾರಿ ನೌಕರರಿಗೆ ದ್ಯ 
ಕೂಡಲೇ ಬೊಂಬಾಯಿನ ಸೂಟ ಸಾರಿಗೆ ಅನ್ವಯಿಸುವಂತೆ ಆಗಬೇಕು. ಕರ್ನಾಟಕ 
ಪ್ರಾಂತದಲ್ಲಿರುವ ಅಪಾರ ಸಂಪತ್ತನ್ನು ಸರಿಯಾಗಿ ಬಳಸಿಕೊಂಡು, ನಾಡನ್ನು ಸಮೃದ್ಧವಾಗಿ 
ಮುನ್ನಡೆಸಿಕೊಂಡು ಹೋಗಬೇಕು. 


ನೂತನ ಪ್ರಾಂತದ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಕರ್ನಾಟಕ ಪ್ರಾಂತ ಸ್ಥಾಪನೆಗೆ 
ವಿರೋಧಿಗಳ ಆಯ್ಕೆಯಾಗದಿದ್ದುದು ಸ್ವಾಗತಾರ್ಹವಾದ ಅಂಶ. ಆದರೆ ಕಾಂಗ್ರೆಸಿನೊಳಗೂ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಮತ್ತು ಹೊರಗೂ ಇರುವ ಏಕೀಕರಣ ವಿರೋಧಿಗಳು, ಪ್ರಾಂತದ ಮುನ್ನ ಡೆಗೆ ಅಡ್ಡಿ 
ಆತಂಕಗಳನ್ನು ತರುವ ಯತ್ನ ಕಡಿಮೆ ಮಾಡಿಲ್ಲ. ಕರ್ನಾಟಕ ಪಾಂತದ ಸ್ಥಾಪನೆಯನ್ನು 
ತೀವ್ರವಾಗಿ ವಿಶಯಸಡವರೂ, ಎರಡು ಕರ್ನಾಟಕಗಳ ಕೂಗನ್ನೆಬ್ಬಿಸಿ ಚಳುವಳಿ ನಡೆಸಲು 
ಸಾಹಸ ಪಟ್ಟವರೂ ಮೈಸೂರು ಕಾಂಗ್ರೆಸ್‌ ಶಾಸನ ಸಭಾ ಸದಸ್ಯರಲ್ಲಿರುವರೆಂಬುದನ್ನು 
ಮರೆಯುವಂತಿಲ್ಲ. ಪ್ರತಿಗಾಮಿಗಳ ಈ ಯತ್ನವನ್ನು ಮುರಿಯಲು ಪುಬಲವಾದ ಪ್ರಜಾಪಭತ್ವ 
ಚಳುವಳಿಯನ್ನು ನಿರ್ಮಿಸಬೇಕಿದೆ. 

ಭಾಷಾವಾರು ರಾಜ್ಯ ರಚನೆಗೆ ಮೊದಲಿನಿಂದಲೂ ಸ್ಪಷ್ಟವಾದ ತಾತ್ತ್ವಿಕ ನಿಲುವನ್ನು 
ಹೊಂದಿದ್ದ ಕಮ್ಯುನಿಸ್ಟ್‌ ಪಕ್ಷವು ಭಾರತದ ಎಲ್ಲ ಭಾಗಗಳಲ್ಲೂ ಇದಕ್ಕಾಗಿ ತನ್ನನ್ನು 
ತೊಡಗಿಸಿಕೊಂಡಿದೆ. ಮೊದಲ ಭಾಷಾವಾರು ರಾಜ್ಯ ಆಂಧ್ರಪ್ರದೇಶದ ರೂಪುಗೊಂಡ 
ಪ್ರಕ್ರಿಯೆಯಲ್ಲಿದ್ದ ಆಂಧ್ರ ಮಹಾಸಭಾದ ನಾಯಕತ್ವದಲ್ಲಿ ಕಮ್ಯುನಿಸ್ಟರೇ ಇದ್ದರೆಂಬುದನ್ನು 
ಗಮನಿಸಬಹುದು. ಮಹಾರಾಷ್ಟ್ರ ಗುಜರಾತ್‌, ಕೇರಳ ಹೀಗೆ ಎಲ್ಲ "ಕಡೆಗಳಲ್ಲಿ ಕಮ್ಯುನಿಸ್ಟ್‌ 
ಪಕ್ಷ ಅಲ್ಲಿನ ಏಕೀಕರಣ ಹೋರಾಟ ಸಮಿತಿಗಳಲ್ಲಿ ಮುಂಜೂಣಿ ಪಾತ್ರ ವಹಿಸಿದೆ. 
ಹಾಗೆಯೇ ಕರ್ನಾಟಕದಲ್ಲೂ ಈ ಪಾತ್ರ ವಹಿಸಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, 
ಭಾಷಾ ರಾಜ್ಯಗಳು ನಿರ್ಮಾಣವಾಗಿ ಆರು ದಶಕಗಳು ತುಂಬಿರುವಾಗ ಏಕೀಕರಣದ 
ಆಶಯಗಳು ಈಡೇರಿವೆಯಾ ಎಂಬ ಪ್ರಶ್ನೆ. ಎಲ್ಲಾ ಕಡೆಗಳಲ್ಲಿ ಗಡಿ ವಿವಾದಗಳು 
ಸೌಹಾರ್ದ ಸಂಬಂಧಗಳನ್ನು ಹಾಳುಗೆಡುವುತ್ತಿರುವ ವಿಷಮಯ ಸನ್ನಿವೇಶಗಳು 
ಸೃಷ್ಟಿಯಾಗಿವೆ. ಕರ್ನಾಟಕಕ್ಕೆ ಹಲವು ಕಡೆಗಳಲ್ಲಿ ಗಡಿ ವ್ಯತ್ಯಾಸಗಳು ಇದ್ದಾಗಲೂ ಎಂದಿಗೂ 
ಪರಸ್ಪರ ದ್ವೇಷವನ್ನು ಬೆಳೆಸುತ್ತಿರುವ ಪಕ್ಷೆಯೆಂದರೆ ಮಹಾರಾಷ್ಟ್ರ ಗಡಿಯ ಪ್ರಶ್ನೆ. ಕಮ್ಯುನಿಸ್ಟ್‌ 
ಪಕ್ಷ. ಪ್ರತಿಪಾದಿಸಿದ ಗ್ರಾಮವನ್ನು ಘಟಕವಾಗಿ ಪರಿಗಣಿಸಿ ಗಡಿ ರೇಖೆಗಳನ್ನು 
ಗುರುತಿಸಬೇಕೆಂಬ ಅಂಶವನ್ನು ಕಡೆಗಣಿಸಿದ್ದು ಇದರ ಮೂಲದಲ್ಲಿದೆ. ಬೆಳಗಾವಿಯ 
ಕಮ್ಯುನಿಸ್ಟ್‌ ಪಕ್ಷವು ಏಕೀಕರಣ ಚಳುವಳಿಯಲ್ಲಿ ಸಕ್ತಿಯವಾಗಿತ್ತು. ಅಲ್ಲಿನ ಕಮ್ಯುನಿಸ್ಟರು 
ಕರ್ನಾಟಕ ಏಕೀಕರಣಕ್ಕಾಗಿಯೂ ಮತ್ತು ಮಹಾರಾಷ್ಟ ಏಕೀಕರಣ ಹೋರಾಟ ಸಮಿತಿಯ 
ಜೊತೆಯಲ್ಲಿದ್ದೂ ಕೆಲಸ ಮಾಡಿದ್ದರು. ಗ್ರಾಮವನ್ನು ಘಟಕವಾಗಿ ಪರಿಗಣಿಸದೇ ತಾಲೂಕನ್ನೇ 
ಘಟಕವಾಗಿ ಪರಿಗಣಿಸಿದ್ದರ ಪರಿಣಾಮವಾಗಿ ಕಮ್ಯುನಿಸ್ಟ್‌ ಪಾರ್ಟಿಯ ತಿಳುವಳಿಕೆ ಭಿನ್ನವಾದ 
ಪರಿಸ್ಥಿತಿಯನ್ನು ಎದುರಿಸುವಂತಾಗಿದೆ. ಭಾಷಾ ಸಮಸ್ಯೆ ಎಂದಿನಿಂದ ಪ್ರಾರಂಭವಾಯಿತೋ 
ಅಂದಿನಿಂದ ಚಿಳಗಾವಿಯಲ್ಲಿ ಕಮ್ಯುನಿಸ್ಟ್‌ ಪಕ್ಷದ ಬೆಳವಣಿಗೆ ಕುಂಠಿತವಾಗಿದೆ9. ಇದಲ್ಲದೆ 
ರಾಜ್ಯಗಳೊಳಗೇ ಪ್ರತ್ಯೇಕ ರಾಜ್ಯಗಳ ಬೇಡಿಕೆಗಳು ಬೆಳೆಯುತ್ತಿವೆ. ಸ್ವಾಂತಂತ್ರ್ಯಾ ನಂತರ 
ಭಾರತ ಕಂಡುಕೊಂಡ ಅಭಿವೃದ್ಧಿ ಪಥಗಳು ಭಾಷಾವಾರು ರಾಜ್ಯಗಳ ಕಲ್ಪನೆಯನ್ನೇ 
ಪಶ್ಲಿಸುತ್ತಿವೆ. ಜೊತೆಗೆ ಜಾಗತೀಕರಣ ದಾಳಿಗಳು ಭಾಷಾವಾರು ರಾಜ್ಯಗಳ ಪ್ರಜಾಸತ್ತಾತ್ಮಕ 
ಕಲ್ಪನೆಯನ್ನು ದುರ್ಬಲಗೊಳಿಸುತ್ತಿದೆ. ಭಾಷಾ ರಾಷ್ಟ್ರೀಯತೆಗಳ ಪ್ರಜಾಪಭುತ್ವ ಅಂಶವನ್ನು 
ದುರ್ಬಲಗೊಳಿಸುತ್ತಾ, ಮಾರುಕಟ್ಟೆ ಅಂಶಗಳನ್ನು ಗಟ್ಟಿಗೊಳಿಸುತ್ತಾ ನಡೆದಿರುವ ಪ್ರಸಕ್ತ 
ಸನ್ನಿವೇಶದಲ್ಲಿ ಕಮ್ಯುನಿಸ್ಟ್‌ ಪಕ್ಷಗಳ ಪಾತ್ರ ಭವಿಷ್ಠದಲ್ಲಿ ಏನಿರುತ್ತದೆ ಎಂಬ ಅಂಶ 
ಮುಖ್ಯವಾಗಿದೆ. 


| 


118 | ಪುಸ್ತಕ 33-34 ` ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಕಮ್ಯುನಿಸ್ಟರ ಪಾತ್ರ 


ಆಕರ ಸೂಚಿ 


ಲೆನಿನ್‌ ವಿ.ಐ., ಥೀಸೆಸ್‌ ಆನ್‌ ದಿ ನ್ಯಾಷನಲ್‌ ಕ್ವೆಶ್ಚನ್‌, ಲೆನಿನ್‌ ಕಲೆಕ್ಟೆಡ್‌ ವರ್ಕ್ಸ್‌, ಪೋಗೆಸ್‌ 
ಪಬ್ಲಿಷರ್ಸ್‌, 1977, ಮಾಸ್ಕೋ, ಸಂಪುಟ 19. 

ರಾಮರಾವ್‌ ಎಂ.ಎಸ್‌., ಏಕೈಕ ಕನ್ನಡ ನಾಡು ನುಡಿ ಗುಡಿಗಾಗಿ, ಕನ್ನಡ ಜನತೆ ಕಾದಿದ ಸಮರ, 
ಜನಶಕ್ತಿ, ನವೆಂಬರ್‌ 1, 1956, ಭಾರತ ಕಮ್ಯುನಿಸ್ಟ್‌ ಪಕ್ಷ ಪ್ರಕಟಿತ, ಹುಬ್ಬಳ್ಳಿ 

ಕಕ್ಕಿಲ್ಲಾಯ ಬಿ.ವಿ. 2003, ಬರೆಯದ ದಿನಚರಿಯ ಮರೆಯದ ಪುಟಗಳು, ನವಕರ್ನಾಟಕ 
ಪ್ರಕಾಶನ, ಬೆ೦ಗಳೂರು, 

ರಸೂಲ್‌ ಎಂ.ಎ. 1989, ಎ ಹಿಸ್ಟರಿ ಆಫ್‌ ದಿ ಆಲ್‌ ಇಂಡಿಯಾ ಕಿಸಾನ್‌ ಸಭಾ, ನ್ಯಾಷನಲ್‌ 
ಬುಕ್‌ ಏಜೆನ್ಸಿ ಕಲ್ಕತ್ತಾ. 

ಗೋವಿಂದರಾಜು ಸಿ.ಆರ್‌., 2009, ಮೂವ್‌ಮೆಂಟ್‌ ಫಾರ್‌ ಯುನೈಟೆಡ್‌ ಕರ್ನಾಟಕ, ಕಲ್ಲರಲ್‌ 
ಡೈಮೆನ್ಶನ್ಸ್‌, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಎನ್‌.ಕೆ.ಉಪಾಧ್ಯಾಯ, 1996, ನಾನು ನಡೆದು ಬಂದ ದಾರಿ, ಕ್ರಿಯಾ ಪ್ರಕಾಶನ, ಬೆ೦ಗಳೂರು 
ಅರುಣ ವಾರಪತ್ರಿಕೆ, 1955, 1956, ಭಾರತ ಕಮ್ಯುನಿಸ್ಟ್‌ ಪಕ ಪ್ರಕಟಣೆ, ಮಂಗಳೂರು 


A 


ಕೊನೆ ಟಿಪ್ಪಣಿಗಳು 


I. 


ಪ್ರಕಾಶ್‌ ಕೆ. ಭಾಷಾವಾರು ಪ್ರಾಂತ್ಯಗಳ ರಚನೆ ಮತ್ತು ವಿಭಜನಾ ವಾದಗಳು, ಐಕ್ಕರಂಗ ವಿಶೇಷ 
ಸಂಚಿಕೆ, ನವೆ೦ಬರ್‌, 2001, ಪು. 6 ರಲ್ಲಿ ಜಿ.ಎನ್‌.ನಾಗರಾಜ್‌ ಅವರ ಅಭಿಪ್ರಾಯಗಳನ್ನು 
ಉಲ್ಲೇಖಿಸಲಾಗಿದ್ದು, ಅದನ್ನು ಇಲ್ಲಿ ಬಳಸಲಾಗಿದೆ. 
ಯೂರೋಪಿಯನ್‌ ಮಾದರಿ ಊಳಿಗಮಾನ್ಯ ವ್ಯವಸ್ಥೆ ಭಾರತದಲ್ಲಿ ಇತ್ತೇ ಎ೦ಬ ಬಗ್ಗೆ ಸಾಕಷ್ಟು 
ಚರ್ಚೆಗಳು ಬಂದಿವೆ. ಭಾರತದ ಇತಿಹಾಸಕಾರರಾದ ಡಿ.ಡಿ.ಕೋಸಾಂಬಿ, ಆರ್‌.ಎಸ್‌.ಶರ್ಮ, 
ರೋಮಿಲಾ ಥಾಪರ್‌ ಮುಂತಾದವರು ಭಾರತದಲ್ಲಿ ಅಸ್ಥಿತ್ವದಲ್ಲಿದ್ದ ಊಳಿಗಮಾನ್ಯ ವ್ಯವಸ್ಥೆಯ 
ಕುರಿತು ಬರೆದಿದ್ದಾರೆ. ಯೂರೋಪಿಯನ್‌ ಮಾದರಿಯ ಊಳಿಗಮಾನ್ಯ ಪದ್ಧತಿಗಿ೦ತ ಭಿನ್ನವಾದ 
ವ್ಯವಸ್ಥೆಯು ಭಾರತ ಉಪಖಂಡದಲ್ಲಿ ಅಸ್ಥಿತ್ವದಲ್ಲಿದ್ದ ಬಗ್ಗೆ ಅಭಿಪ್ರಾಯಗಳನ್ನು ಚರಿತ್ರಕಾರರು 
ವ್ಯಕ್ತಪಡಿಸಿದ್ದಾರೆ. 
ರಸೂಲ್‌ 1989: 93 ರಲ್ಲಿ ಉದೃತ, 1942 ಮೇ 29-31 ರವರೆಗೆ ನಡೆದ ಬಿಹ್ತಾ ಎಐಕೆಎಸ್‌ 
ಅಧಿವೇಶನದ ನಿರ್ಣಯ 3. 
ರೆಸಲ್ಯೂಶನ್‌ ಆಫ್‌ ದಿ ಸೆಂಟ್ರಲ್‌ ಕಮಿಟಿ ಅಫ್‌ ದಿ ಕಮ್ಯುನಿಸ್ಟ್‌ ಪಾರ್ಟಿ ಆಫ್‌ ಇಂಡಿಯಾ ಆನ್‌ 
ಸ್ಟೇಟ್ಸ್‌ ರಿಆರ್ಗನೈಸೇಷನ್‌, 10-18 ಏಪ್ರಿಲ್‌ 1954, ಪಬ್ದಿಷ್ನ್‌ ಇನ್‌ ಡಾಕ್ಯುಮೆಂಟ್ಸ್‌ ಆಫ್‌ ದಿ 
ನ 

ಕಮ್ಯುನಿಸ್ಟ್‌ ಮೂವ್‌ಮೆಂಟ್‌ ಇನ್‌ ಇಂಡಿಯಾ, ಪು. 398. 
ಅದೇ.,ಪು. 399 

* 
ಅದೇ., ಪು. 401-402 
ಮೆಮೊರಂಡಮ್‌ ಆಫ್‌ ದಿ ಸೆಂಟ್ರಲ್‌ ಕಮಿಟಿ ಆಫ್‌ ದಿ ಕಮ್ಯುನಿಸ್ಟ್‌ ಪಾರ್ಟಿ ಆಫ್‌ ಇಂಡಿಯಾ 
ಟು ದಿ ಸ್ಟೇಟ್ಸ್‌ ರಿಆರ್ಗನೈಸೇಷನ್‌ ಕಮಿಷನ್‌ ಎಂಬ ಮನವಿಯನ್ನು 1954 ಜೂನ್‌ನಲ್ಲಿ 
ರಾಜ್ಯಗಳ ಪುನರ್ವಿಂಗಡಣಾ ಆಯೋಗಕ್ಕೆ ಸಲ್ಲಿಸಿತು ಮತ್ತು ಇದನ್ನು ಕಿರುಹೊತ್ತಿಗೆಯಾಗಿ 
ಪ್ರಕಟಿಸಿತು. 
ಅದೇ., ಪು. 413 
ರೆಸಲ್ಯೂಷನ್‌ ಆಫ್‌ ದಿಸೆ೦ಟ್ರಲ್‌ ಕಮಿಟಿ ಆಫ್‌ ದಿ ಕಮ್ಯುನಿಸ್ಟ್‌ ಪಾರ್ಟಿ ಆಫ್‌ ಇಂಡಿಯಾ 
ಆಪೋಸಿಂಗ್‌ ದಿ ಪ್ರೊಪೋಸಲ್‌ ಫಾರ್‌ ಮರ್ಜರ್‌ ಆಫ್‌ ಸ್ಟೇಟ್ಸ್‌, 1956 ಜನವರಿ 28 ರಿಂದ 
ಫೆಬ್ರವರಿ 4 ರವರಗೆ ನಡೆದ ಸಭೆಯಲ್ಲಿ ಅಂಗೀಕರಿಸಿದ್ದು, ಪು. 474. 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


9, ಕೃಷ್ಣ ಮೆಣಸೆ ಅವರೊಂದಿಗೆ ಲೇಖಕರು 22-10-2016 ರಂದು ಬೆಳಗಾವಿಯ ಅವರ ಮನೆಯಲ್ಲಿ 
ನಡೆಸಿದ ಸಂದರ್ಶನ. ಇವರು ಬೆಳಗಾವಿಯ ಸಿಪಿಐನ ಹಿರಿಯ ಮುಖಂಡರು, ಭಾಷಾವಾರು 


ರಾಜ್ಯ ರಚನೆಯ ಹೋರಾಟದಲ್ಲಿ ಸಕ್ತಿಯವಾಗಿದ್ದವರು ಮತ್ತು ಗೋವಾ ವಿಮೋಚನಾ ಚಳುವಳಿಯಲ್ಲಿ 
ಪ್ರಮುಖ ಪಾತ್ರ ವಹಿಸಿದವರು. 

ಇವರು ತಿಳಿಸಿದ ರೀತಿಯಲ್ಲಿ, ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗುಜರಾತ್‌ ಈ ಮೂರೂ ರಾಜ್ಯಗಳಲ್ಲಿಯೂ 
ಕಮ್ಯೂನಿಸ್ಟರು ಭಾಷಾವಾರು ಹೋರಾಟಕ್ಕೆ ಪೂರ್ಣ ಬೆಂಬಲ ನೀಡಿದ್ದರು ಮತ್ತು ನಾಯಕತ್ವವನ್ನು ವಹಿಸಿದ್ದರು. 
ಬೆಳಗಾಂನಲ್ಲಿ ಭಾಷಾವಾರು ರಾಜ್ಯಗಳ ಹೋರಾಟದ ಮುಂಚೂಣಿಯಲ್ಲಿ ಇದ್ದ ಕಮ್ಯುನಿಸ್ಟರು ಮರಾಠಿ 
ಮಾತನಾಡುತ್ತಿದ್ದರು. ಕೃಷ್ಣ ಮೆಣಸೆ ಮತ್ತಿತರರು ಕರ್ನಾಟಕ ಕಮ್ಯುನಿಸ್ಟ್‌ ಪಕ್ಷದ ನಾಯಕರಾಗಿದ್ದರು ಮತ್ತು 
ಅದೇ ಸಂದರ್ಭದಲ್ಲಿ ಮರಾಠಿ ಜನರ ಹೋರಾಟಗಳಿಗೆ ನಾಯಕತ್ವ ನೀಡಬೇಕಾದ ಅನಿವಾರ್ಯತೆಗೆ 
ಒಳಗಾದರು. ಕಮ್ಯುನಿಸ್ಟ್‌ ಪಕ್ಷವು ಪ್ರತಿಪಾದಿಸಿದ ರೀತಿಯಲ್ಲಿ ಗ್ರಾಮವನ್ನು ಘಟಕವಾಗಿ ಪರಿಗಣಿಸಿ, ಅದರ 
ಆಧಾರದಲ್ಲಿ ಮಹಾರಾಷ್ಟ್ರದಲ್ಲಿರುವ ಶೇ. 55ಕ್ಕಿಂತ ಹೆಚ್ಚು ಕನ್ನಡಿಗರಿರುವ ಗ್ರಾಮಗಳು ಕರ್ನಾಟಕಕ್ಕೆ ಸೇರಬೇಕು, 
ಅದೇ ರೀತಿ ಕರ್ನಾಟಕದಲ್ಲಿರುವ ಶೇ. 55ಕ್ಕಿಂತ ಹೆಚ್ಚು ಮರಾಠಿ ಮಾತನಾಡುವ ಗ್ರಾಮಗಳು ಮಹಾರಾಷ್ಟ್ರಕ್ಕೆ 
ಸೇರಬೇಕು ಎ೦ಬ ನಿಲುವಿನ ಆಧಾರದಲ್ಲಿ ಕೆಲಸ ಮಾಡಬೇಕಾಯಿತು. ಕಾಸರಗೋಡು ಕರ್ನಾಟಕ ಮತ್ತು 
ಕೇರಳ ರಾಜ್ಯಗಳ ನಡುವಿನ ಗಡಿ ಸಮಸ್ಯೆಯಾಗಿದೆ. ಅದರೂ ಬೆಳಗಾಂನಷ್ರು ಅದು ಗಂಭೀರ ಸಮಸ್ಯೆಯನ್ನು 
ಎದುರಿಸುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಬೆಳಗಾ೦ನ ಕಮ್ಯುನಿಸ್ಟ್‌ ಮುಖಂಡರು ಮತ್ತು ಮಹಾರಾಷ್ಟದ ಕೆಲವು 
ಮುಖಂಡರು ಕೇರಳದ ಇ.ಎಂ.ಎಸ್‌. ನಂಬೂದಿರಿಪಾದ್‌ರವರನ್ನು ಭೇಟಿಯಾಗಿ ಗಡಿ ಸಮಸ್ಯೆಗೆ ಪರಿಹಾರ 
ಕಂಡುಕೊಳ್ಳುವ ಪ್ರಯತ್ನ ಮಾಡಿದರು. ಅದಕ್ಕೆ ಇ.ಎಂ.ಎಸ್‌.ರವರು, ಯಾವ ಭಾಷೆಯಲ್ಲಿ ಹೆಚ್ಚು ಮಾತನಾಡುವ 
ಜನರಿರುತ್ತಾರೋ ಅ೦ತಹ ಗ್ರಾಮಗಳಲ್ಲಿ ಆಯಾ ಭಾಷೆಯಲ್ಲಿ ಶಿಕ್ಷಣ ನೀಡುವ ಶಿಕ್ಷಕರನ್ನು ನೇಮಿಸಿ, ಮತ್ತು 
ಅವರವರ ಸಂಸ್ಕೃತಿ ಆಚರಣೆಗೆ ಮುಕ್ತ ಅವಕಾಶ ಕೊಡಿ, ಇತರರ ಭಾಷೆ ಮತ್ತು ಹೊರಗಿನ ಸಂಸ್ಕೃತಿಯನ್ನು 
ಮತ್ತೊಬ್ಬರ ಮೇಲೆ ಏರದಂತೆ ನೋಡಿಕೊಳ್ಳಿ ಅಲ್ಲಿಗೆ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಸಲಹೆ ನೀಡಿದರಂತೆ. 
ಆದರೆ ಅದನ್ನು ಮಾಡಲು ಇಂದಿಗೂ ಸಾಧ್ಯವಾಗಿಲ್ಲ. ಕಮ್ಯುನಿಸ್ಟ್‌ ಪಕ್ಷ ಪ್ರತಿಪಾದಿಸಿದ ರೀತಿಯಲ್ಲಿ ಗಡಿ 
ರೇಖೆಗಳನ್ನು ಗುರುತಿಸಲಾಗದಿದ್ದರಿಂದ ಉಂಟಾದ ಸಂಕೀರ್ಣ ಪರಿಸ್ಥಿತಿಯಿಂದ ಹೊರಬರಲಾಗದಿದ್ದರಿಂದ 
ಬೆಳಗಾಂನಲ್ಲಿ ಕಮ್ಯುನಿಸ್ಟ್‌ ಪಕ್ಷ ಬೆಳವಣಿಗೆಯನ್ನು ಕಾಣಲಿಲ್ಲ ಎಂದು ಕೃಷ್ಣ ಮೆಣಸೆ ಅಭಿಪ್ರಾಯಪಟ್ಟಿದ್ದಾರೆ. 


ಪುಸಕ 33-34 ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಕಮ್ಯುನಿಸ್ಟರ ಪಾತ್ರ 


ಗತ ಮತ್ತು ವರ್ತಮಾನವನ್ನು 
ಜೋಡಿಸುತಾ 


(ಪುಸ್ತಕ-30 ರಿಂದ) ಭಾಗ-4: 


ಅಸೋಕ/ಅಶೋಕ-ಭಿನ್ನ ಓದುಗಳು 


ರ್‌ಬೀರ್‌ ಚಕ್ರವರ್ತಿ: ಚರಿತ್ರಕಾರರೂ ಕೂಡಾ 

ಒಂದು ಗತವನ್ನು ಹೊಂದಿರುತ್ತಾರೆ ಮತ್ತದು 

ಬದಲಾಗುತ್ತಿರುತ್ತದೆ. ನಾನು ಯಾವಾಗಲೂ 

ದ್ಯಾರ್ಥಿಗಳಿಗೆ ಹೇಳುತ್ತಿರುತ್ತೇನೆಂದರೆ, ಮೌರ್ಯರ 

ಕುರಿತು ಪ್ರೊಫೆಸರ್‌ ಥಾಪರ್‌ ಅವರು 1961ರಲ್ಲಿ 

ಮತ್ತು 1996ರಲ್ಲಿ ಬರೆದಿದ್ದನ್ನು ಓದಿದರೆ, ನೀವು 

ಎರಡು ಬಗೆಂತು ಥಾಪ ಪರ್‌ ಅವರನ್ನು 

ನೋಡುತ್ತೀರೆಂದು, ಇದು ಚರಿತ್ರೆಯ ಶಕ್ತಿ ಮತ್ತು 

ಇಂಗ್ಲಿಷ್‌ ಮೂಲ ಹೆಗ್ಗಳಿಕೆ. ಇದು ಚರಿತ್ರೆ ವಿಷಯದ ದೌರ್ಬಲ್ಯವಲ್ಲ. 

ರಣ್‌ಬೀರ್‌ ಚಕ್ರವರ್ತಿ, ಹೇಗೆ ಮೌರ್ಯರ ಕಾಲದ ವಿಚಾರ ಮತ್ತು ಗಹಿಕೆಗಳು 
ಪ್ರೊಫೆಸರ್‌, ಜವಾಹರ್‌ ಲಾಲ್‌ ಬದಲಾಗಿವೆ? 

ನೆಹರು ಯುನಿವರ್ಸಿಟಿ, ರೊಮಿಲಾ ಥಾಪರ್‌ : ನಾನು ಮೊದಲು 

ನವದೆಹಲಿ. ಬರೆದ ಪಿಹೆಚ್‌.ಡಿ ಪುಂಧ ಕಮೇಣ ಅದು 1961ರಲ್ಲಿ 

mbachokavathyQmailyuacn ಪುಸ್ತಕವಾದ "ಅಶೋಕ ಆಂಡ್‌ ದಿ ಡಿಕ್ಷೈನ್‌ ಆಫ್‌ 

’ ದಿ ಮೌರ್ಯಾಸ್‌', ನಿಶ್ಚಿತವಾಗಿ ಇಂಡಾಬಳಂು ಪಭಾವ 

ಕನ್ನಡಕ್ಕೆ ಮತ್ತು ಪ್ರೇರಣೆಯಿಂದುಂಟಾಗಿದೆ. ನಾನು ಕೇವಲ 

ಪ್ರದೀಪ ಕುಮಾರ್‌ ಶೆಟ್ಟಿ ರಚನೆಗಳ ಬಗ್ಗೆ ಗಮನ ಹರಿಸುತ್ತಾ, ಈ ಕೃತಿಯನ್ನು 


ಕೃಂಚ್ಲೂರ್‌ ಆ ಕಾಲದ ಸಾಂಪ್ರದಾಯಿಕ ಚರಿತ್ರ ಬರವಣಿಗೆ 
Re ಕ್ರಮದ ರೀತಿಯಲ್ಲಿ ವಿಂಗಡಿಸಿದೆ, ಇಲ್ಲಿ ಉಳಿದ 
ದಲ ಚರಿತಕಾರರಿಗಿಂತ ನನ್ನ ಕಿಂಚಿತ್‌ ಭಿನ್ನವಾದ ನಿಲುವು ಸ 
ತಾಲ : ಏನೆಂದರೆ, ನಾನು ಅಶೋಕನನನ್ನು ಒಬ್ಬ 
ಗಾನ ಇತ ರಾಜಕಾರಣಿಯ ನೆಲೆಯಲ್ಲಿ ವಿಶ್ಲೇಷಿಸಿದ್ದು, 4 


ಸೆಪ್ಟೆಂಬರ್‌ 2017 


ಅವನೊಬ್ಬ ರಾಜನಾಗಿದ್ದರೆ, ಆತ ಆ ರೀತಿಯಲ್ಲಿರುವಂತೆ ಆತನಿಗೆ ಒಂದು ನೆಲೆಯ 
ಅಧಿಕಾರ ಲಭಿಸಿರಬೇಕಿತ್ತು ಎನ್ನುವುದು ನನ್ನ ಆಲೋಚನೆ. ಆತ ಬದುಕಿದ್ದ ಜಗತ್ತು ಮತ್ತು 
ಆತನ ಸ್ವಂತ ಆಲೋಚನೆಗಳು ಯಾವ ರೀತಿ ಆತನ ಚಟುವಟಿಕೆಗಳ ಪ್ರಶಿಕ್ರಿಯೆಗಳಾಗಿದ್ದುವು? 
ಅದೃಷ್ಟವಶಾತ್‌, ನಮಗೆ ಆತನ ಶಾಸನಗಳು ಲಭಿಸಿ ಆತ ಏನನ್ನು ಮಾಡಲುದ್ಯುಕ್ತನಾಗಿದ್ದ 
ಎಂಬುದನ್ನು ತಿಳಿಯಬಹುದಾಗಿದೆ. ಮತ್ತೆ ಅವುಗಳು ತುಂಬಾ ಮುಖ್ಯ, ಯಾಕೆಂದರೆ 
ಅವುಗಳು ಆತನ ಸಮಕಾಲೀನವಾದ ಹಾಗೂ ಉಳಿದ ಆಧಾರಗಳು ನಂತರದ ಕಾಲದವಾದ 
ಕಾರಣ. ನನ್ನ ಎರಡನೆಯ ಪ್ರಶ್ನೆ, ಆತನನ್ನು ಒಬ್ಬ ರಾಜ ಮತ್ತು ಬೌದ್ದೀಯ ಎಂದು 
ಚಿತ್ರಿಸುವ ವಾಯುವ್ಯ ಭಾರತ ಮತ್ತು ಶ್ರೀಲಂಕಾದ ಆಧಾರಗಳಾದ ದಿವ್ಯಾವಧಾನ ಹಾಗೂ 
ಮಹಾವಂಶವನ್ನು ಹೇಗೆ ದುಡಿಸಿಕೊಳ್ಳಬೇಕು? ಅಥವಾ ನೋಡಬೇಕೆಂಬುದಾಗಿ? 


ರಣ್‌ಬೀರ್‌ ಚಕ್ರವರ್ತಿ: ಇಲ್ಲಿ ಹುಟ್ಟುವ ಬಹಳ ಪ್ರಮುಖವಾದ ಪ್ರಶ್ನೆಯೆಂದರೆ, 
ಯಾಕೆ ಈ ನಂತರದ ಆಧಾರಗಳು ಅಶೋಕನನ್ನು ಈ ತೆರನಾಗಿ ನೆನಪಿಸಿಕೊಳ್ಳುತ್ತವೆ? 


ರೊಮಿಲಾ ಥಾಪರ್‌ : ಬಹುಶ: ಒಬ್ಬ ಸಂಶೋಧಕ ಈ ಆಯಾಮದ ಕುರಿತು 
ಕೂಡಾ ಯೋಚಿಸಬೇಕಾಗುತ್ತದೆ. ನಾನು ಸಂಶೋಧಿಸಿದ ನಂತರ ಪುಸ್ತಕವಾಗಿ ಪಕಟವಾದ 
ಅಶೋಕನ ಕುರಿತ ಬರವಣಿಗೆಯಲ್ಲಿ ಇಂತಹ ಸಂಗತಿಯನ್ನು ಹೊಸ ನೆಲೆಯಲ್ಲಿ ನೋಡುವ 
ಪ್ರಯತ್ನ ಮಾಡಿದ್ದೇನೆ. ಇಂತಹ ಹೊಸ ಪ್ರಯತ್ನವು. ನಾನು ನಡೆಸಿದ ಕೆಲವು ಸಮಾಜ 
ವಿಜ್ಞಾನಗಳ ಪ್ರಾಥಮಿಕ ಓದಿನಿ೦ದ ಹಾಗೂ ವಿಶೇಷವಾಗಿ ಆಧುನಿಕ ಪೂರ್ವ ಸಮಾಜಗಳ 
ರಾಜಕೀಯ ಕ್ರಿಯಾತ್ಮಕತೆ ಹಾಗೂ ಅವುಗಳ ಧರ್ಮದ ಸೋಶಿಯಾಲಜಿಯ ಆಧಾರದ 
ಮೇಲೆ ಮೂಡಿರುವಂತದ್ದಾಗಿದೆ. ಈ ನೆಲೆಯಲ್ಲಿ ಎಸ್‌.ಜೆ. ತಂಬಿಯ್ದಾ ಮತ್ತು ಲೆಸ್ಲಿ 
ಗುಣವರ್ಧನೆಯಂತಹ ವಿದ್ವಾಂಸರ ಬೌದ್ಧ ರಾಜಕಾರಣದ ಅಧ್ಯಯನವು ಈ ನೆಲೆಯಲ್ಲಿ 
ತುಸು ಸಹಾಯಕವಾದರೂ ಕೂಡಾ, ಅವುಗಳು ಒ೦ದು ಮಾದರಿ ಮತ್ತು ನಮೂನೆಯನ್ನು 
ಒದಗಿಸಿ ಕೊಡುವುದಕ್ಕಿಂತಲೂ ಹೆಚ್ಚು ಸರಣಿ ಪ್ರಶ್ನೆಗಳನ್ನೇ ಉತ್ಪಾದಿಸುತ್ತವೆ. ಇಲ್ಲಿ ನನಗೆ 
ಬಹುಮುಖ್ಯವಾದುದು, ವಿದ್ವಾಂಸರು ಮೂಲಗಳ ಅಥವಾ ಆಧಾರಗಳ ಮೇಲೆ ಕೇಳುತ್ತಿರುವ 
ಈ ರೀತಿಯ ಪ್ರಶ್ನೆಗಳು ಮತ್ತು ಅವರು ಅದರ ಮೂಲಕ ಒಂದು ಕೊಂಡಿ, ಸ೦ಪರ್ಕವನ್ನು 
ಸಾಧಿಸಲು ಮಾಡುತ್ತಿರುವ ಪ್ರಯತ್ನಗಳು. ಇವುಗಳು ಬಹುಮುಖ್ಯ ಯಾಕೆಂದರೆ, ಒಬ್ಬ 
ವಿದ್ವಾಂಸ ಹೊಸ ಪ್ರಶ್ನೆಗಳನ್ನು ಕೇಳಬಹುದಾದ ಒಂದು ಪ್ರಮುಖ ಕ್ರಮ ಹಾಗೂ 
ನೆಲೆಯಾದುದರಿಂದ. 

ರಣ್‌ಬೀರ್‌ ಚಕ್ರವರ್ತಿ : ಅದೊಂದು ನೇರಾನೇರವಾದ ಸ್ವೀಕಾರ ಅಲ್ಲ. 


ರೊಮಿಲಾ ಥಾಪರ್‌: ಅಲ್ಲ, ಅಲ್ಲವೇ ಅಲ್ಲ ಬದಲಿಗೆ ಅದು ಡೇಟಾ, ಮಾಹಿತಿ 
ಮತ್ತು ದತ್ತಾಂಶಗಳನ್ನು ಹೊಸ ರೀತಿಯಲ್ಲಿ ತನಿಖೆಗೊಳಪಡಿಸುವ ಮತ್ತು ಪ್ರಮುಖ 
ಎಶ್ಲೇಷಣಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕ್ರಮವೂ ಆಗಿದೆ. 

ರಣ್‌ಬೀರ್‌ ಚಕ್ರವರ್ತಿ : ನಾವು ಗತವನ್ನು ಅರ್ಥೈಸಿಕೊಳ್ಳಲು, ಅತ್ಯಂತ ಆಳವಾಗಿ 
ಆಧಾರಗಳನ್ನು ಶೋಧಿಸಿದಾಗ, ಅಲ್ಲಿ ಅವುಗಳನ್ನು ಪ್ರಶ್ನಿಸುವ ಸಂಗತಿಯ ಜತೆಗೆ, ಕೆಲವು 
ಆಧಾರಗಳನ್ನು ಕಡೆಗಣಿಸಬೇಕಾದ ಅಗತ್ಯತೆ ಕೂಡಾ ಇದೆಯೇ? ಒಬ್ಬ ವಿದ್ವಾಂಸ ಇದನ್ನು 
ರೂಢಿಸಿಕೊಳ್ಳಬೇಕೇ? 


ಗತ ಮತ್ತು ವರ್ತಮಾನವನ್ನು ಜೋಡಿಸುತ್ತಾ 


ರೊಮಿಲಾ ಥಾಪರ್‌ : ನಿಶ್ಚಿತವಾಗಿಯೂ ಹೌದು. ನಾನು ಚರಿತ್ರಕಾರ್ತಿಯಾಗಿ 
ಆರ೦ಭದ ದಿನಗಳಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ, ಒಬ್ಬ ಪ್ರಸಿದ್ಧ ಬೌದ್ಧ ಗಂಥಗಳ 
ವಿದ್ವಾಂಸರು ನಾನೊಮ್ಮೆ ಮಂಡಿಸಿದ ವಿಚಾರವನ್ನು ಬಹಳ ನ ರನ್ನಾಗಿ ಇದೇ 
ನೆಲೆಯಲ್ಲಿ ಟೀಕಿಸಿದ್ದರು. ನಾನು ಆಧಾರಗಳ ಸಂದರ್ಭದಲ್ಲಿ ಇನ್ನೂ ಹೆಚ್ಚು 
ಸಂದೇಹಿಸಬೇಕಿತ್ತೆನ್ನುವುದು ಅವರ ಅಭಿಪ್ರಾಯವಾಗಿತ್ತು. ವಿಶೇಷವಾಗಿ 'ಅವುಗ 
ವಿಶ್ವಾಸಾರ್ಹತೆಯನ್ನು ಪರೀಕ್ಷಿಸುವ ಸಂದರ್ಭದ ನನ್ನ ಆರಂಭದ ಓದಿನ ಹಂತದಲ್ಲಿ. 


ರಣ್‌ಬೀರ್‌ ಚಕ್ರವರ್ತಿ : ಭಾರತದಲ್ಲಿ ಯಾರಾದರು ಒಬ್ಬರು ಗತಕಾಲದ ವರ್ಚಸ್ಸಿನ 
ವ್ಯಕ್ತಿಗಳನ್ನು ಅಥವಾ ಗತ ಸ ಸಂಪ್ರದಾಯಗಳನ್ನು ಟೀಕಿಸಿ ವಿಮರ್ಶಿಸಿದರೆ, ಅವರನ್ನು 
ಖಳನಾಯಕನಂತೆ ಬಿಂಬಿಸಲಾಗುತ್ತದೆ. 


ರೊಮಿಲಾ ಥಾಪರ್‌ : ಹೌದು, ಆದರೆ ಆ ರೀತಿಯಲ್ಲಿ ನೋಡಬಾರದು. ಈಗ 
ನಾನು ನಿಮ್ಮನ್ನು ಅರ್ಥಮಾಡಿಕೊಳ್ಳಬೇಕೆ೦ದರೆ ಮತ್ತು ನಿಮ್ಮನ್ನು ಮೊದಲ ಬಾರಿಗೆ 
ಭೇಟಿಯಾದ ಸಂದರ್ಭದಲ್ಲಿ, ನಾನು ಏನು ಮಾಡಬೇಕು? ನಾನು ನಿಮ್ಮ ಜೀವನದ 
ಬಗೆಗೆ ಮತ್ತು ಹಿನ್ನೆಲೆಯ ಮೇಲೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ನೀವು ಯಾವ 
ರೀತಿಯ ಮನುಷ್ಯ ಎಂಬ ಅರಿವು ನನಗೆ ಉಂಟಾಗುತ್ತದೆ. ನಾನು ಆ ರೀತಿಯಲ್ಲಿ 
ಸೂಕ್ಷ್ಮವಾಗಿ ಪರೀಕ್ಷಿಸಿ ಒಂದು ನಿರ್ಧಾರಕ್ಕೆ ಬರುತ್ತೇನೆ. ಈ ಆರಂಭದ ಅಸ್ಪಷ್ಟತೆಯು 
ಒ೦ದು ರೀತಿಯ ವಿಶ್ವಾಸಕ್ಕೂ ಅಥವಾ ನಿರಾಕರಣೆಗೂ ಕಾರಣವಾಗುತ್ತದೆ. 


ಪಠ್ಯೀಯ ಆಧಾರಗಳು, ಒಂದು ರೀತಿಯಲ್ಲಿ ಒಬ್ಬರ ಮಿತ್ರರ ಹಾಗಿನವು. ಅವುಗಳು 
ಅವರಿಗೆ ಒಂದು ವ್ಯಕ್ತಿಯ ಅಥವಾ ಅವರು ಶೋಧಿಸುತ್ತಿರುವ ಘಟನೆಯ ಬಗೆಗೆ ಅರಿವು 
ಮೂಡಿಸುತ್ತವೆ. ಅವುಗಳು ತಿಳಿಸುವ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ಪ್ರತಿಷ್ಠಾಪಿಸಬೇಕಷ್ಟೇ. 
ದ ಪರೀಕ್ಷೆ: ಮತ್ತು ಪ್ರತಿಷ್ಠಾಪನೆಗಿ೦ತ ಮುಂಚೆ ಏನನ್ನೂ ಕೂಡಾ ನಿರ್ಧರಿಸಬಾರದಷ್ಟೇ. 

ನಾನು ಈ ರೀತಿಯ ಓದನ್ನು ನಡೆಸಿದ ಸಂದರ್ಭ ಉಂಟಾದ ಒಂದು ಪರಿಣಾಮ 
ಅಥವಾ ಸಂಗತಿಯೆಂದರೆ, ನಾನು "ಅನೇಕ ಹೊಸ ಪ್ರಶ್ನೆಗಳನ್ನು ಈ ಸಂದರ್ಭ ಕೇಳಿದ್ದು 
ಮುಖ್ಯವಾಗಿ ನಾನು ಎರಡು ಮೂಲಭೂತ ದೃಷ್ಟಿಗಳ ಬಗೆಗೆ "ಆಸಕ್ತಿಯನ್ನು ಹೊಂದಿದ್ದೆ 
ಓಂದು ನಾನು ಪಠ್ಯಗಳನ್ನು ಗಮನಿಸುತ್ತಾ. ಉದಾಹರಣೆಗೆ ಅರ್ಥಶಾಸ್ತ್ರವನ್ನು ನೋಡುತ್ತಾ 
“ಮೌರ್ಯರ ದೊರೆ ಈ ರೀತಿ ಇದ್ದಿದ್ದನೇ? "ಎಲ್ಲವೂ ಕೇ೦ದ್ರೀಕೃತವಾಗಿತ್ತೇ ಮತ್ತು ಸಂಪೂರ್ಣ 
ನಿಯಂ ತ್ರಣಕ್ಕೊಳಪಟ್ಟಿತ್ತೇ? ಇವುಗಳನ್ನು ಅರ್ಥಶಾಸ್ತ್ರ ಹೇಗೆ ಗಹಸುತ್ತದೆ? ಹಾಗೂ 
ಅದನ್ನು ವಾಸ್ತವವಾಗಿ ಆ ರೀತಿ ಗಮನಿಸಲಾಗದ ಗೆ ಹೇಗೆ? ಎರಡನೆಯದಾಗಿ, 
ಮೌರ್ಯರ ಸಾಮ್ರಾಜ್ಯವು ಒಂದು ವ್ಯವಸ್ಥೆಯಾಗಿದ್ದುದನ್ನು ತಿಳಿಯುವ ಮತ್ತು ನೋಡುವ 
ಸಂಗತಿ ಅಥವಾ ದೃಷ್ಟಿಗಳು. ಮೌರ್ಯರ ಕಾಲದ ತೆರಿಗೆ ಸಂಗ್ರಹ ಮತ್ತು ಎಲ್ಲಾ ರಾಜ್ಯಗಳು 
ಅದನ್ನು ಅವಲಂಬಿಸಿದ್ದ ಸ್ಥಿತಿಯನ್ನು ಆಧರಿಸಿ, ಇವುಗಳನ್ನು “ಸ್ಪಷ್ಟವಾಗಿ ಹೇಗೆ 
ಸಾಧಿಸಲಾಯು? ಎನ್ನುವ ಪ ಪ್ರ ಯೂ ಕೂಡಾ ಮುಖ್ಯ ವಾಗುತ್ತದೆ. ಯಾರು ತೆರಿಗೆಯನ್ನು 
ಸಂಗಹಿಸಲು "ಹೋಗುತ್ತಿದ್ದರು? ಅದನ್ನು ವಸ್ತು ಅಥವಾ “ಹಣ, ಅಂದರೆ ಯಾವ 
ಸ್ವರೂಪದಲ್ಲಿ ಸಂಗ್ರಹಿಸುತ್ತಿದ್ದರು? ಇದರ ನಂತರ “ಅದನ್ನು ಹೇಗೆ ಸಂಗಹಿಸಲಾಗುತ್ತಿತ್ತು? 
ಹಾಗೂ ಅದನ್ನು ಎಲ್ಲಿಗೆ ಒಯ್ಯಬೇಕೋ ಅಲ್ಲಿಗೆ ಹೇಗೆ ಸಾಗಿಸಲಾಗುತ್ತಿತ್ತು? ಇತ್ಯಾದಿ... 


ರಣ್‌ಬೀರ್‌ ಚಕ್ರವರ್ತಿ / ಪ್ರದೀಪ ಕುಮಾರ್‌ ಏಪ್ರಿಲ್‌ - ಸೆಪ್ಟೆಂಬರ್‌ 2011 


` 


123 


ತಹುನ ನಹೇಣ 


ಒಂದು ಬಲಾಢ್ಯ ಸರ್ಕಾರ-ಹಾಗಿತ್ತೇ? 


ರಣ್‌ಬೀರ್‌ ಚಕ್ರವರ್ತಿ: ಸುಮಾರು 1950ರ ಹೊತ್ತಿಗೆ ಭಾರತ ಒಂದು ಬಲಿಷ್ಠವಾದ 
ಸರ್ಕಾರವನ್ನು ಹೊಂದಬೇಕಾಗಿತ್ತು ಎನ್ನುವ ಸಂಗತಿಯು, ನಮ್ಮ ಹಿಂದೆ ಒಂದು ಬಲಿಷ್ಠವಾದ 
ಸರ್ಕಾರದ ಸಂಪ್ರದಾಯವಿತ್ತು "ಎನು ವುದನ್ನು ತೋರಿಸಬೇಕಾಗಿತ್ತು ನಿಜವಾಗಿಯೂ, 
ವರ್ತಮಾನದಿಂದ ಗತ ಮತ್ತು ಚರಿತ್ರೆಯು ಅಗತ್ಯವನ್ನು ಹಾಗೂ ಅನಿವಾರ್ಯತೆಯನ್ನು 
ಕಂಡಿದೆ. 


ರೊಮಿಲಾ ಥಾಪರ್‌: ವರ್ತಮಾನವನ್ನು ಮಾನ್ಯತೆಗೊಳಿಸುವ ಸಲುವಾಗಿ ಗತ 
ಮತ್ತು ಚರಿತ್ರೆಯು ಯಾವಾಗಲೂ ಅಗತ್ಯವಾಗುತ್ತದೆ. ಅದರರ್ಥ, ನಾನು ಗತದ ಬಗೆಗೆ 
ಅರ್ಥೈಸಿಕೊಳ್ಳುವುದು ಮತ್ತು ಅದನ್ನು ವಿವರಿಸುವುದು ಒಂದು ರೀತಿಯ ಅಕಡಮಿಕ್‌ 
ನೂ ಕುತೂಹಲದಿಂದ. ಆದರೆ ಗತವನ್ನು ರಾಜಕೀಯಾತ್ಮಕವಾಗಿ ಬಳಸ ಸಲಾಗಿದೆ ಎನ್ನುವುದು 
ಪ್ರಮುಖವಾದ ಮತ್ತು ಅವಜ್ಞೆ ಮಾಡಲಾಗದ ಕಾಳಜಿಯಾಗಬೇಕು. ನಂತರ ನೀವು 
ಯಾವಾಗ ಅದನ್ನು  ಪ್ರಶ್ನಿಸತೊಡಗುತ್ತೀರೋ ಆಗ ನೀವು, "ಪುನ: ಕೌಟಿಲ್ಯನನ್ನು ನೋಡೋಣ, 
ಗಮನಿಸೋಣ' ಎಂದೆನ್ನ ಬೇಕು. ಕೌಟಿಲ್ಯನು, ರಾಜನ ಆದೇಶವನ್ನು ಪಾಲಿಸಬೇಕು, 
ಗೌರವಿಸಬೇಕೆಂದರೆ, ಆ "ರೀತಿ ಸೀಲ್‌ ಮಾಡಿದ ಆದೇಶವನ್ನು ಪಾಟಲೀಪುತದಿಂದ 
ತಕ್ಷಶಿಲೆಯವರೆಗೆ ತೆಗೆದುಕೊಂಡು ಹೋಗಬೇಕು. ಸುಮಾರು ಎಷ್ಟು ಕಾಲದವರೆಗೆ 
ಅದನ್ನು ಸಾಗಿಸಲಾಗುತ್ತಿತ್ತು? ಬಹುಶ: ಎರಡು ತಿ೦ಗಳಿದ್ದಿರಬೇಕು, ಆ ಹೊತ್ತಿಗೆ ತಕ್ಷ 
ಶಿಲೆಯ ಗವರ್ನರ್‌ ಆತನು ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಿರಬಹುದು. 


ರಣ್‌ಬೀರ್‌ ಚಕ್ರವರ್ತಿ: ಉದಾಹರಣೆಗೆ, ನಾನೀಗ ಸುಸ್ಪಷ್ಟ ದಾಖಲೆಗಳನ್ನು 
ಹೊಂದಿರುವುದರ ಆಧಾರದ ಮೇಲೆ ಆಗ್ರಾ ಅಥವಾ ದೆಹಲಿಯಿಂದ ಕಂದಹಾರ್‌ಗೆ 
ಮಾಹಿತಿಯು ತಲುಪುತ್ತಿದ್ದ ರೀತಿಗೆ ಅದನ್ನು ಹೋಲಿಸಬಹುದೇ? ಅದು ನಮಗೆ ಒಂದು 
ರೀತಿಯ ತೌಲನಿಕವಾದ ಅಳತೆ ಮತ್ತು ಮೌಲ್ಯಮಾಪನವನ್ನು ನೀಡುತ್ತದೆ. 


ರೊಮಿಲಾ ಥಾಪರ್‌ : ಆದರೆ ಆಗ ನಾವು, ಸರಿಸುಮಾರು ಎರಡು ಶತಮಾನಗಳಲ್ಲಿ 
ಸಂವಹನ ತಂತ್ರಜ್ಞಾನದಲ್ಲಿ ನಡೆದ, ಉಂಟಾದ ಬದಲಾವಣೆ ಮತ್ತು ಸ್ಥಿತ್ಯಂತರವನ್ನು 
ಕೂಡಾ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲಿ ಅತ್ಯಂತ ವೇಗವಾಗಿ ಸಂಚರಿಸುವ 
ಓಟಗಾರರಿದ್ದರೇ? ಅಥವಾ ಕುದುರೆಗಳಲ್ಲಿ ಏನಾದರೂ ಬದಲಾವಣೆಯಿತ್ತೇ? ಅರಣ್ಯಗಳ 
ಮಧ್ಯೆ ಸಾಗುತ್ತಿದ್ದ ರಸ್ತೆಗಳನ್ನು ಚೆನ್ನಾಗಿ ನಿರ್ಮಿಸಿ ಅವುಗಳನ್ನು ಕಾಯಲಾಗುತ್ತಿತ್ರೇ? ರಸ್ತೆಯ 
ಜತೆಜತೆಯಲ್ಲೇ "ಹೆಚ್ಚು ವಿಶಾಂತಿ "ಗೃಹಗಳಿದ್ದುವೇ? ಹೀಗೆ ನೀವು, ಸಾಮಾನ್ಯವಾಗಿ 
ಚರಿತ್ರೆಯಲ್ಲಿ ಅತಿ ಪಮುಖವಲ್ಲವಂದು ಹೇಳಲಾಗುವ, ಆದರೆ ನನಗನಿಸಿದ ಹಾಗೆ 
ಚರಿತ್ತೆಯ ಅತ್ಯಂತ ಪ್ರಮುಖ ಮತ್ತು ಕೇ೦ದ್ರ ವಿಚಾರಗಳ ಕುರಿತು ಗಮನ ಹರಿಸಬೇಕಾಗುತ್ತದೆ. 
ರಾಜನ ಆದೇಶವೊಂದು ಸಂವಹನ ಹೊಂದಲು ಎಷ್ಟು ಸಮಯ ಬೇಕಾಗುತ್ತದೆ? ಇದು 
ತೀರಾ ಪ್ರಮುಖ, ಯಾಕೆಂದರೆ ಅದು ಇಡಿಯ ಒಂದು ವ್ಯವಸ್ಥೆಯ ಎಲ್ಲಾ ಆಯಾಮಗಳನ್ನು 
ಗಮನಿಸುವಂತೆ ಮಾಡಿ ಅದು ಎಷ್ಟು ಸಂಕೀರ್ಣ ಎನ್ನುವ ವಾಸ್ತವವನ್ನು ತಿಳಿಸುತ್ತದೆ. 
ಇದರ ಅರಿವಿನ ನಂತರ ಅದನ್ನು ಒ೦ದು ತೀವ್ರ ತೆರನಾದ ಕೇಂದ್ರೀಕೃತ ಆಡಳಿತವಂಡು 
ಕರೆಯುವುದು ಸಾಧ್ಯವೇ? 


ಪುಸ್ತಕ 33-34 ಗತ ಮತ್ತು ವರ್ತಮಾನವನ್ನು ಜೋಡಿಸುತ್ತಾ 


ರಣ್‌ಬೀರ್‌ ಚಕ್ರವರ್ತಿ : ಯಾರೂ ಕೂಡಾ ಸುಮ್ಮನೆ ಆಜ್ಞೆ ಸ್ವ ಅಥವಾ ಆದೇಶವನ್ನು 
ಹೊರಡಿಸಲು ಮತ್ತು ಜಾರಿಗೊಳಿಸಲಾಗದು. ಅದು ವಿಸ ಸ್ತತವಾದ * ಮೌರ್ಯನ್‌ ಸ ಸಾಮ್ರಾಜ್ಯದ 
ಉದ್ದ-ಅಗಲಗಳ ಮೇಲೆ ಪದಶ: ಜಾರಿಗೆ ಬರಲಿಲ್ಲ. 


ರೊಮಿಲಾ ಥಾಪರ್‌: ಹಾಗಿದ್ದರೆ ನೀವದನ್ನು ಪುನರ್‌ಪರಿಶೀಲಿಸಬೇಕಾಗುತ್ತದೆ. 
ನಾನೂ ಕೂಡಾ ಅದನ್ನೇ ಪರಿಶೀಲಿಸಿ ಅಂದಿದ್ದು, ಬಹುಶ: ಇಂತಹ ಆದೇಶ/ಆಜ್ಞೆಗಳು 
ತಲುಪಲು ಬೇರೆ ಬೇಕೆ. ಸಮಯ/ಕಾಲಾವಧಿಯನ್ನು ತೆಗೆದುಕೊಂಡಿದ್ದಿರಬಹುದೆಂದು. 
ಬಹುಶ: ಒಂದೇ ರೀತಿಯ ಆದೇಶವನ್ನು ತಕ್ಷಶಿಲೆಯ ಅಧಿಕಾರಿಗೂ ಹಾಗೂ ಕಳಿಂಗದ 
ಅಧಿಕಾರಿಗೂ ಕಳುಹಿಸಿದ್ದಿರಲಿಲ್ಲವಾಗಿತು. ಹೀಗೆ, ಸ್ಥಳೀಯ ಪರಿಸ್ಥಿತಿಗಳಿಗನುಗುಣವಾಗಿ 
ಹಾಗೂ ಅಧಿಕಾರೀಯ "ಅಗತ್ಯತೆ ಮತ್ತು ಅನಿವಾರ್ಯತೆಯ ಆಧಾರದ ಮೇಲೆ ಒಂದು 
ಪರ್ಯಾಯವಾದ ಸ್ಥಳೀಯ ಆಡಳಿತವನು ಸೃಜಿಸಿ ವಿಭಾಗಿಸಿಕೊಂಡಿದ್ದ ಕ ಕ್ರಮವನ್ನು ಒಬ್ಬರು 
ಆಲೋಚಿಸಬಹುದೇ? ಅಲ್ಲಿ ಒಂದು ಕೇಂದೀಕೃತ ವ್ಯವಸ್ಥೆಯಿತ್ತು ಎನು ವುದನ್ನು. ಕಾಟಲ್ಕ 
ಪ್ರತಿಪಾದಿಸುತ್ತಿದ್ದಾನೆ. ಆದರೆ ಬಹುಶ, ಅದು ಅಂತಹ ವೈವಿಧ್ಯದ "ಸಾಮಾಜ್ಯದಲ್ಲಿನ 
ಯಾವುದೋ ಒಂದು ಸೀಮಿತವಾದ ಪ್ರದೇಶಕ್ಕೆ ಅನ್ವಯವಾಗಿದ್ದಿರಬೇಕದು. ನಾನದನ್ನು 
ಮೆಟ್ರೋಪಾಲಿಟನ್‌ ರಾಜ್ಯವೆಂದು ಕರೆಯುತ್ತಾನೆ. ಇದೇ ಹೊತ್ತಿಗೆ ಅಲ್ಲಿ, ಪರಸ್ಪರ ಸಂಬಂಧಿತ 
ಮತ್ತು ಸಂಪರ್ಕಿತವಾದ ಕಡಿಮೆ ಕೇಂದ್ರಾಡಳಿತದ ನಿಯಂ ತ್ರಣವನ್ನು ಹೊಂದಿದ್ದ ಕೇಂದ್ರ 
ಅಥವಾ ತಿರುಳು ಪ್ರದೇಶಗಳೂ ಕೂಡಾ ಇದ್ದುವು. ಪ್ರಾಂತೀಯ ಆಡಳಿತವು "ಬಹುಶ: 
ಳೀಯ ನೆಲೆಯಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿದ್ದಿರಬಹುದು. ಆದರೂ 
4 ರೀತಿಯ ಮತ್ತು ವರ್ಗೀಕೃತ ಆದೇಶ ಹಾಗೂ ನಿರ್ಣಯಗಳನ್ನು ರಾಜನ 
ಪ್ರತಿಕ್ರಿಯೆಗೆ ಕಾಯಲಾಗುತ್ತಿತ್ತು. ಅಂತಿಮವಾಗಿ ಅಲ್ಲಿ ಚದುರಿದ ಪರಿಧೀಯ 
ಪ್ರದೇಶಗಳಿರುತ್ತಿದ್ದು ಅಲ್ಲಿ ನಿರಂತರವಾದ ಸಂಪರ್ಕ-ಸಂಬಂಧಗಳಿರದೇ ರಾಜ್ಯದ ಸ್ಥಳೀಯ 
ಉತ್ಪಾದನೆಯನ್ನು ಅಲ್ಲಿನ ಸ್ಥಳೀಯ ಅಧಿಕಾರಿಗಳೇ ಸಂಗ್ರಹಿಸುತ್ತಿದ್ದರು. ಈ ಪ್ರದೇಶಗಳು 
ಮುಖ್ಯವಾಗಿ ಅರಣ್ಯದ. ಜನರು ವಾಸಿಸುತ್ತಿದ್ದ ಕಾಡು ಪ್ರದೇಶವಾಗಿತ್ತು ಒಂದು ನೆಲೆಯಲ್ಲಿ 
ನನಗೆ. ಅತ್ಯಂತ ಭಿನ್ನ ಮತು ಬ ವ್ಯತ್ಯಾಸಗಳಿರುವ ಆಡಳಿತದ ಅಸಿತ್ವ ಕಾಣಿಸುತ್ತದೆ. ನಾನು, 
ನಂತರದ "ಅವಧಿಯನ್ನು 'ಅವಲೋಕಿಸಿದಾಗಲೂ ಕೂಡಾ “ಇಂತಹ ಭಿನ್ನತೆ ಮತ್ತು 
ವೈವಿಧ್ಯತೆ ಕಾಣಿಸಿ, ನಾನು ಕಳೆದ 50 ವರ್ಷಗಳಿಂದ ಆಗ್ರಹಿಸುತ್ತಿರುವ ಏಕರೂಪಿ 
ಕೇಂದ್ರೀಕೃತ ಆಡಳಿತ ಮತ್ತು ನಿಯಂತ್ರಣಕ್ಕಿಂತ ಹೆಚ್ಚು ಹೊಂದಾಣಿಕೆ ಕಾಣಿಸುತ್ತದೆ. 


' ಆದರೆ ನಾನಿಲ್ಲಿ ಒಂದು ಸಂಗತಿಯನ್ನು ಪ್ರಸ್ತಾಪಿಸಬೇಕು, ಅದೆಂದರೆ ನಾನು 
ಮಾತನಾಡುತ್ತಿರುವುದು ಆಡಳಿತ್ಕಾತ್ಕಕ ಮಾದರಿಗಳಲ್ಲಿನ ಭತ ಮತ್ತು ವ್ಯತ್ಯಾಸದ ಬಗೆಗೆಯೇ 
ಹೊರತು ರಾಜನ ಅಥವಾ ಆಡಳಿತಗಾರನ ಅಧಿಕಾರದ ದೃಷ್ಟಿಯ ಬಗೆಗಲ್ಲ. ತಿರುಳು 
ಅಥವಾ ಕೇಂದ್ರದ ಮತ್ತು ಪರಿಧೀಯ ಪ್ರದೇಶಗಳಲ್ಲಿ ರಾಜನ ಅಧಿಕಾರ ಕೇವಲ 
ಸಾಂಕೇತಿಕವಾಗಿತ್ತು ಮತ್ತದು ಕ್ರಿಯಾವಿಧಿಗಳ ಮೂಲಕ ಅಭಿವ್ಯಕ್ತಗೊಳ್ಳುತ್ತಿತ್ತು ಎಂದು 
ನಾನು ವಾದ ಮಾಡುತ್ತಿಲ್ಲ. ನನ್ನ ಪ್ರಬಲವಾದ ವಾದವೇನೆಂದರೆ, ವೈವಿಧ್ಯದ ಆರ್ಥಿಕತೆ 
ಮತ್ತು ಸಮುದಾಯಗಳನ್ನು ಆಳುತ್ತಿದ್ದ ರಾಜನ ಅಥವಾ ಆಡಳಿತಗಾರನ "ವ್ಯವಸ್ಥೆಯಲ್ಲಿ 
ಲವು. ವ್ಯತ್ಯಾಸಗಳನ್ನು ಗಮನಿಸುವುದಾಗಿದೆ. ಬಹುಶ: ಇಂತಹ ವ್ಯವಸ್ಥೆಗಳು "ಹೆಚ್ಚು 
ನಿಕರೂಪವಾಗಲು ಹಲವು ಶತಮಾನಗಳೇ ಬೇಕಾಗಿ, ಅಂಚಿಗೆ ಸರಿದ ಅಥವಾ ತಳಮಟ್ಟದ | 
ಸಮುದಾಯಗಳು ಒಂದು ಕಡೆ ನೆಲೆ ನಿಂತು ಸಂಪರ್ಕ-ಸ೦ವಹನಗಳ ವ್ಯವಸ್ಥೆ ಹಾಗೂ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಅ ,ಜ೦೦೦೯೧ 


125 


'ಹ್‌ಬೀರ್‌ ಚಕ್ರವರ್ತಿ / ಪ್ರದೀಪ ಕುಮಾರ್‌ 


ಮತ್ತಿತರ ಸಂಗತಿಗಳ ಬೆಳವಣಿಗೆ ಹೊಂದಿದ್ದರ ಕಾರಣವಾಗಿರಬಹುದು. ಈ ಕಾರಣದಿಂದ 
ಮೌರ್ಯ ಸ ಸಾಮ್ರಾಜ್ಯಕ್ಕಿಂತ ಭಿನ್ನವಾದ ಆಡಳಿತಾತ್ಮಕ ಮಾದರಿಯನ್ನು ಗುಪ್ತ ಸಾಮ್ರಾಜ್ಯ 
ಹೊಂದಬೇಕಾಯಿತು. 


ರಣ್‌ಬೀರ್‌ ಚಕ್ರವರ್ತಿ: ಈ ಸಂಧಾನ, ಹೊಂದಾಣಿಕೆಯು ಅತಿ ಕಡಿಮೆ ಮಹತ್ವದ್ದೇನಲ್ಲ, 
ಕೇಂದ್ರೀಕರಣಕ್ಕಿಂತ. ನಾವು ಅಶೋಕನ ವಿಭಿನ್ನ ಮನೋಭಾವಗಳನ್ನು, ವಿಭಿನ್ನ ಪ್ರದೇಶ 
ಮತ್ತು ಪ್ರಬಲತೆಯೊಂದಿಗೆ ಭಿನ್ನಭಿನ್ನವಾಗಿ ಕಾಣುತ್ತೇವೆ. ಪುನ: ಇದು ನೀವು ಈಗಾಗಲೇ 
ಹೇಳದ ಎ06... ಜತೆಗೇನೇ “ಬರುತದೆ. ಅದೇನೆಂದರೆ, ಏಕರೂಪತೆಯಿಲ್ಲದ, ಬದಲಿಗೆ 
ವೈವಿಧ್ಯತೆ ಮತ್ತು ಬಹುರೂಪತೆ ಹೊಂದಿರುವ ಪ್ರದೇಶಗಳು ಅಸ್ತಿತ್ವದಲ್ಲಿ 'ಇದ್ದಿದುದ್ದನ್ನು. 
ನೀವು ಬಹುಶ: "ಯಾವಾಗಲೂ ರಾಜರ್ಷಿ ಎಂದು ಎಭಹಾಟವ್‌ ಅತೋಕನ ಸಂದರ್ಭದಲ್ಲಿ 
ಇದನ್ನು ತುಂಬಾ ಚೆನ್ನಾಗಿ ಗುರುತಿಸಿದ್ದೀರಿ. ಆತ ಅರಣ್ಯವಾಸಿಗಳನ್ನು ಸಂಬೋಧಿಸಲು 
ಟ್‌ ಪದ ಮತ್ತು “ಧ್ವನಿಯು, ಇತರರನ್ನು ಸಂಬೋಧಿಸಲು ಜಾವ ಪದಕ್ಕಿಂತ 
ತುಂಬಾ ಭಿನ್ನ ವಾದುದಾಗಿದೆ. ಬಹುಶ: ಅರಣ್ಯವಾಸಿಗಳ ಸಂಬೋಧನೆಯ ಈ ಧ್ವನಿ ಒ ಒಂದೆ 
ರೀತಿ ಬೆದರಿಕೆಯ ನೆಲೆಯಲ್ಲಿದೆ. ಬಹುಶ: ಇಂದಿಗೂ ಕೂಡಾ ಅರಣ್ಯವಾಸಿಗಳನ್ನು 
ಕೆಳಸಮುದಾಯದ ಅಂಚಿಗೆ ಸರಿದ ಅರಣ್ಯ ವಾಸಿಗಳಾಗಿ ಇದೇ ರೀತಿಯಲ್ಲಿ 
ನಡೆಸಿಕೊಳ್ಳಲಾಗುತ್ತಿದೆ. 


ರೊಮಿಲಾ ಥಾಪರ್‌: ಬಹುಶ: ಇಂತಹ ಅರಣ್ಯವಾಸಿಗಳನ್ನು ನಡೆಸಿಕೊಳ್ಳುವ 
ರೀತಿಯನ್ನು ನೀವು, ಅಶೋಕನ ಅಧಿಕಾರಿಗಳ ರೀತಿಯಲ್ಲೇ ಚಿಂತಿಸಬಹುದಾಗಿದೆ. 


ರಣ್‌ಬೀರ್‌ ಚಕ್ರವರ್ತಿ : ಎಲ್ಲವನ್ನೂ ಕೂಡಾ ಬೆಳವಣಿಗೆ ಮತ್ತು ಅಭಿವೃದ್ಧಿಯ 
ಹೆಸರಿನಲ್ಲಿ ನ್ಯಾಯಬದ್ಧಗೊಳಿಸಿದರೆ, ಅರಣ್ಯವಾಸಿಗಳ ಅಂಚಿಗೆ ಸರಿಯುವಿಕೆ, ಅವರ ಅವಜ್ಞೆ 
ಮುಂದುವರಿಯುತ್ತದೆ. ಪ್ರಾಚೀನ ಸಮಾಜಗಳ ಅಸಮ ಸಂಘಟಿತ ಮತ್ತು ಅಸಮಾನವಾಗಿ 
ವ್ಯವಸ್ಥಿತಗೊಂಡ ನೆಲೆಯ ಬೆಳಕಿನಲ್ಲಿ ನೀವು ಪ್ರಾಚೀನ ಭಾರತದಲ್ಲಿದ್ದ “ಸುವರ್ಣ ಯುಗ'ವನ್ನು 
ಟೀಕಿಸಿದಿರಿ. ನಾನಂತೂ ಸ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, ಏನೆಂದರೆ ನಿಮ್ಮನ್ನು = ನಿಲುವುಗ. 
ಕಾರಣದಿಂದ ಒಂದು ರೀತಿಯ ವಿಲನ್‌ ಆಗಿ 'ಕಾಣಲಾಗುತಿದೆ. 


ರೊಮಿಲಾ ಥಾಪರ್‌ : ಹೌದು, ನಿಶ್ಚಿತವಾಗಿ ಒಂದು ಗುಂಪು ನನ್ನನ್ನು ಹಾಗೆ 
ನೋಡುತ್ತಿದೆ. ಆದರೆ ನಾನು ಈ ರೀತಿ ಹಣೆಪಟ್ಟಿ ಅಂಟಿಸಿದ ಹಲವಾರು ಚರಿತ್ರಕಾರರ 
ಸಾಂಗತ್ಯದಲ್ಲಿದ್ದೇನೆ. ಇದು ಅತ್ಯಂತ ಮುಖ್ಯವಾದುದು. ಸುವರ್ಣಯುಗವನ್ನು ಪ್ರಶ್ನಿಸುವ 
ಚರಿತ್ರಕಾರನ ಉದ್ದೇಶ ಅದರ ವೈಭವದ ಸಿಂಧುತ್ವವನ್ನು ನಾಶಮಾಡಲು ಪ್ರಯತ್ನಿಸುವುದಲ್ಲ. 
ಬದಲು, ಈ ರೀತಿಯ ಅದರ ಬಗೆಗಿನ ವಿವರಣೆಯ ಲಕ್ಷಣಗಳನ್ನು ಪರೀಕ್ಷಿಸಿ ಅಂತಹ 
ಎಚಾರವನ್ನು ಇನ್ನೂ ಹೆಚ್ಚು ಮತ್ತು ಮುಂದಕ್ಕೆ ಪರಿಶೋಧಿಸುವುದಾಗಿದೆ. ಈ ರೀತಿ 
ಮಾಡಬೇಕಾದಾಗ ನೀವು ಪಕ್ಕೆ ಗಳನ್ನು ಕೇಳಬೇಕಾಗುತ್ತದೆ. ನೀವು ಹೊಸದಾದ ಲ್ಯಾಂಡ್‌ಸ್ಕೇಪ್‌ 
ಅನ್ನು ಶೋಧಿಸುತ್ತಾ ಮತ್ತು ಅರಣ್ಯದಲ್ಲಿ ಸ ಸಾಗುತ್ತಿದ್ದರೂ ಕೂಡಾ ನಿಮ್ಮನ್ನು ನೀವು, 
"ನಾನಲ್ಲಿಗೆ ಹೋಗುತ್ತಿದ್ದೇನೆ. "ಯಾವ ದಿಕ್ಕಿನಲ್ಲಿ? ನಾನು ಈ ಸ್ವಾಭಾವಿಕ ಸಸ್ಯವರ್ಗ ಮತ್ತು 
ಮರಗಿಡಗಳಿಂದ ಏನನು ಕಲಿಯುತ್ತಿದ್ದೇನೆ? ಎ೦ಬ ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕಾಗುತ್ತದೆ.. 
ಚರಿತ್ರಕಾರನೂ ಕೂಡಾ ಇದೇ ಕೆಲಸವನ್ನು ಮಾಡಬೇಕು. ಅವರೂ ಕೂಡಾ ಒ೦ದು 
ತಿಳಿದ ಲ್ಯಾಂಡ್‌ಸ್ಕೇಪ್‌ನಿಂದ ಅಜ್ಞಾತ ಲ್ಯಾಂಡ್‌ಸ್ಕೇಪ್‌ಗೆ ಚಲಿಸುತ್ತಿರಬೇಕಾಗುತ್ತದೆ. ಈ 


ಪುಸಕ 33-34 ಗತ ಮತ್ತು ವರ್ತಮಾನವನ್ನು ಜೋಡಿಸುತ್ತಾ 


ಲ್ಯಾಂಡ್‌ಸ್ಕೇಪ್‌ ಅನ್ನು ನಿರ್ವಚಿಸುವ ಸಲುವಾಗಿ ನಾವು ಇತರೆ ಮತ್ತು ಬೇರೆ ಪ್ರಶ್ನೆಗಳನ್ನೂ 
ಕೂಡಾ ಕೇಳಬೇಕು. ಈ ಮೂಲಕ ಅರಣ್ಯದಿಂದ ಹೊರಬರುವ ದಾರಿಯನ್ನೂ ಹುಡುಕಬೇಕು. 
ಆದರೆ ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಾಗುತ್ತಿಲ್ಲ. 


ಉದಾರವಾದೀ ಮೌಲ್ಯಗಳ ನಷ್ಟ 
ರಣ್‌ಬೀರ್‌ ಚಕ್ರವರ್ತಿ: ಕಳೆದ ಕಾಲು ಶತಮಾನದಲ್ಲಿ ಭಾರತೀಯರಲ್ಲಿ ದೃಷ್ಟಿಕೋನ 


ಮತ್ತು ಒಳನೋಟಗಳ ಬಗೆಗಿನ ವ್ಯತ್ಯಾಸಗಳ ಕಾರಣದಿಂದ ತೀರದ ಅಸಹಿಷ್ಣುತೆ ಕಾಣಿಸುತ್ತಿದೆ. 
ನಾನು ಆರೋಗ್ಯಕರ ಸಂವಾದಗಳನ್ನು ನಡೆಸುತಿರುವ ಮುಖ್ಯವಾಹಿನಿಯ ಚರಿತ್ರಕಾರರನು 
3 ಬ 
ಉದ್ದೇಶಿಸಿ ಮಾತನಾಡುತ್ತಿಲ್ಲ. ಆದರೆ ಸಂವಾದಗಳ ಸಂಪ್ರದಾಯವನ್ನು ಸಾಧಿಸುವ 
ಭಾರತೀಯರೆಲ್ಲಿ? ಚರಿತ್ರೆಯ ಮತ್ತು ಚಾರಿತ್ರಿಕ ಅರ್ಥಗೃಹಿಕೆಯ ಸಂದರ್ಭದಲ್ಲಿ ನಾವು 
ಸಂವಾದಗಳನ್ನು ಸಾಧಿಸುವ ಭಾರತೀಯರನ್ನು ಕಳೆದುಕೊಳ್ಳುತ್ತಿದ್ದೀವಾ? 


ರೊಮಿಲಾ ಥಾಪರ್‌ : ಇಲ್ಲ, ನನಗೆ ತುಂಬಾ ದು:ಖವೆನಿಸುವುದು, ಸುಮಾರು 
ಸ್ವತಂತ್ರ ಬ೦ದ 60 ವರ್ಷಗಳಲ್ಲಿ ಅತ್ಯಂತ ವ್ಯಾಪ್ತವಾಗಬೇಕಿದ್ದ ಉದಾರವಾದೀ ಮೌಲ್ಯಗಳು 
ನಷ್ಟವಾಗುತ್ತಿರುವುದರ ಬಗ್ಗೆ. ಆದರೆ ಅದು ಸಂಭವಿಸಿಲ್ಲ. ಉದಾರವಾದೀ ಮೌಲ್ಯಗಳನ್ನಿಂದು 
ಆಚರಿಸಿ ಸ್ವೀಕರಿಸಿರುವವರು ಬರೀ ಒ೦ದು ಸಣ್ಣ ಪ್ರಮಾಣದ ಮಂದಿ. ನಿಜವಾಗಿಯೂ 
ಅವರು ಇಂದು ಒಂದು ರೀತಿಯಲ್ಲಿ ಅಲ್ಲಸಂಖ್ಯಾತರೇ ಆಗಿದ್ದಾರೆ. ಈಗಿನ ಅತ್ಯಂತ 
ಸಂಕಟದ ಸ್ಥಿತಿಯೆ೦ದರೆ ಯಾರೂ ಕೂಡಾ ನಾವೆದುರಿಸುತ್ತಿರುವ ವಿದ್ಯಮಾನಗಳ ಬಗ್ಗೆ 
ಕ್ರಿಟಿಕಲ್‌ ಆಗಿ ವಿಮರ್ಶೀಯ ನೆಲೆಯಲ್ಲಿ ಯೋಚಿಸಲು ನಾಚುತ್ತಾ ನಿರಾಕರಿಸುತ್ತಾ 
ಒಳಸರಿಯುತ್ತಿರುವುದು. ಅವರಿಗೆ ಏನು ಲಭ್ಯವಾಗಿದೆಯೋ (ಕೊಟ್ಟಿದ್ದನ್ನಪ್ಟೇ) ಅವರು 
ಅದನ್ನಷ್ಟೇ ಸ್ವೀಕರಿಸುತ್ತಾರಷ್ಟೇ. ಶಿಕ್ಷಣವೂ ಅಷ್ಟೇ, ಅದು ಯುವ ಪೀಳಿಗೆಯನ್ನು ಸ್ವತಂತ್ರವಾಗಿ 
ಚಿಂತನೆ ಮಾಡಲು ತನ್ಮೂಲಕ ಅವರ ಸುತ್ತಲಿನ ವಿದ್ಯಮಾನಗಳನ್ನು ಪ್ರಶ್ನಿಸುವ 
ಮನೋಭಾವವನ್ನೂ ಕೂಡಾ ಬೆಳೆಸುತ್ತಿಲ್ಲ. ಅವರು ಹೇಳಿದ್ದನ್ನು ಪ್ರಶ್ನಿಸದೇ ನಂಬುತ್ತಾರೆ. 
ವೈಚಾರಿಕವಾದ ಆಯಾಮ ಮತ್ತು ನೆಲೆಗಳಿ೦ದ ಅವರು ಆಲೋಚಿಸುವುದೇ ಇಲ್ಲ. ಇದು 
ಅತ್ಯಂತ ದು:ಖಕರವಾದುದು. 

ರಣ್‌ಬೀರ್‌ ಚಕ್ರವರ್ತಿ : ಇಂಟರ್‌ನೆಟ್‌ನಲ್ಲಿ ಎಲ್ಲವನ್ನೂ ಸರ್ಚ್‌ ಮಾಡುವ ಬುದ್ಧಿ 
ಮತ್ತು ಅಲ್ಲಿ ಏನಿದೆ ಅದೆಲ್ಲವೂ ನಂಬಲರ್ಹವಾದುದು ಎಂಬ ನಂಬಿಕೆ ಮತ್ತು ಹೊಸ 
ವಿಶ್ವಾಸವೂ ಇಂದಿದೆ. 

ರೊಮಿಲಾ ಥಾಪರ್‌: ಹೌದು, ಯಾಕೆಂದರೆ ಅಲ್ಲಿ ಎಲ್ಲಾ ರೀತಿಯ ಜನರೂ 
ಕೂಡಾ ಚಿ೦ತನಾತ್ಮಕ ಅಭಿಪ್ರಾಯಗಳಿಂದ ಹಿಡಿದು ಅತ್ಯಂತ ಹೆಚ್ಚನ ಅಜ್ಞಾನದ ಬರಹ 
ವಿಚಾರದವರೆಗೆ ತಮ್ಮ ವ್ಯಾಪ್ತಿಯನ್ನು ಹೊಂದಿರುವ ಕಾರಣದಿಂದ. 

ರಣ್‌ಬೀರ್‌ ಚಕ್ರವರ್ತಿ: ಹೌದು, ಜತೆಗೆ ಅಲ್ಲಿ ಒಂದು ಗುಣಮಟ್ಟ ಮತ್ತು ನಿಯಂತ್ರಣ 
ಕೂಡಾ ಇರುವುದಿಲ್ಲ. 

ರೊಮಿಲಾ ಥಾಪರ್‌: ಇಂಟರ್‌ನೆಟ್‌ ತೀರಾ ಮುಕ್ತವಾದುದು. ಆದರೆ ಆಗ ನೀವದನ್ನು 
ಪ್ರಶಂಸಿಸಬೇಕಷ್ನೇ. ಅದು ಮುಕ್ತವಾದ ಮಾಹಿತಿಯಾದಾಗ ಅದು ನಂಬಲರ್ಹವೋ, 


ಕಿಸುವುದಿಲವೋ, ಆಗ: 
ನಂಬಬಹುದೋ ಎಂಬುದರ ಬಗ್ಗೆ ಯಾರೂ ಕೂಡಾ ಟೀಕಿಸುವುದಿಲ್ಲವೂ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ರಣ್‌ಬೀರ್‌ ಚಕ್ರವರ್ತಿ / ಪ್ರದೀಪ ಕುಮಾರ್‌ 


(32,0008, 


ನಾವು ಕಷ್ಟದಲ್ಲಿ ಸಿಲುಕಬೇಕಾಗುತ್ತದೆ. ಇಲ್ಲಿ ಈ ರೀತಿ ರಿಸ್ಕ್‌ ತೆಗೆದುಕೊಳ್ಳುವ ಎಚ್ಚರ 
ಕಾಣಿಸುವುದಿಲ್ಲ. ಇಂತಹ ಎಚ್ಚರವು, ಶಾಲೆಗಳಲ್ಲಿ ಒಂದು ಸಮರ್ಪಕ ಬುದ್ಧಿವಂತ 
ಬೋಧನೆಯಿಂದ ಬರಬೇಕಷ್ಟೇ. 


ರಣ್‌ಬೀರ್‌ ಚಕ್ರವರ್ತಿ: ಇದೇ ಹೊತ್ತಿಗೆ ಇಂಟರ್‌ನೆಟ್‌ ಮೂಲಕ, ಯಾವುದನ್ನೂ 
ಕೂಡಾ ಅಪ್‌ಲೋಡ್‌ ಮಾಡಬಹುದು. ಯಾರಾದರೂ ಒಬ್ಬ ವ್ಯಕ್ತಿ ತುಂಬಾ 
ಪ್ರಭಾವಶಾಲಿಯಾಗಿದ್ದರೆ, ಯಾವುದೇ ಅನುಭವವಿಲ್ಲದ್ದಾಗ್ಯೂ ಕೂಡಾ ಅವರದೇ ಆದ 
ಅಭಿಪ್ರಾಯಗಳನ್ನು ಸೃಷ್ಟಿಸಿ ರೂಪಿಸಬಹುದು. ಬಹುಶ: ಭಾರತದ ಚರಿತ್ರೆಯ ಅಧ್ಯಯನದ 
ಸಂದರ್ಭದಲ್ಲಿ ವಿದೇಶಗಳಿಂದ ನಿರಂತರವಾಗಿ ಇಂತಹ ಸ್ಥಿತಿ ಉಂಟಾಗುತ್ತಿದೆ. 


ರೊಮಿಲಾ ಥಾಪರ್‌ : ಸೋಶಿಯಲ್‌ ಮೀಡಿಯಾವನ್ನು ಈಗ ಎಲ್ಲಾ 
ಸಂದರ್ಭಗಳಲ್ಲೂ ಉದಾಹರಿಸಲಾಗುತ್ತಿದೆ. ಈ ಮೊದಲು ಅವುಗಳು ಕಡಿಮೆ 
ಆಕರ್ಷಣೆಯನ್ನು ಹೊಂದಿದ್ದುವು. ಈಗ ಅವುಗಳು ರಾಜಕೀಯ ಚರ್ಜೆಯಾಗಲೀ, 
ಇನ್ನೊಂದಿರಲಿ ಮುಂಚೂಣಿಯಲ್ಲಿರುತ್ತವೆ. ಸೋಶಿಯಲ್‌ ಮೀಡಿಯಾಗಳು, ಇಂಟರ್‌ನೆಟ್‌, 
ಪ್ರಿಂಟ್‌ ಮೀಡಿಯಾ ಮತ್ತು ದೃಶ್ಯ ಮಾಧ್ಯಮಗಳಿಂದು ಅಭಿಪ್ರಾಯ ರೂಪುಗೊಳಿಸುವ 
ಕಾರ್ಲಾನೆಗಳಾಗುತ್ತಿವೆ. ಇವುಗಳು ಯಾವುದೇ ಪುಸ್ತಕಗಳನ್ನು ಓದದಿರುವ ಯುವ 
ಸಮೂಹದ ನಡುವೆ ಬಹಳ ಪರಿಣಾಮಕಾರಿಯಾಗಿವೆ. ಆದ್ದರಿಂದ ಈ ರೀತಿಯ 
ಸಮೂಹ ಮಾಧ್ಯಮಗಳು, ಚರಿತ್ರೆ ಓದೆ೦ದರೇನು? ಚರಿತ್ರೆ ಬರೀ ಯಾರದ್ದೂ ಮತ್ತು 
ಎಲ್ಲರದ್ದೂ ಆಗಬಹುದಾದ ಕಥನಗಳು ಮಾತ್ರವೇ ಅಲ್ಲದೆ. ಚರಿತ್ರೆಯು ಈಗ ಒಂದು 
ಶಿಸ್ತು ಹಾಗೂ ಅದು ಒಂದು ವೈಧಾನಿಕತೆ ಹಾಗೂ ಒಂದು ವಿಶ್ಲೇಷಣೆಯ ವೈಧಾನಿಕತೆ 
ಮತ್ತು ವಿಮರ್ಶೀಯ ವಿಚಾರಣೆಯನ್ನೂ ಹೊಂದಿದೆ ಎನ್ನುವುದನ್ನೂ ತಿಳಿಸಬೇಕಾಗಿದೆ. 
ದಯವಿಟ್ಟು ಚರಿತ್ರೆಯ ಬಗೆಗೆ, ಮತ್ತದರ ಬರವಣಿಗೆಯ ಬಗೆಗೆ ತಿಳಿವಳಿಕೆ ಹೊಂದದೆ, 
ಅದರ ತನಿಖೆಯ ವೈಧಾನಿಕತೆಯನ್ನು ಅರಿಯದೆ ಹಾಗೂ ಚರಿತ್ರೆ ಎ೦ಬ ಶಿಸ್ತಿನ ತಾತ್ವಿಕ 
ಅರಿಎಲ್ಲದೇ ದಯವಿಟ್ಟು ಹಿ೦ಜರಿಕೆಯನ್ನು ಹೊಂದಿರಿ, ಶಂಕಿಸಿ ಎಂದು ಯಾರಾದರೂ 
ತಿಳಿಸಬೇಕು. ದಯವಿಟ್ಟು ಫಿಸಿಕ್ಸ್‌ನ ಬಗೆಗೆ ತಿಳಿವಳಿಕೆಯನ್ನು ಹೊಂದಿ ಫಿಸಿಸಿಸ್ಟ್‌ ಶೋಧಿಸಿ 
ತೋರಿಸುವ ಹಾಗಿನ ಜ್ಞಾನ ನಿಮಗೆ ಇಲ್ಲದಿದ್ದರೆ ಫಿಸಿಕ್ಸ್‌ ಬಗೆಗೆ ಮಾತನಾಡಲು ಹಿ೦ಜರಿಯಿರಿ 
ಎನ್ನುವ ನೆಲೆಯಲ್ಲಿ. ಇಂದು ಯಾರೂ ಕೂಡಾ ಚರಿತ್ರೆಯ ಬಗೆಗೆ ತಿಳಿವಳಿಕೆಯನ್ನು 
ಹೊಂದದೆಯೇ, ಚರಿತ್ರಕಾರನ ದೃಷ್ಟಿ ಹೇಗಿರಬೇಕೆಂದು ತಿಳಿಸುವ ಅದನ್ನು ಹಕ್ಕೆಂದು 
ತಿಳಿದು ನಿಯಂತ್ರಿಸುವ ಸ್ಥಿತಿಯನ್ನು ನಾವು ಕಾಣುತ್ತೇವೆ. ಅಲ್ಲಿಂದ ಅದು ಮುಂದುವರಿದು 
ಅವರೊಪ್ಪದಿರುವ ಚರಿತ್ರಕಾರನ ನಿಲುವನ್ನು ನಿಂದಿಸುವವರೆಗೆ ಸಾಗುತ್ತದೆ. ನಾನು 
ಹೇಳುವುದೇನೆಂದರೆ ಅವರ ಹಕ್ಕನ್ನು ನಿರಾಕರಿಸಬೇಕೆಂದಲ್ಲ ಬದಲು, ಸ್ವ-ವಿಮರ್ಶೆಯಲ್ಲಿ 
ಒ೦ದು ಸಣ್ಣದಾದ ಸರಳ ನಮ್ರತೆ ನಮಗೆ ಬೇಕು. 


ರಣ್‌ಬೀರ್‌ ಚಕ್ರವರ್ತಿ: ಅಂದರೆ ನೀವು ಹೇಳುತ್ತಿರುವುದು ವೃತ್ತಿಪರ ಚರಿತ್ರೆಯನ್ನು 
ಸಾಮಾನ್ಯ ಸಾರ್ವಜನಿಕ ವಲಯಕ್ಕೆ ತಂದು ಅದನ್ನು ಸಾರ್ವಜನಿಕ ಸಂದರ್ಭ ಮತ್ತು ಅವಕಾಶಕ್ಕೆ 
ಹೆಚ್ಚು ಒಗ್ಗಿಸಬೇಕು ಎಂಬುದಾಗಿ. 


ರೊಮಿಲಾ ಥಾಪರ್‌ : ಹೌದು. ಬಹುಶ: ನಮಗಿರುವ ದೊಡ್ಡ ಕೊರತೆಯೆಂದರೆ, 
ನಾನದನ್ನು "ಇಂಟಲೆಕ್ಸುವಲ್‌ ಮಿಡಲ್‌ಮ್ಯಾನ್‌' (ಬೌದ್ಧಿಕ ಮಧ್ಯವರ್ತಿ) ಎಂದೇ ಕರೆಯುತ್ತೇನೆ. 


ಪುಸ್ತಕ 33-34 ಗತ ಮತ್ತು ವರ್ತಮಾನವನ್ನು ಜೋಡಿಸುತ್ತಾ 


ಇದು ಯುರೋಪ್‌ ಮತ್ತು ಅಮೆರಿಕಾದಲ್ಲಿ ಚಾಲ್ತಿಯಲ್ಲಿದೆ. ಅಲ್ಲಿ ಒಂದು ನೆಲೆಯಲ್ಲಿ 
ಕೇವಲ ಸಂಶೋಧನೆಯನ್ನು ಕೇಂದ್ರಿಕರಿಸಿ ಕೆಲಸಮಾಡುವ ಒಂದು ಗುಂಪಿದೆ ಮತು 
ಅದೇ ಹೊತ್ತಿಗೆ ಅಂತಹ ಸ೦ಶೋಧನೆಯನ್ನು ಅರ್ಥೈಸಿಕೊಂಡು, ಅತ್ಯಂತ ಪಾಪು ಲರ್‌ 
ನೆಲೆಗೆ ಇಳಿಸುವ ಮುಟ್ಟಿಸುವ ಇನ್ನೊಂದು ಗುಂಪು ಅಥವಾ ವ್ಯವಸ್ಥೆ ಇದೆ. ಸ 


ರಣ್‌ಬೀರ್‌ ಚಕ್ರವರ್ತಿ : ಆದರೆ ಅವರು ವಿಷಯವನ್ನು ಅದರ ಯಥಾರ್ಥತೆಯನ್ನು 
ಹಾಗೂ ಶಿಸ್ತನ್ನು ದುರ್ಬಲಗೊಳಿಸುವುದಿಲ್ಲ. 


ರೊಮಿಲಾ ಥಾಪರ್‌: ಆದರೆ ಅವರದನ್ನು ದುರ್ಬಲಗೊಳಿಸುವುದಿಲ್ಲ. ಬದಲು 
ಸಂಶೋಧಕರು ಹಾಗೂ ಸಾಮಾನ್ಯ ಸಾರ್ವಜನಿಕರ ನಡುವೆ ಸೇತುಬಂಧದ ಹಾಗೆ 
ಕಾರ್ಯವೆಸಗುತ್ತಾರೆ. ನಮಗಿಲ್ಲಿ ಆ ರೀತಿಯ ಸಂಧಾನ ಸಾಧಿಸುವ ಸೇತುಬಂಧದ ವ್ಯಕ್ತಿಗಳಿಲ್ಲ. 
ಕೆಲವು ಮಾಹಿತಿ ಕೊರತೆ ಹೊಂದಿದ ಜನರು ಸಾರ್ವಜನಿಕ ವಲಯದಿಂದ ಉದ್ಭವಿಸಿ 
ತಾವೇ ಸ್ವತ: ಸಂಶೋಧನೆಯ ಫಲಿತದ ಹಾಗಿನ ದೃಷ್ಟಿ ಹೊ೦ದಿದವರೆಂದು ಸಾರುತ್ತಾದರೂ 
ಕೂಡಾ ವಾಸ್ತವದಲ್ಲಿ ಸಂಶೋಧನೆಯ ಫಲಿತಗಳ ತುಸು ಮಾತ್ರವೂ ಕೂಡಾ ಅವರ 
ಹೇಳಿಕೆಯನ್ನು ಹೋಲುವುದಿಲ್ಲ. ಬಹುಶ: ಇದು ಶಿಕ್ಷಣ ಮತ್ತು ಜ್ಞಾನದ ಬಡತನದಿಂದಲೂ 
ಆಗಬಹುದು ಅಥವಾ ಸಮೂಹ ಮಾಧ್ಯಮ ಹಾಗೂ ಇಂಟರ್‌ನೆಟ್‌ ಮೇಲಿನ ಪ್ರಬಲ 
'ಅವಲಂಬನೆಯಿ೦ದ ಕೂಡಾ ಆಗಿರಬಹುದು. ಒಂದು ಮಾಧ್ಯಮವು ವಿಷಯದ ಬಗೆಗೆ 
ಅಜ್ಞಾನವನ್ನು ಹೊಂದಿದ್ದರೂ ಕೂಡಾ, ಅದು ತನ್ನ ಅಸ್ತಿತ್ವ ಮತ್ತು ಕಾರ್ಯಕ್ರಮದ ಉನ್ನತಿಗಾಗಿ 
ನೋಡುಗರಿಗೆ ಕೆಲವು ತೀರ್ಪು ಹಾಗೂ ನಿಲುವುಗಳನ್ನು ನೀಡಲು ತವಕಿಸುತ್ತದೆ. ಇದೇ 
ಹೊತ್ತಿಗೆ ಸರಿಸುಮಾರಾಗಿ ಅದು ಒಂದು ಸೈದ್ಧಾಂತಿಕ ಅಭಿಪ್ರಾಯದಿಂದ ಪ್ರೇರಿತವಾಗಿ, 
ಒ೦ದು ನಿಶ್ಚಿತ ಪ್ರಮಾಣಕ್ಕೆ ಮಾತ್ರ ವಿರೋಧವನ್ನು ಬಯಸುತ್ತದೆ. 

ಹೆಚ್ಚುತ್ತಿರುವ ಅಸಹಿಷ್ಣುತೆ 

' ರಣ್‌ಬೀರ್‌ ಚಕ್ರವರ್ತಿ: ಕೆಲವು ಚಾರಿತ್ರಿಕ ಸಂಶೋಧನೆ ಹಾಗೂ ಫಲಿತಗಳ 
ಆವಿರ್ಭಾವದಿಂದ ಕೆಲವು ಸಮುದಾಯಗಳ ಭಾವನೆ ಮತ್ತು ಆಶೋತ್ತರ ಫಾಸಿಗೊಳ್ಳುತ್ತಿದೆ 
ಎಂಬ ಕೆಲವು ಗೃಹೀತಗಳು ಸದ್ಯ ಕೇಳಿಬರುತ್ತಿವೆ. ಈ ಕಾರಣದಿಂದ ಅಂತಹ ಸಂಶೋಧನೆ 
ಹಾಗೂ ಕೃತಿಗಳನ್ನು ಹಣೆಪಟ್ಟಿ ಕಟ್ಟಿ ನಿಷೇಧಿಸಬೇಕೆಂಬ ಕೂಗೂ ಕೇಳಿಸುತ್ತದೆ. ಕೆಲವೊಮ್ಮೆ 
ಇದು ಬಹುಶಃ ಅತ್ಯಂತ ಅಪಾಯಕಾರಿಯಾದ ಬೆಳವಣಿಗೆ ಹಾಗೂ ಪ್ರವೃತ್ತಿಯಾಗಿದೆ. 


ರೊಮಿಲಾ ಥಾಪರ್‌ : ಇದು ತೀರಾ ಅಪಾಯಕಾರಿಯಾದುದು. ಯಾಕೆಂದರೆ 
ಎಲ್ಲರ ಮತ್ತು ಯಾವುದೇ ಒಬ್ಬರ ಭಾವನೆಗಳೂ ಸಹ ಭಿನ್ನ-ಭಿನ್ನವಾದ ರೀತಿಯಲ್ಲಿ 
'ಘಾಸಿಗೊಳ್ಳಬಹುದಾಗಿದೆ. ಆದರೆ ಬೆರಳೆಣಿಕೆಯಷ್ಟು ಜನ ಈ ರೀತಿಯಾಗಿ ಒಂದು 
ಸಮುದಾಯದ ಪರವಾಗಿ ಅವಮಾನವಾಗಿದೆ ಎಂದರೆ ಅದನ್ನು ಗಂಭೀರವಾಗಿ 
ಪರಿಗಣಿಸುವುದು ಕಷ್ಟವಾಗುತ್ತದೆ. ಅಂತಹ ಸಮುದಾಯದ ಬಹುತೇಕ ಮಂದಿ ತಮಗೇನೂ 
ತಿಳಿದಿಲವೆಂಬಂತೆ ಅಥವಾ ಇದು ತಮಗೇನೂ ಸಂಬಂಧಿಸಿದ್ದಲ್ಲವೆಂಬಂತೆಯೋ ಅಥವಾ 
ಅವರ ಸಮುದಾಯದ ಅವಮಾನದ ಪರವಾಗಿ ಮಾತನಾಡುವ ವ್ಯಕ್ತಿಗಳ ಭಯಕ್ಕೆ 


ಒಳಗಾಗುವೆವೋ? ಎನ್ನುವ ಸ್ಥಿತಿಯಲ್ಲಿರುತ್ತಾರೆ. 


ರಣ್‌ಬೀರ್‌ ಚಕ್ರವರ್ತಿ / ಪ್ರದೀಪ ಕುಮಾರ್‌ ಏಪ್ರಿಲ್‌ - ಸೆಪ್ಟೆಂಬರ್‌ 2011 


(32,0008, 


ರಣ್‌ಬೀರ್‌ ಚಕ್ರವರ್ತಿ : ಪುಸ್ತಕ ನಿಷೇಧವೆನ್ನುವುದು ಭಾರತೀಯ ಮನಸಿ 
ಒಂದು ಕೇಡಾಗಿದೆ ಹಾಗೂ ಅಳಿವಾಗಿದೆ. ಒಂದು ವೃತ್ತಿಪರೀಯ ನೆಲೆಯಲ್ಲಿ ರೂಪುಗೊಂ 
ಚರಿತ್ರೆಯ ಪುಸ್ತಕದಲ್ಲಿ ಯಾರಾದರೊಬ್ಬರು ಆಕ್ಷೇಪಣೀಯ ವಿಚಾರಗಳನ್ನು ಕಂಡರ 
ಕೂಡಾ ಅಲ್ಲಿ ಅತ್ಯಂತ ತುರ್ತಿನ ಅಬ್ಬರ ಮತ್ತು ಕೂಗಾಟವು ಅಂತಹ ಪುಸ್ತಕವನ 
ನಿಷೇಧಿಸುವ ಮತ್ತು ಸುಡಬೇಕೆಂಬ ಆಗ್ರಹವು ಕಾಣಿಸುತ್ತದೆ. ಕಳಪೆ ಸಾಹಿತ್ಯ ಹಾಗ 
ಬೂಸಾ ಬರಹ ಭಾರತದಲ್ಲಿನ ವಾಸ್ತವವಾಗುತ್ತಿದೆ. 


ರೊಮಿಲಾ ಥಾಪರ್‌ : ಇಲ್ಲಿ ಬಹಳ ಪ್ರಮುಖವಾದುದೇನೆಂದರೆ, ನಾ: 
ನಿಜವಾಗಿಯೂ ಸಹಿಷ್ಣುಗಳಾಗಿದ್ದರೆ ಗತಕಾಲದಲ್ಲಿ ನಾವು ಹೇಗೆ ಅವುಗಳನ 
ಸ್ವೀಕರಿಸುತ್ತಿದ್ದೆವೋ ಅದೇ ರೀತಿಯಲ್ಲಿ ಸ್ವೀಕರಿಸಬೇಕಾಗುತ್ತದೆ. ಅ೦ದರೆ, ನಾವು ಪ್ರಾಚೀ 
ಕಾಲದ ಕೆಲವು ಬ್ರಾಹ್ಮಣೀಯ ಪಠ್ಯಗಳನ್ನು ಗಮನಿಸಿದರೆ, " ಅವುಗಳನ್ನೊ ಪುದ ವ್ಯಕ್ತಿ ಮಃ: 
ವಿಷಯಗಳ ಮೇಲೆ “ಕೆಲವು ಜನ ಹಾಗೂ ಗುಂಪು ಅವಮಾನದ. 'ಭಾಯೆಯಿಂ 
ಮಾತನಾಡುವುದನ್ನೂ ಗಮನಿಸಬಹುದು. ಅಂತಹ ವ್ಯಕ್ತಿಗಳನ್ನು ಬರೀ ನಾಸಿಕ ಮಃ 
ಪಾಶಂಡಿಗಳೆಂದಷ್ಟೇ ಕಯದ, ಅವರನ್ನು “ಮಹಾಮೋಹಿ'ಗಳೆಂದು ಕರೆಯುತ್ತಾ ಸಂಚಿ 
ಹಾಗೂ ವಂಚಕರೆನ್ನುತ್ತಾ ಜನರನ್ನು ತಪ್ಪುದಾರಿಯಲ್ಲಿ ಎಳೆಯುವವರೆಂದೂ ಕೂಡ 
ಕರೆಯಲಾಗುತ್ತಿತ್ತು. (ಕುತೂಹಲಕಾರಿಯಾದ ಸಂಗತಿಯೆಂದರೆ, ಇದೇ ರೀತಿಯ! 
ಹಿಂದುತ್ತವಾದಿಗಳು ನಮ್ಮಂತಹ ಕೆಲವು ಜನ ಚರಿತ್ರಕಾರರನ್ನು ಅವರು ಗುರುತಿ 
ಆಡುತ್ತಿರುವುದು, ಅದೂ ಕೂಡಾ ನಾವು ಆ ರೀತಿ ಹೌದೋ ಅಲ್ಲವೋ ಆದರೆ ನಮ್ಮನ 
ಒಂದೇ ಶಬ್ದವಾದ "ಮಾರ್ಕಿಸ್ಟ್‌' ಎಂಬ ಸಂಬೋಧನೆಯೊಂದಿಗೆ ಕರೆಯುವ ದ್ಯ 
ಆದಾಗ್ಯೂ ಕೂಡಾ ಇಂತೆಹ "ಜನರ ಅಂದರೆ ಬೌದ್ಧ ಮತ್ತು ಜೈನರ ಭಾವನೆಗಳ 
ಅಂತಹ ಹೇಳಿಕೆಗಳಿಂದ ಘಾಸಿಗೊ೦ಡಿತ್ತಾದರೂ ಕೂಡಾ, ಅವರು ತ್‌ ರೀತಿ ಘಾಸಿಗೊಳಿಸಿ 
ಎಷ್ಟು ಪುರಾಣದ೦ತಹ ಪಠ್ಯಗಳನ್ನು ಸುಡಬೇಕೆಂದು ಆಗಹಿಸಿರಲಿಲ್ಲವಾಗಿತ್ತು. 


ರಣ್‌ಬೀರ್‌ ಚಕ್ರವರ್ತಿ: ಒಂದು ವಿಶಿಷ್ಟ ಭಾರತೀಯ ಕ್ರಮದ, ವಾದ ಮತ್ತು ಸಂವಾದಃ 
ಸಾಧಿಸಿದ್ದ, ಪೂರ್ಗಪಕ್ಷದ ವಾದವನ್ನು ಪುರಸ್ಕರಿಸಿ ನಂತರ ಉತ್ತರ ಪಕ್ಷದ ಕಡೆಯಿಂ! 
ನಿರಾಕರಿಸುವ ಕ್ರಮವನ್ನು ಈ ಭಾರತೀಯ ಸಂಪ್ರದಾಯವನ್ನು ಗೌರವಿಸುವ ಹೆಸ ರಿನಃ 
ಪ್ರಸ್ತುತ ಕಿತ್ತೊಗೆಯಲಾಗುತ್ತಿದೆ. ಇದು ಭಾರತೀಯ ಸ ಸಂಪ್ರದಾಯವಲ್ಲ ಇದು ತೀರಾ ನೋಫ 
ನೀಡುವಂತಹ ಮತ್ತು ವಿರೋಧಿಸುವ ಸಂಗತಿಯೂ ಆಗಿದೆ. 


ರೊಮಿಲಾ ಥಾಪರ್‌: ಇದು ಪ ಪಾರ್ಶಿಕವಾದುದು. ಹೌದು, ಯಾಕೆಂದರೆ ಈ ರೀತಿಯ 
ಪಠ್ಯಗಳ ಬಗೆಗೆ ಸ್ವಲ್ಪವೂ ಜ್ಞಾನವಿಲ್ಲದೆ ಗಟ್ಟಿಯಾದ ಸ್ಪರದಲ್ಲಿ ಭಾರತೀಯ ಸಂಪ್ರದಾಯ 
ಮತು ಬ ಮೌಲ್ಯಗಳ ಬಗ್ಗೆ ಮಾತನಾಡುವ ಜನರ ರೀತಿಯ ಮಾದರಿಯನ್ನು ಹೊರತುಪಡಿ? 
ಅವರು ತಮ್ಮ ಸಂಪ್ರದಾಯವನ್ನು ಕುಗ್ಗಿಸಿ ಅವಮಾನಿಸಿದೆ ಎನ್ನುವ 'ಪಠ್ಯಗಳನ 
ಮೂಲದಲ್ಲಿಯೂ ಮತ್ತು ಅವುಗಳ ಅನುವಾದವನ್ನು ಕೂಡಾ ಓದಿರುವುದಿಲ್ಲ. ನ 
ರೀತಿಯ ವಿಚಾರಗಳ ಈ ರೀತಿಯ ಸಂಪದಾಯ ಸಂಬಂಧಿತ ಪಠ್ಯಗಳ ಬಗೆ: 
ಚರ್ಚೆಗಳಿವೆ ಎ೦ಬುದನ್ನು ಕೂಡಾ ತಿಳಿದಿರುವುದಿಲ್ಲ. ಅವರು ಸುಮ್ಮನೆ ಯಾವುದೆ 
ಸಂದರ್ಭರಹಿತ ಸಂಗತಿಯನ್ನು ಎತ್ತಿಕೊಂಡು ಬೈದಾಡುತ್ತಾರೆ. ಇದು ಒಂದು ರೀತಿಯೇ 
ಸಾರ್ವಜನಿಕ ಓದು ಮತ್ತು ಅರ್ಥೈಸಿಕೊಳ್ಳುವಿಕೆಗೆ ಬೇಕಾದ, ಪ್ರಾಚೀನ ಪಠ್ಯವೊಂದ 


ಗತ ಮತ್ತು ವರ್ತಮಾನವನ್ನು ಜೋಡಿಸುತ 


ಕ್ಷೇಷಕೇಯ ಮತ್ತು ಅಸಾಂಪ್ರದಾಯಿಕ ಟೀಕೆಗಳನ್ನು ಸಾಧಿಸಬೇಕಾದ ಸಂದರ್ಭದಲ್ಲಿ 
ಜಕ್ಕೂ ಸಮಸ್ಯೆಯನ್ನು ತಂದೊಡ್ಡುತ್ತವೆ. ಇದು ಒಂದು ರೀತಿಯಲ್ಲಿ ಕಾರಣ ಮತ್ತು 
೨ನುರೂಪತೆಯಿಲ್ಲದ ನಿಂದನೆಯ ವಾಗ್ದಾಳಿಯನ್ನು ಉ೦ಟುಮಾಡುತ್ತದೆ. 


ಈ ಕಾರಣಕ್ಕಾಗಿ ಯಾರು ಸಂಶೋಧನೆಯಲ್ಲಿ ಸೃಜನಶೀಲತೆಯನು 
ಹೊಂದಿರುತ್ತಾರೋ ಅವರು ತಮ್ಮ ಚಿಂತನೆಯನ್ನು ಕೇವಲ ಸೀಮಿತ ನೆಲೆಯ 
ಇ-ದುಗರಿಗೋಸ್ಕರ ಪ್ರಕಟಪಡಿಸಬೇಕಾಗುತ್ತದೆ. ಯಾರಾದರೂ ಇಂತಹ ವಿಷಯಗಳ 
ಂಗೆಗೆ ಆಸಕ್ತಿಹೊ೦ದಿದವರಾಗಿದ್ದು, ಇಂತಹ ವಿಷಯಗಳ ಬಗ್ಗೆ ತಜ್ಞತೆಯನ್ನು ಸಾಧಿಸಿಲ್ಲದಿದ್ದರೆ 
೩೦ತಹ ವಿಷಯಗಳನ್ನು ಅರಿಯುವಲ್ಲಿ ಮತ್ತು ಪಡೆಯುವಲ್ಲಿ ಅವರು ಕಷ್ಟಪಡಬೇಕಾಗುತ್ತದೆ. 
ಇದು ಅವರು ಕೊನೆಗೆ ಕಸದ ಬುಟ್ಟಿಯಲ್ಲಿ ನೆಲೆ ಕಂಡ ಈ ವಿಷಯದ ಜ್ಞಾನವನ್ನು 
ತಶ್ರಯಿಸುವಂತೆ ಮಾಡುತ್ತದೆ. 


ರಣ್‌ಬೀರ್‌ ಚಕ್ರವರ್ತಿ: ಜನರು ಸ್ಪತಂತ್ರವಾಗಿ ಯೋಚಿಸುವುದನ್ನು ನಿರ್ಬಂಧಿಸುವ 
ಎ೦ದು ರೀತಿಯ ಸ್ವ-ಸೆನ್ಸಾರ್‌ಶಿಪ್‌ ಬಹಳ ದುರ೦ತಕಾರಿಯಾದುದು. ಅವುಗಳು ಸುರಕ್ಷಿತ 
ಎನ್ನುವ ಒಂದು ವಲಯದ ಮಿತಿಯಲ್ಲಪ್ಪೇ ಚಿಂತಿಸುತ್ತವೆ. ಅವುಗಳು ವಿವಾದಾತ್ಮಕ 
೨ಥವಾ ಅಜ್ಞಾತ ಮತ್ತು ಅಸುರಕ್ಷಿತ ಎನ್ನುವ ವಲಯ ಮತ್ತು ವಿಷಯ ವ್ಯಾಪ್ತಿಯನ್ನು 
ದವೇಶಿಸುವುದಿಲ್ಲ ಹಾಗೂ ಮುಟ್ಟುವುದಿಲ್ಲ. 

ರೊಮಿಲಾ ಥಾಪರ್‌: ಅವುಗಳಿಲ್ಲದೆ ಒಂದು ವಿಮರ್ಶೀಯ ವಿಚಾರಣೆ 
ಸಾಧ್ಯವಾಗುವುದಿಲ್ಲ. ವಾಸ್ತವವಾಗಿ ಭಾರತದಲ್ಲಿನ ಶಿಕ್ಷಣವನ್ನು ನಾನು ಎಲ್‌.ಸಿ.ಡಿ 
ಸಕ್ಷಣವೆ೦ದೇ ಕರೆಯಲು ಆರಂಭಿಸಬೇಕಾಗುತ್ತದೆ. ಅದೆಂದರೆ ನಾವು ಶಿಕ್ಷಣವನ್ನು ಎಷ್ಟು 
ಹೆಚ್ಚು ದುರ್ಬಲಗೊಳಿಸಿದ್ದೇವೆ೦ದರೆ, ಈಗ ಏನನ್ನು ಬೋಧಿಸಲಾಗುತ್ತಿದೆಯೋ ಅದನ್ನು 
ಕೇವಲ, “ಲೋವೆಸ್ಟ್‌ ಕಾಮನ್‌ ಡಿನಾಮಿನೇಟರ್‌' (ಎಲ್‌.ಸಿ.ಡಿ) ಎಂದು 
'ರೆಯಬಹುದಾಗಿದೆ. ಇದು ಒಂದು ರೀತಿ ಶಿಕ್ಷಣವನ್ನು ಸಂವೇದನಾ ರಹಿತ ಮತ್ತು 
ಮೂರ್ಪವನ್ನಾಗಿಸುತ್ತಾ, ಅದನ್ನು ಹೆಚ್ಚು ಹೆಚ್ಚು ಸವಾಲುರಾಹಿತ್ಯಗೊಳಿಸುತ್ತಾ ಆ ಮೂಲಕ 
ಜನರು ನಮ್ಮರಾಗುತ್ತಾ ಯಾವುದೇ ಒಂದು ವಿಚಾರ ಮತ್ತು ಪುಸ್ತಕದ ವಿಷಯವನ್ನು 
ಸರ್ಚಿಸಲು ಮತ್ತು ಅದರ ಕುರಿತು ಪ್ರೆ ಕೇಳಲು ಹೆದರುವಂತಹ, ಹಿ೦ದೆ ಸರಿಯುವಂತಹ 
ಸತಿಯನ್ನು ಉಂಟುಮಾಡುತ್ತದೆ. ಅಂತಿಮವಾಗಿ ಈ ಮಾಧ್ಯಮಗಳು ತಿಳಿದಿರುವ ದೃಷ್ಟಿಕೋನ 
ಮತ್ತು ನಿಲುವುಗಳು ಜನರ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯುತ್ತದೆ. ಅದೇ ರೀತಿ ಹೆಚ್ಚಿನ 
ಜನರು ಮಾಧ್ಯಮಗಳಿಂದಲೇನೇ ಮಾಹಿತಿಯನ್ನು ಪಡೆಯುತ್ತಾರೆ. ಹಿಂದೊಮ್ಮೆ ಇದ್ದ 
ನಾಗೆ ಪ್ರ ಸ್ವತಂತ್ರ ಓದಿನ ಅಭ್ಯಾಸ ಅಥವಾ ಗೀಳನ್ನು ಈಗ ಕಾಣಲಾಗದು. 


ರಣ್‌ಬೀರ್‌ ಚಕ್ರವರ್ತಿ: ಪ್ರಾಚೀನ ಕಾಲದಲ್ಲಿ ಒಂದು ರೀತಿಯ ವಿಮರ್ಶೆ ಮತ್ತು 
ತರೋಗ್ಯಪೂರ್ಣವಾದ ಸಂವಾದಗಳಿದ್ದವು. ಸಂಸ್ಕತ ನಾಟಕಕಾರ ಬಾಣನ ನಾಟಕಗಳ 
ತಿಯ ಹಾಗೂ ಮತ್ತಿತರ ಸಾಹಿತ್ಯಿಕ ಪಠ್ಯಗಳು ಆ ಕಾಲದ ಅನೇಕ ಸಾಮಾಜಿಕ ಆಚರಣೆಗಳನ್ನು 
ನಿಡಂಬನೆ ಮಾಡುತಿದುವು. ಬಾಣನ ಅನೇಕ ವಿಡಂಬನೆಗಳು ಮೇಲ್ವರ್ಗದ ಸ್ತರವನ್ನೂ 
ನಿಡಂಬಿಸಿದ ರೀತಿಯವು. ನಿಜವಾಗಿಯೂ ಅದು ಒಂದು ರೀತಿ ಭಾರತೀಯ ರೂಢಿಯಾಗಿತ್ತು. 


ದರೆ ನಾವಿಂದು ಏನನ್ನು ಆಚರಿಸುತ್ತಿದ್ದೇವೆಯೋ ಅದು ಭಾರತೀಯ ರೂಢಿ ಅಲ್ಲ. 


“ಲ 


ವದನ್ನು ಕೊಲುತಿದೇವೆ. 


ಣ್‌ಬೀರ್‌ ಚಕ್ರವರ್ತಿ / ಪ್ರದೀಪ ಕುಮಾರ್‌ ಏಪ್ರಿಲ್‌ - ಸೆಪ್ಟೆಂಬರ್‌ 2011 


ರೊಮಿಲಾ ಥಾಪರ್‌: ಟೀಕೆ ಮತ್ತು ಆರೋಗ್ಯಕರವಾದ ಸ೦ವಾದ ಅಥವಾ ಅಣಕದ 
ರೀತಿಯ ನಡೆಗಳು ಭಾರತೀಯ ರೂಢಿಯ ಭಾಗವಾಗಿ ಉಳಿದಿಲ್ಲ. ಬದಲಿಗೆ ಅದು 
ಇಂದಿನ ತಲೆಮಾರಿನಲ್ಲಿ ಫ್ಯಾಶನ್‌ ಆಗಿ ಬದಲಾಗಿರುವ ಇಂಟರ್‌ನೆಟ್‌ ಹಾಗೂ ಸೋಶಿಯಲ್‌ 
ಮೀಡಿಯಾಗಳಲ್ಲಿ ಒಬ್ಬ ಭಾರತೀಯನು ಇನ್ನೊಬ್ಬ ಭಾರತೀಯನನ್ನು ನಿಂದಿಸುವ ಸಾರ್ವಜನಿಕ 
ಸಂದರ್ಭವಾಗಿ ಬದಲಾಗಿದೆ. ವಿಶೇಷವಾಗಿ ಇದು ಸಂಸ್ಕೃತಿ, ಚರಿತ್ರೆ ಹಾಗೂ ಧರ್ನದ 
ವಿಷಯಗಳಲ್ಲಿ. ಸಾಮಾನ್ಯವಾಗಿ ಯಾವುದೇ ರೀತಿಯ ಉದ್ರೇಕವಿರಲಿ, ನಾಗರಿಕ ಸಮಾಜದ 
ಸದಸ್ಯರು ಸ ಸಾರ್ವಜನಿಕ ನಿಂದನೆಯನ್ನು ತಡೆಹಿಡಿಯುತ್ತಾರೆ. ಆದರೆ ಜಗತ್ತಿನ ಬೇರೆಡೆಗಳಲ್ಲಿ 
ಭಾರತೀಯರು ವಾಸ ಮಾಡುತ್ತಿದ್ದರೆ, ಅಲ್ಲಿ ಉಳಿದ ಭಾರತೀಯರನ್ನು ನಿಂದಿಸಲಾಗುತ್ತದೆ. 
ಅಮೆರಿಕಾದ ಕೆಲವು ಅನಿವಾಸೀ ಭಾರತೀಯರು ಇದಕ್ಕೊಂದು ಪ್ರಮುಖ ಉದಾಹರಣೆ. 


ಗಂಭೀರ, ವಿಚಾರಪೂರ್ಣ ವಿಮರ್ಶೆ ಮತ್ತು ತನ್ನನ್ನೂ ಹಾಗೂ ತನ್ನ ಸಮಾಜವನ್ನು 
ಸೇರಿದಂತೆ ಮಾಡುವುದು ಬಹಳ ಪ್ರಮುಖ; ಮತ್ತಿದು ಬರೀ ನಿಂದೆಗಿಂತ ಭಿನ್ನವಾಗಿ 
ಒಂದು ನಾಗರಿಕ ಸಮಾಜದ ಮುದ್ರೆ ಕೂಡಾ ಆಗಿದೆ. ಬಹುಶಃ ಈ ರೀತಿ ನಾಗರಿಕರಾಗಿರುವ 
ಸಂಪ್ರದಾಯವೇ ನಮ್ಮಿಂದ ಇಂದು ಮರೆಯಾಗುತ್ತಿದೆ. 

ನಾವು ನಮ್ಮ ಸಂಸ್ಕೃತಿಯನ್ನು ಏಕರೂಪೀಕರಣಕ್ಕೊಳಪಡಿಸುವ ಒತ್ತಾಯಕ್ಕಿಳಿದಿದ್ದೇವೆ. 
ಅದೂ ಕೂಡಾ ಸಾಮ್ರಾಜ್ಯಶಾಹೀ ಮಸೂರದ ಮೂಲಕ ಮಾತ್ರ ಅದನ್ನು ನೋಡುವ 
ಮೂಲಕ. ನಾವು, ಸ ಸಂಸ್ಕೃತಿಯಲ್ಲಿ ಭಾಗವನ್ನು ಕೇಳಲು ಹೋರಾಡುತ್ತಿರುವವರ ಬಗ್ಗೆ 
ಹಾಗೂ ವೈವಿಧ್ಯತೆಯನ್ನು ಮನ್ನಿಸಿರೆನ್ನು ವವರ ಬಗ್ಗೆ ಮೌನ ತಾಳಿದ್ದೇವೆ. ಇದರರ್ಥ. 
ನಾನು ಇಲ್ಲಿ ವೈವಿಧ್ಯತೆಯ . ಮಿತಿಯಿಲ್ಲದ ವಲಯಗಳು" ಇರುವ ಕಾರಣ ಅದು ಭಾರತೀಯ 
ಸಂಸ್ಕ ತಿಯನ್ನು ವ್ಯಾಖ್ಯಾನಿಸಲು ತ್ರಾಸವೊದಗಿಸುತ್ತವೆ ಎ೦ಬ ವಿಚಾರವನ್ನು ಅರುಹುತ್ತಿಲ್ಲ. 
ಬದಲಿಗೆ ನಾನು, ನಮ್ಮ ಸ ಸಂಸ್ಕೃತಿಯ ಅಂಶ-ಆಯಾಮಗಳು ನಿರ್ರಚನಗೊಳ್ಳುವಾಗ. 
ಇಂತಹ ವಲಯಗಳು ತಮ್ಮ ಅಸ್ತಿತ್ತದಿ೦ದ ಅಂತಹ ವ್ಯಾಖ್ಯಾನಕ್ಕೆ ಇನ್ನೂ ತೀರದ ಮತ್ತು 
ವಿನೂತನ ಅರ್ಥ ಸ ಸಾಧ್ಯತೆಯನ್ನು. ನೀಡುತ್ತವೆಂಬುದನ್ನು ಕಡೆಗಣಿಸಬಾರದು ಎಂಬುದನ್ನು 
ನೆನಪಿಸಲು ಪ್ರಯತಿ ಸುತ್ತಿದ್ದೇನೆ. 


ರಣ್‌ಬೀರ್‌ ಚಕ್ರವರ್ತಿ: ಗೊಂದಲದ ವಿದ [ಮಾನ ಮತ್ತು ಆತಂಕಕಾರಿ 
ಬೆಳವಣಿಗೆಯೆಂದರೆ ಒಂದು ಏಕೀಕೃತ ಹಿಂದೂ ಸಮುದಾಯ, ಒಂದು ಏಕರೂಪೀ ಮುಸ್ಲಿಂ 
ಸಮುದಾಯ ಹಾಗೂ ಒಂದು ಏಕಾಕ ಕೃತಿಯ ಸಿಖ್‌ ಮತ್ತು ಕ್ರಿಶ್ಚಿಯನ್‌ ಸಮುದಾಯಗಳನ್ನು 
ರಚಿಸಿ ಬಿಂಬಿಸುತ್ತಿರುವ ಚಿತ್ರಣ. 


ರೊಮಿಲಾ ಥಾಪರ್‌: ತು೦ಬಾ ಕುತೂಹಲದ ಸಂಗತಿಯೇನೆಂದರೆ. ಯಾರಾದರೂ 
ಭಾರತದಲ್ಲಿ ಧರ್ಮದ ಚರಿತ್ರೆಯ ಕೋರ್ಸ್‌ ಅನ್ನು ಮಾಡಬೇಕೆಂದರೆ ಹಾಗೂ ಹೇಗೆ 
ಧರ್ಮಗಳು ಸ ಸಮಾಜವನ್ನು ಪ್ರಭಾವಿಸಿವೆ ಎಂದು 'ಳಿಯಬೇಕೆಂದಾಗ ಆ ಕೋರ್ಸಿನ 
ಅತ್ಯಂತ ದೊಡ್ಡ ಸವಾಲಿನ ಸಂಗತಿಯೆಂದರೆ ಪ್ರತೀ ಧರ್ಮದ ವೈವಿಧ್ಯದ ಗುಂಪು- 
ಪಂಥಗಳ ಬಗ್ಗೆ "ಗಮನಹರಿಸಿ, ಅಂತಹ ವಿಶಾಲ ವ್ಯಾಪ್ತಿ ಹೊಂದಿರುವ ನಂಬಿಕೆ ಮತ್ತು 
ಆಚರಣೆಗಳಿಂದ ಉಂಟಾಗಿರುವ ಎಲ್ಲಾ ಗುಂಪು-ಪಂಥಗಳು ಇನ್ನೊ ೦ದು ಗುಂಪುಗಳ 
ಜತೆ ಹೊಂದಿರುವ ಸಂಕೀರ್ಣ ಸಂಬಂಧವನ್ನು ಅಧ್ಯಯನ ಮಾಡುವುದಾಗಿದೆ. 


ಪುಸ್ತಕ 33-34 


ಗತ ಮತ್ತು ವರ್ತಮಾನವನ್ನು ಜೋಡಿಸುತಾ 


ಹೇಗೆ, ಉದಾಹರಣೆಗೆ ವೈಷ್ಣವ ಮತ್ತು ಸೂಫೀ ಪಂಥಗಳು ಪರಸರ ಅಂತಹ 
ಸಂವಹನ ಸಾಧಿಸಿದವು? ಅಥವಾ ಯಾಕೆ ಶೈವ ಮತ್ತು ಶ್ರಮಣ ಪಂಥದ ಒತೆ ಜೌದ್ಧ- 
 ಜೈನೀಯರಿಗೆ ಸಂಘರ್ಷವಾಯು? ಧರ್ನದ ಚರಿತ್ರೆಯ ಬಹಳ ಆಸಕ್ತಿದಾಯಕ ಅಂಶವೆಂದರೆ 
ಇದುವೇ ಆಗಿದೆ. ಇಲ್ಲಿ ಎರಡೂ ಕಡೆಯ ವಿರೋಧ-ಸಂಘರ್ಷವನ್ನೂ ಗಮನಿಸಬೆಕು. 
ಇದೇ ಹೊತ್ತಿಗೆ ಎರಡೂ ಕೂಡಾ ಕೊಡು-ಕೊಳುಗೆ ಸಾಧಿಸಿದ್ದನ್ನೂ ಗಮನಿಸಬೇಕು. 
ಇದು ಬರೀ ತಾತ್ವಿಕವಾಗಿ ಗಹಿಸಿದ್ದಕ್ಕಿಂತ ಹೆಚ್ಚು ತಳಮಟ್ಟದ ಅನುಭವಜನ್ಯತೆಯಿಂದ 
ಸತ್ಯಾಸತ್ಯತೆಯನ್ನು ಗ್ರಹಿಸಬಹುದಾಗಿದೆ. ಅತ್ಯಂತ ಜನಪ್ರಿಯ ಧಾರ್ಮಿಕ ಪಂಥಗಳು, 
' ಔಪಚಾರಿಕವಾದ ಧರ್ಮಗಳ ಜತೆ ಹೆಚ್ಚು ನಿಕಟ ಸಂಬಂಧವನ್ನು ಹೊಂದಿಲ್ಲ. ಜನಪ್ರಿಯ 
ಪಂಥ ನಂಬಿಕೆಗಳು ಎಲ್ಲ ಧರ್ಮಗಳ ರಚನೆಯ ಸಂದರ್ಭದಲ್ಲಿ ಬಹುಸಂಖ್ಯತೆಯನ್ನು 
ಸಾಧಿಸಿಕೊಂಡು, ಸ್ಥಳೀಯ ದೈವ ದೇವರುಗಳನ್ನು ಪೂಜಿಸಿಕೊಂಡು, ಅವುಗಳ ನಡುವೆಯೇ 
ಅವರ ನಂಬಿಕೆ ಮತ್ತು ಅರ್ಚನೆಯ ಪ್ರಕಾರಗಳನ್ನು ಚರ್ಚಿಸಿ ಸಾಗುತ್ತವೆ. ಇಲ್ಲಿ ಮುಖ್ಯ 
ಪ್ರಬಲ ಎಂದು ಕರೆಯಬಹುದಾದ ಧಾರ್ಮಿಕ ಸ್ವರೂಪದಲ್ಲಿ ಅವು ಜೋಡಿತವಾಗಿ 
' ಸ್ಥಾಪಿಸಲ್ಪಟ್ಟಿರುತ್ತವೆ. ಜಾತಿ ಗುಂಪುಗಳು ಮತ್ತು ಪಂಥಗಳು ಒಂದರ ಮೇಲೊಂದು 
ಹರಡಿ ವ್ಯಾಪಿಸಿದ ಅಸ್ಥಿತೆಯ ಸಂದರ್ಭದಲ್ಲಂತೂ ವಿಶೇಷವಾದ ಜನಪ್ರಿಯ ಚರ್ಚೆಗಳನ್ನೂ 
ಕೂಡಾ ಸಂಘಟಿಸಬೇಕಾಗುತ್ತದೆ. ಕೆಲವು ಪಂಥ ಮತ್ತು ಧಾರ್ಮಿಕ ಗುಂಪುಗಳು ಕೆಲವು 
ಜಾತಿಗಳ ಜತೆ ತಮ್ಮನ್ನು ಗುರುತಿಸಿಕೊ೦ಡರೆ, ಕೆಲವು ಮತ್ತು ಹೆಚ್ಚಿನವು ಜಾತಿ ಸಖ್ಯವನ್ನು 
ನಿರಾಕರಿಸುವ ನೆಲೆಯನ್ನೂ ಕಾಣಬಹುದಾಗಿದೆ. 


' ಬುದ ಒಬ್ಬ ರಥಿಕನಾಗಿದಿದ್ದನೇ ? 


ರಣ್‌ಬೀರ್‌ ಚಕ್ರವರ್ತಿ : ನಿಮ್ಮ ಅಧಿಕಾರಯುತವಾದ ಸರ್ವೇಕ್ಷಣೆಯ ಕೃತಿಯಾದ, 
“ಪ್ರಾಚೀನ ಭಾರತ: ಉಗಮದಿಂದ ಕ್ರಿಶ. 1300'ರವರೆಗೆ ಕೃತಿಯಲ್ಲಿ ನೀವು ಮಹಾಭಾರತ 
ಯುದದ ಬಗೆಗೆ ಸೊಗಸಾದ ನಿರೂಪಣೆಯನ್ನು ನೀಡಿದ್ದೀರಿ. ನೀವು ಬರೆದಿದ್ದೀರಿ. 
' ಕೃಷ್ಣನ ಬದಲಿಗೆ ಬುದ್ಧ ರಥಿಕನಾಗಿದ್ದಿದ್ದರೆ ಅರ್ಜುನನಿಗೆ ಬೋಧೆ ಮತ್ತು ಸುವಾರ್ತೆಯೇ 
' ಬದಲಾಗಿರುತ್ತಿತ್ತು ಎ೦ದು. ಸ್ಪಲ್ಪ ಇದನ್ನು ವಿವರಿಸುತ್ತೀರಾ ? 

' ಕೊಮಿಲಾ ಥಾಪರ್‌ : ಬಹುಶ: ಹೆಚ್ಚಿನ ಇತಿಹಾಸಕಾರರು ಸಹಮತಿಸುವ ಹಾಗೆ, 
ನನ್ನ ವಾದವೆಂದರೆ, ಭಗವದ್ಗೀತೆ ಒಂದು ಮೌರ್ಯೋತ್ತರ ಪಠ್ಯ ಆ ಹೊತ್ತಿಗೆ ಬೌದ್ಧ 
ಮತ್ತು ಜೈನ ಶ್ರಮಣ ಪರಂಪರೆಗಳು ವ್ಯವಸ್ಥಿತವಾಗಿ ಟಾ ಆ ಭಾ 
ಬೆಳೆಯುತ್ತಿದ್ದ ಆರಂಭದ ಬ್ರಾಹ್ಮಣೀಯ ಬೋಧನೆ ಹಾಗೂ ಶೈವ ಪಂಥಗಳ ಜತೆಯಲ್ಲಿ. 
: ಧರೃದ ಪರಿಕಲ್ಪನೆಯು ಎರಡು ರೀತಿಯ ಧಾರೆಗಳಿ೦ದ, ಅಂದರೆ ಬ್ರಾಹ್ಮಣೀಯ ಮತ್ತು 
| ಶ್ರಮಣೀಯ ಕ್ರಮಗಳಿಂದ ವ್ಯಾಖ್ಯಾನಗೊಳ್ಳುತ್ತಾ ಅಂತಹ ದ್ವಂದ್ವತೆಯು ಮೊದಲ 
ಶತಮಾನದವರೆಗೂ ಕೂಡಾ ಮುಂದುವರಿದಿತ್ತು ವೈಯ್ಯಾಕರಣಿ ಪತಂಜಲಿಯು ಇವೆರಡು 
ಕ್ರಮಗಳನ್ನು ಹಾವು ಮತ್ತು ಮುಂಗುಸಿಯ ಸಂಬಂಧಕ್ಕೆ ಹೋಲಿಸುತ್ತಾ, ಆಶ್ರಯ ಹಾಗೂ 
ಅನುಯಾಯಿಗಳ ಗಳಿಕೆಯ ಸಂದರ್ಭಕ್ಕಾಗಿ ಅವರು ಹೊಂದಿದ್ದ ಎ! 
ಸೂಚಿಸುತ್ತಾನೆ. ಕೆಲವು ವಿದ್ವಾಂಸರು ಸೂಚಿಸುವ ಹಾಗೆ ಸ್ಪಷ್ಟವಾಗಿ ಭಗವದ್ಗೀತೆ ವಸ 
ಬೋಧನೆಯು, ಅಶೋಕನ ನೀತಿ ಹಾಗೂ ಬುದ್ಧನ ಬೋಧನೆಗೆ ಪ್ರತಿಕ್ರಿಯೆಯ ಜ್ಯಾ 
ಒದಗಿ ಬಂದಿರುವುದಾಗಿದೆ. ಕೆಲವು ಬ್ರಾಹ್ಮಣೀಯ ಪಠ್ಯಗಳಲ್ಲಿ, ಒ೦ದು ರೀತಿ 


ಟೆ 


ನಿ 
ರಣ್‌ಬೀರ್‌ ಚಕ್ರವರ್ತಿ / ಪ್ರದೀಪ ಕುಮಾರ್‌ ಏಪ್ರಿಲ್‌ - ಸೆಪ್ಟೆಂಬರ್‌ 2011 


ಪಾರ್ಶಿಕವಾದ ಸ ಸಾರ್ವಜನಿಕ ಚರ್ಚೆಯು ವಿವಿಧ ಗುಂಪುಗಳಾದ ಬ್ರಾಹ್ಮಣರು, ನಾಸಿಕರು 
ಮತ್ತು ಪಾಶಂಡಿಗಳು, ಬೌದ್ಧರು, (ಇವರೂ ಪ್ರತಿಯಾಗಿ ಬ್ರಾಹ್ಮಣರನ್ನು ಪಾಶಂಡರೆಂದೂ 
ಕರೆದರು.) ಜೆ ನರು ಮತ್ತು "ಉಳಿದ ಇತರರ ನಡುವೆ ನಡೆದಿರುವುದು ಕಾಣಿಸುತ್ತದೆ. 


ಹಾಗಿದ್ದರೆ ಬುದ್ದನು ಅರ್ಜುನನ ಜತೆ ಸಂವಾದ ಸಾಧಿಸಿದ್ದಿದ್ದರೆ ಆತ ಏನನ್ನು 
ಹೇಳಿರುತ್ತಿದ್ದ?' ಆತ ಹೀಗೆ ಕೇಳಿರುತ್ತಿದ್ದ, ಈ ಯುದ್ಧ ಅಗತ್ಯವೇ? "ನೀನು ಏತಕ್ಕಾಗಿ 
ಹೊಡೆದಾಡುತ್ತಿದ್ದೀಯಾ? ನೀನು ರಾಜ್ಯ ಕ್ಕೋಸ್ಕರ ಫೋರಾಡುತ್ತಿದ್ದೀಯಾ? ಹಾಗೆ 
ಮಾಡುವುದರಿಂದ ನೀನು ನಿನ್ನ ಬಂಧುಗಳನ್ನೂ ಕೊಲ್ಲಜೇಕಾಗುತ್ತದೆಯಲ್ಲ. ಆತ ಇನ್ನೂ 
ಮುಂದುವರಿದು, ರಾಜತ್ವವೇ ಸಾ ಆದರ್ಶಪ್ರಾಯವಾದ ರಾಜಕೀಯ ವ್ಯವಸ್ಥೆಯೇ? 
ಎ೦ದೂ ಕೂಡಾ ಕೇಳುತ್ತಿದ್ದನೇನೋ! ಇದೆಲ್ಲದರ ಹೊರತಾಗಿ ಆಗ ಅನೇಕ ಗಣಸಂಘಗಳು 
ಅಥವಾ ಕುಲ ಅಥವಾ ಬುಡಕಟ್ಟು ಆಧಾರಿತ ಸಮಾಜಗಳು ಕಾರ್ಯಗತವಾಗಿದ್ದುವು. ಬುದ್ಧ 
ಅವುಗಳ ಕಾರ್ಯವಿಧಾನವನ್ನು ಮೆಚ್ಚಿದ್ದ ಹಾಗೂ ಅವುಗಳನ್ನು ತನ್ನ ಸಂಘಗಳ ಸಂಘಟನೆಯ 
ಮಾದರಿಗಳನ್ನಾಗಿ ಪರಿಗಣಿಸಿದ್ದ ಕೂಡಾ. 


ರಣ್‌ಬೀರ್‌ ಚಕ್ರವರ್ತಿ: ಸುಮಾರು ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿಯೇ ದ್ದನು 
ಮಗಧದ ರಾಜ ಅಜಾತಶತ್ರುವನ್ನು ಎದುರಿಸಿದ್ದ ಗಣ ಸಂಘಗಳ ಜತೆಗಿದ್ದ. 


ರೊಮಿಲಾ ಥಾಪರ್‌: ಬಹುಶಃ ಬುದ್ಧನು, ಹಿ೦ಸೆಯು ಗುಂಪಿನ ಜನರ ಅಥವಾ 
ಒಂದು ಘಟನೆಯ ಜತೆ ಅನಿಶ್ಚಿತವಾಗಿ ಸಂಭವಿಸಿದರೆ, ಅಹಿಂಸೆಯನ್ನು ಜಾಗತಿಕವಾಗಿ 
ಯಾಕೆ ಆಚರಿಸಲಾಗದು? ಎಂಬ ಆಲೋಚನೆಯನ್ನು ಮಾಡಿರಬೇಕು. ಕೃಷ್ಣನ 
ಸಂದೇಶವೆಂದರೆ, ಕ್ಷತ್ರಿಯ ಜಾತಿಯು ಕೇಡಿನ ಎರುದ್ಧ ಹೋರಾಡುವುದೇ ಧರ್ಮ ಎಂಬುದಾಗಿ. 
ಅಲ್ಲಿ ಯುದ್ಧವೆಂಬುದು ನಡೆಯುವುದೇ ಕ್ಷತ್ರಿಯರ ಒಳ್ಳೆಯ ಮತ್ತು ಕಟ್ಟ ಗುಂಪಿನ 
ನಡುವೆ, ಅದೂ ಕೂಡಾ ಸ್ವಧರ್ಮವನ್ನು ರಕ್ಷಿಸುವ ಸಲುವಾಗಿ. ಅವರು 'ವರ್ಣಾಶ್ರಮಧರ್ಮ 
ನಿರೂಪಿಸುವ ಅವರ ಕರ್ತವ್ಯವನ್ನಷ್ಟೆ ಷ್ಟ ಪ ಪಾಲಿಸಿದರು. ಬುದ್ಧ, ಹಿಂಸೆಯನ್ನು ತಪ್ಪಿಸುವ 
ಸಲುವಾಗಿ ಇನ್ನೂ ಹೆಚ್ಚಿನ ಸಂಧಾನವನ್ನು ನಡೆಸುತ್ತಿದ್ದಿರುತ್ತಿದ್ದ. ಇದು ಯುದ್ಧವನ್ನು 
ಅನಗತ್ಯವಾಗಿಸಿರುತ್ತಿತ್ತು ಮತ್ತು ಆ ರೀತಿಯಾಗಿದ್ದಿದ್ದರೆ" ಬಹುಶ: “ಅಲ್ಲಿ ಮಹಾಭಾರತವೇ 
ಘಟಿಸುತ್ತಿರಲಿಲ್ಲ. ಆಗ. ಅಲ್ಲಿ "ಇನ್ನೂ ಒಂದು ಮುಖ್ಯವಾದ ಅಂಶವಿದೆ. ಅದೇನೆಂದರೆ 
ಯಾರ್ಯಾರು ನರಳುತ್ತಿದ್ದರೋ ಅವರೆಲ್ಲರನ್ನು ಅವನ "ಬಳಿ ಬರುವಂತೆ ಕೇಳಿ, ಆತನಲ್ಲಿ 
ನಂಬಿಕೆ ಇದ್ದವರೆಲ್ಲರನ್ನೂ ಎಲ್ಲವನ್ನೂ ಕೂಡಾ ಆತ ಸ ಸರಿಪಡಿಸುತ್ತಿದ್ದ. ಇದನ್ನು ಭಕ್ತಿ 
ಸಂಪ್ರದಾಯ ಮತ್ತು "ಭಾಗವತ ಸಂಪ್ರದಾಯದ ಜತೆ ಕೂಡಾ ಹೊಂದಿಸಿ 
ನೋಡಬಹುದಾಗಿದೆ. ಒಂದೇ ದೇವರಲ್ಲಿ ನಂಬಿಕೆಯನ್ನು ಹೊಂದುವ ಮತ್ತು ನಿಮ್ಮೆಲ್ಲಾ 
ಸಂಕಟಗಳನ್ನು ಅವನ ಹತ್ತಿರ ತೆಗೆದುಕೊಂಡು ಹೋಗುವ ನಿಮ್ಮ ಖಾಸಗೀ ದೇವರ 
ಹತ್ತಿರ ಸಾಗುವ ಸಂದೇಶವೇ ಇದಾಗಿದೆ. ಬುದ್ಧ ಮಾತ್ರ ದೇವರ ಅಸ್ತಿತ್ತದ "ಬಗೆಗೆ 
ಇಬ್ಬಗೆಯ ನೀತಿಯನು  ಪ್ರಕಟಪಡಿಸಿದ್ದಿರಬಹುದು. ನಿರಳುಎಕೆ ಮತ್ತು ಅದರ ಕಾರಣವನ್ನು 
ತಿಳಿದುಕೊಳ್ಳುವ ಮತ್ತದರ ಮೂಲಕ ವ್ಯಕ್ತಿಯೊಬ್ಬ ಪರಿಹಾರವನ್ನು ಹುಡುಕುವ ದಾರಿಯೂ 
ಅದಾಗಿರಬಹುದು. 


ರಣ್‌ಬೀರ್‌ ಚಕ್ತವರ್ತಿ: ಬುದ್ಧನ ವೈಧಾನಿಕತೆ ಮತ್ತು ಪ್ರಸ್ತಾವನೆಯು ಒಬ ನಿ ವೈದ್ಯಕೀಯ 
ಶಾಸ್ತ್ರವನ್ನು ಆಚರಿಸುವ ಮತ್ತು ಅಭ್ಯಾಸ ಮಾಡುತ್ತಿರುವ. ವ್ಯಕ್ತಿಯ ನೆಲೆಯ ಹಾಗಿದೆ. 


ಗತ ಮತ್ತು ವರ್ತಮಾನವನ್ನು ಜೋಡಿಸುತ್ತಾ 


ರೊಮಿಲಾ ಥಾಪರ್‌ : ಬುದ್ಧ ನಿರೂಪಿಸಿದ ನೈತಿಕ ಸಂಹಿತೆಯಲ್ಲಿ ಅದರ ಸ 
ನಂಬಿಕೆ ಮತ್ತು ಆಚರಣೆಗೆ ಹೆಚ್ಚು ನೀಡಿದ್ದ ಇದು ಒಂದು ರೀತಿಯಲ್ಲಿ ಉಳಿದವರು 
ಹೇಳುವ ರೀತಿಯ, ೀನು ನನ್ನ ಹತ್ತಿರ ಬಂದರೆ ನಿನ್ನ ಸಮಸ್ಯೆಯನ್ನು ನಾನು 
ಪರಿಹರಿಸುತ್ತೇನೆಗ ಎನ್ನುವ ರೀತಿಗಿಂತ ಹೆಚ್ಚು ಸವಾಲಿನ ಪರಿಹಾರವಾಗಿದೆ. ಆದರೆ 
ಇದೊಂದು ರೀತಿಯ ಕಾರಣೀಯತೆಯ ಮೇಲಿನ ಅರ್ಥೈಸಿಕೊಳ್ಳುವಿಕೆ ಹಾಗೂ ಒಂದು 
ಪರಿಪೂರ್ಣ ಸತ್ಯವೊಂದು ನಂಬುವ ನಂಬಿಕೆಯ ನಡುವಿನ ವ್ಯತ್ಯಾಸವೂ ಆಗಿದೆ ಔನ್ನಲ್ಲಿ 
ಬಾ[ಅಥವಾ ಔನ್ನೆಡೆಗೆ ಬಾಗಎನ್ನುವ ಸಂಗತಿ ಏನನ್ನು ಒಳಗೊಳ್ಳುತ್ತದೆ? ಮತ್ತು ಹೇಗೆ 
ಒಂದು ದೈವ ಒಬ್ಬನ ಸಮಸ್ಯೆಯನ್ನು ಪರಿಹರಿಸುತ್ತದೆ? ನಂಬಿಕೆ ಹೊಂದಿರುವವರಿಗೆ 
ನಿಶ್ಚಿತವಾಗಿ ಇದೊಂದು ಪರಿಹಾರ, ಆದರೆ ಬೇರೆಯವರಿಗೆ ಬೇರೆಯದೇ ಆದ ಪರಿಹಾರ 
ಬೇಕಿರುತ್ತದೆ. 


ರಣ್‌ಬೀರ್‌ ಚಕ್ರವರ್ತಿ: ಅರ್ಜುನನ ಆ೦ತರ್ಯದ ಬಿಕ್ಕಟ್ಟುಗಳು ಅಥವಾ ಪ್ರಶ್ನೆಗಳು 
ಭಗವದ್ಗೀತೆಯಲ್ಲಿ ಕೃಷ್ಣನು ನಿರೂಪಿಸಬೇಕಾದ ಸೂತ್ರಗಳು ಹಾಗೂ ಸಿದ್ದಾಂತಗಳಿಗೆ 
ಕಾರಣವಾದುವು. ಈ ರೀತಿಯ ಸ೦ಗತಿಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಕೂಡಾ ಸಂಭವಿಸಿ 
ಆತ ಭೀಷ್ಮನಲ್ಲಿಗೆ ಹೋಗಿ ಯುದ್ಧವನ್ನು ನಿಲ್ಲಿಸುವಂತೆ ವಾದಿಸಿ ಒತ್ತಾಯಿಸಿದ್ದ 


ರೊಮಿಲಾ ಥಾಪರ್‌: ಆದರೆ ಯುದದ ಕೊನೆಯಲ್ಲಿ ಯಧಿಷ್ಠಿರನೇ ನಾನು 
ರಾಜನಾಗುವುದಿಲ್ಲವೆ೦ದು ಬ್ರಾಹ್ಮಣರಿಗೆ ತಿಳಿಸುತ್ತಾನೆ. ಆತ ರಾಜತ್ವನ್ನು ತೊರೆದು 
ಅರಣ್ಯವಾಸಕ್ಕೆ ಹೋಗುತ್ತೇನೆನ್ನುತ್ತಾನೆ. ರಾಜತ್ತವು ಹೋರಾಟ ಮತ್ತು ಹಿ೦ಸೆಯನ್ನನುಸರಿಸಿದ 
ಕೊಲೆಯನ್ನು ಪ್ರತಿಪಾದಿಸುತ್ತದೆ. ಬ್ರಾಹ್ಮಣರು ಹೇಳುವ ಹಾಗೆ ರಾಜತ್ವವು ಅನಿವಾರ್ಯವಾದುದು. 
ಯುದ್ದದ ಆರಂಭ ಮತ್ತು ಕೊನೆಯಲ್ಲಿ ಎರಡು ಪ್ರಕರಣಗಳಲ್ಲಿ ಯುದ್ಧದ ಸಿಂಧುತ್ವದ 


ಬಗೆಗೆ ಪ್ರಶ್ನೆಯನ್ನು ಕೇಳಿರುವುದು ನನಗೆ ಬಹಳ ಆಸಕ್ತಿಕರವೆನಿಸುತ್ತದೆ. ಬಹುಶ: ಅದು 


ವ್ಸ 
ಚಿಂತನೆಮಾಡಬೇಕಾದ ಸಂಗತಿಯೂ ಕೂಡಾ ಆಗಿದೆ. ಗೀತೆಯು ಪ್ರಾಥಮಿಕವಾಗಿ 
ಶಾಂತಿ ಮತ್ತು ಅಹಿಂಸೆಯ ಸಂದೇಶವೇ? ಅಥವಾ ಒಂದು ವಿಶೇಷ ಸಂದರ್ಭದಲ್ಲಿನ 
ಹಿಂಸೆಯನ್ನು ಪ್ರೇರಿಸುತ್ತದೆಯೋ? 
ಅಹಿಂಸೆ 


ರಣ್‌ಬೀರ್‌ ಚಕ್ರವರ್ತಿ: ವಾಸ್ತವವಾಗಿ ನನ್ನನ್ನು ಹೆಚ್ಚು ಕಾಡುತ್ತಿರುವುದೇನೆಂದರೆ, 
ಯಾಕಿ ಮಹಾತ್ಮಾ ಗಾಂಧಿ, ಶಾಂತಿಯ ದೂತನಾಗಿ ಅವರ ಎಲ್ಲಾ ಚಿಂತನೆಗಳ ಕೇಂದ್ರವಾಗಿ 
ಗೀತೆಯನ್ನು ತಂದರು? ಗೀತೆ ಒಂದು ಪಠ್ಯವಾಗಿ, ಯುದ್ಧ ಮತ್ತು ಬಂಧುತ್ತೀಯ ಹಿಂಸೆಯನ್ನು 
ಪ್ರಚೋದಿಸುತ್ತಾ ಎತ್ತಿ ಹಿಡಿಯುವಂತದ್ದು 

ರೊಮಿಲಾ ಥಾಪರ್‌: ಗಾಂಧಿಯ ಯೋಚನೆಗಳ ಬಗೆಗೆ ನಾನು ಹೆಚ್ಚು ತಿಳಿದಿಲ್ಲ 
ಅವರ ಬರಹಗಳನ್ನು ಆಮೂಲಾಗವಾಗಿ ಓದದ ಕಾರಣ ನಾನು ಇದನ್ನು ಅಡಕ 
ಹಾಗೆ ವಿವರಿಸಲಾಗುವುದಿಲ್ಲ. ನನ್ನ ಊಹೆಯೇನೆಂದರೆ ಹಿಂಸೆ ಅಥವಾ ಅಹಿಂಸೆಯು 
ಕಥೆಯ ಒಂದೇ ಮಗ್ಗುಲಷ್ಟೇ. ಆದರೆ ಆಶ್ಚರ್ಯವೇನೆಂದರೆ ಇದರ ಮೂಲಕ ಕಷ್ಣ 
ಅಂತಿಮ ಸಂದೇಶ, ಅದು ಅಶೋಕನ ಪ್ರಕರಣದಲ್ಲೂ ಕೂಡಾ ಅದು ಅಹಿಂಸೆಯ 
ರೀತಿಯದಲ. ಅದು ಉಳಿದ ವಿಷಯಗಳನ್ನು ಹೊರತುಪಡಿಸಿ, ಅದನ್ನು ನೈತಿಕ ನೆಲೆಗಳ 
ಮೇಲೆ ರಕ್ಷಿಸಬಹುದಾದ ಅಹಿ೦ಸೆಯಷ್ಟೇ. ಅಶೋಕ ಹೇಳುವ ಹಾಗೆ, ತನ ಮಕ್ಕಳು 


vy 9 ಮಮ 
ರಣ್‌ಬೀರ್‌ ಚಕ್ರವರ್ತಿ / ಪ್ರದೀಪ ಕುಮಾರ್‌ ಏಪ್ರಿಲ್‌ - ಸಿ 


ಮತ್ತು ಮೊಮ್ಮಕ್ಕಳು ಅಹಿಂಸೆಯನ್ನು ಪಾಲಿಸುವವರೆಂದು ಆಶಿಸುವ, ' ಆದರೆ ಅವರು 
ಹಿಂಸೆಯನ್ನು ಒಂದು ವೇಳೆ ಪಾಲಿಸಿದರೆ ಅವರು ಕೊಡುವ ಶಿಕ್ಷೆಯಲ್ಲಿ ಕರುಣೆಯನ್ನು 
ತೋರಿಸುತ್ತಾರೆ ಎನ್ನುತ್ತಾನೆ. ಆದ್ದರಿ೦ದ ಇದೊಂದು ನಿಯಂತ್ರಿತ ಅಹಿಂಸೆ ಇದು ಗೀತೆಯ 
ಬಗೆಗೂ ಸ ಸಮಾನವೇ? ಇದೊಂದು ಅಧಿಕಾರ ಮತ್ತು ನೀತಿಯ 
ಸಂಬಂಧಿತವೆನ್ನುವುದಾದರೆ, ಆಗ ಅಹಿಂಸೆಯನ್ನು ಅತ್ಯಂತ ಜಾಗರೂಕವಾಗಿ 
ಸಂಧಾನಿಸಬೇಕಾಗುತ್ತದೆ. ಇದು ಗಾಂಧಿಯ ಓದಿನ ಸಂದರ್ಭದಲ್ಲಿ ಕೂಡಾ 
ಹೊಂದುತ್ತದೆಯೇ? ಭಾರತೀಯ ರಾಷ್ಟ್ರೀಯತೆ ಆಗ ಬ್ರಿಟಿಷ್‌ ಸಾಮ್ರಾಜ್ಯ ಶಾಹಿಯ 
ವಿರುದ್ದ ಸೆಣಸುತ್ತಿತ್ತು ಗಾಂಧಿ ಹಿಂಸೆಯನ್ನು ಮನ್ನಿ ಸಿದ್ದಿದ್ದಿರಬಹುದು, ಚದರೆ ಆಗಿನ 
ಸಂದರ್ಭ ಬಯಸಿದ್ದ ಹಿಂಸೆಯನ್ನು ಮನ್ನಿ ಸದಿದ್ದ ಸಂಗತಿಯನ್ನು ಅದು ಸೂಚಿಸುತ್ತಿತ್ತೇ? 
ನನಗೆ ಆಶ್ಚರ್ಯವೆಂದರೆ, “ಗಾಂಧಿಗೆ ಯಾಕ Kp "ಮತ್ತು ಆತನ ಶಾಸನಗಳಲ್ಲಿ ಆಸಕ್ತಿಯನ್ನು 
ಹೊಂದಿರಲಿಲ್ಲವೆಂಬುದು. ಇದಕ್ಕೆ ವಿರೋಧವೆಂಬಂತೆ ನೆಹರೂ, ಶಾಸನಗಳ ಸಂದೇಶಗಳ 
ಬಗೆಗೆ ಹೆಚ್ಚು ಆಸ್ಥೆಯನ್ನು ತೋರಿದ್ದರು. 

ಗಾಂಧಿಗೆ ಗೀತೆ, ಇನ್ನೊಂದು ಆಯಾಮದಲ್ಲಿ ಮುಖ್ಯವೆನಿಸಿದ್ದು ವರ್ಣಾಶ್ರಮಧರ್ಯವನ್ನು 
ಅದು ಮನ್ನಿಸುವ ಕಾರಣದಿಂದಾಗಿ. ಅದು ನಮ್ಮ ಸುತ್ತಲಿನ ಜಗತ್ತು ತೀರಾ ಅನಿಶ್ಚಿತವೆಂದು 
ತೋರುವ ಸಂದರ್ಭದಲ್ಲಿನ ಸಮಾಜದ ರಚನೆಯನ್ನು ತಿಳಿಯಲು ಮತ್ತು ಒಬ್ಬ ನ ವ್ಯಕ್ತಿಯೊಬ್ಬ 
ಅ೦ತಹ ರಚನೆಯಲ್ಲಿ ಪಡೆಯುವ ನಿಶ್ಚಿತ ಸ್ಥಾನಮಾನವನ್ನು ಹೊಂದಿ ಆತ ಅಲ್ಲಿ ಸಮಸ್ಯಾತ್ಮಕ 
ಸಂದರ್ಭಗಳನ್ನು ಹೊಂದುವಂತಹ ನೆಲೆಗಳನ್ನು "ಯಲು ಯಾವುದಾದರೂ 
ಸಾಮಗಿಯನೊ ದೆಗಿಸುತ್ತದೆಯೇ? ಜನರು ನಿಯಮಗಳನು  ಮುರಿಯುತ್ತಿರುವಾಗ ಅಲ್ಲಿ, 
ವರ್ಣಾಶ್ರಮಧರ್ನದಂತಹ ಮಾರ್ಗದರ್ಶಿಯನ್ನು ನೀಡುವುದು ಸೂಕ್ತವಾದುದೇ? 


ರಣ್‌ಬೀರ್‌ ಚಕ್ರವರ್ತಿ: ಅವರ ಜೀವನದ ಕೊನೆಯ ಹಂತದಲ್ಲಿ ವರ್ಣಾಶ್ರಮಧರ್ಮದ 
ಯೋಚನೆ ಮತ್ತು ಚಿಂತನೆಯನ್ನು ಸಂಪೂರ್ಣವಾಗಿ ಬಿಟ್ಟರು. 


ರೊಮಿಲಾ ಥಾಪರ್‌: ನನಗನಿಸುತ್ತೆ ಅವರ ಆಯ್ಕೆಯಾಗಿದ್ದ, ಉದಾಹರಣೆಗಾಗಿ 
ಹರಿಜನ ಎನ್ನುವ ಶಬ್ದ ಒಂದು ರೀತಿಯಾಗಿ ಯಥಾಸ್ಥಿತಿಯನ್ನು ಉಳಿಸಿಕೊಂಡು, 
ಅದರೊಳಗಡೆಯೇ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಸಂಕೇತದ. ಹಾಗೆ ಕಾಣಿಸುತ್ತದೆ. 
ಗತ ಶತಮಾನಗಳಲ್ಲಿದ್ದ ದಬ್ಬಾಳಿಕೆಯನ್ನು ಆತ ವಿರೋಧಿಸಿದ ಆದರೆ ಇಂದು ಇಂತಹ 
ದಬ್ಬಾಳಿಕೆಯನ್ನು ಹೇಗೆ ವಿರೋಧಿಸುವುದು? ಇಂದು ಜಾತಿಯ ವಿಧಿ ನಿಷೇಧಗಳನ್ನು 
ಉದ್ದೇಶಪೂರೃಕವಾಗಿ ಮುರಿಯುವ ಜನರ ಮೇಲೆ ನಾವು ಪ್ರೀತಿ ತೋರುತ್ತಿದ್ದೇವೆಯೇ? 


ರಣ್‌ಬೀರ್‌ ಚಕ್ರವರ್ತಿ: ಗಾಂಧಿ ಪದೇ ಪದೇ ಅಸ್ಪಶ್ಯರಿಗೆ ದೇಗುಲದ ಬಾಗಿಲನ್ನು 
ತೆರೆಯುವ ಸಲುವಾಗಿ ಹೋರಾಟ ಮತ್ತು ಆಗ್ರಹಗಳನ್ನು 'ಮಾಡುತ್ತಲೇ ಇದ್ದರು. ಬಹುಶ: 
ಅದೊಂದು ಸಾಂಕೇತಿಕವಾದ ನಿಲುವಾಗಿತ್ತು. ಧಾರ್ಮಿಕವಾದ ವಿಮೋಚನೆಯು ಒಂದು 
ರೀತಿಯಲ್ಲಿ ಉಳಿದ ರೀತಿಯ ಬಂಧಗಳನ್ನು ತ್ವರಿತವಾಗಿ ಸಾಧಿಸುವ ರೀತಿಯದೆಂದು ಆತ 
ತಿಳಿದಿದ್ದಿರಬಹುದೇ? ಹರಿಜನ ಎನ್ನುವ ಶಬ್ದ "ಒಂದು ರೀತಿಯಲ್ಲಿ ಪೋಷಿಸುವ ಅಥವಾ 
ಅನುಗ್ರಹಿಸುವ ಎನ್ನುವ ಅರ್ಥವನ್ನೇ. ಹೊಂದಿದಂತಿದೆ. 


ರೊಮಿಲಾ ಥಾಪರ್‌: ಶೋಷಿಸುವ, ಎನ್ನುವ ಅರ್ಥವನ್ನು ಇಂದಿನ ಸಂದರ್ಭದಲ್ಲಿ 
ಗಹಿಸಬಹುದು. ಬಹುಶ: ಆಗಿನ ಸಂದರ್ಭದಲ್ಲಿ ಅದು ಅಂತಹ ಉದ್ದೇಶವನ್ನು 


ಪುಸ್ತಕ 33-34 ಗತ ಮತ್ತು ವರ್ತಮಾನವನ್ನು ಜೋಡಿಸುತ್ತಾ 


ಹೊಂದಿತ್ತೆನ್ನಲಾಗದು. ಅದು ಸಂಬ೦ಧಗಳನು  ವ್ಯತಿರಿಕ್ತಗೊಳಿಸಿತ್ರೇ? ಅದು ಕ್ರಾಂತಿಕಾರಕವಾದ 
ಸವಾಲಾಗಿತ್ತೇ? ಅಥವಾ ಇಂತಹ ಗಹಿಕೆ ಆಂ ತಪ್ಪಿತ್ತೇ? 


ರಾಮಾಯಣದ ಜನಪ್ರಿಯತೆ 
ರಣ್‌ಬೀರ್‌ ಚಕ್ರವರ್ತಿ: ಪರಿಕಲ್ಪನೆ ಮತ್ತು ಕಥನದಲ್ಲಿ ತುಂಬಾ ಸಂಕೀರ್ಣವಾಗಿರುವ 
ಮಹಾಭಾರತಕ್ಕಿಂತಲೂ, ರಾಮಾಯಣವು ಹೆಚ್ಚು ಜನಪ್ರಿಯವಾದುದು, ಇದಕ್ಕೆ ಕಾರಣವೇನು? 
ರೊಮಿಲಾ ಥಾಪರ್‌: ರಾಮಾಯಣದ ಅತ್ಯಂತ ವ್ಯಾಪ್ತ ಜನಪ್ರಿಯತೆ ಮತ್ತದರ 


ಸಾಕ್ಷಿ ತೀರಾ ಇತ್ತೀಚಿನದು. ಇತ್ತೀಚಿನ ಅನ್ನುವಾಗ ನಾನದನ್ನು ಪ್ರಾಚೀನ ಚರಿತ್ರೆಯ 
ಕ್ರೊನಾಲಜಿ (ಕಾಲಾನುಕ್ರಮಣಿಕೆ)ಯ ನೆಲೆಯಲ್ಲಿ ಹೇಳುತ್ತಿದ್ದೇನೆ. ರಾಮನಂದಿ ಪಂಥವು 


ಪ್ರಚುರಪಡಿಸಿದ ರಾಮಾಯಣ ಮತ್ತು ರಾಮಭಕ್ತಿ ಹಾಗೂ ತದನಂತರ ಅಸ್ತಿತ್ವದಲ್ಲಿದ್ದ 
ಕಥೆಯ ಆವೃತ್ತಿಯ ಜತೆ ಉಳಿದ ಕಥನಗಳು ಇಂತಹ ಚಳವಳಿಗೆ ಸೇರಿಕೊಂಡ ಸಂಗತಿಯನ್ನು 


ಉಲ್ಲೇಖಿಸಿ ನಾನು ಮಾತನಾಡುತ್ತಿದ್ದೇನೆ. ನಾನು ತಮಿಳಿನ ಕಂಬ ರಾಮಾಯಣ, 
ಕೃತ್ತಿಬನ ಬೆಂಗಾಳಿ ಮತ್ತು ಹಿಂದಿಯ ತುಳಸಿ ರಾಮಾಯಣವನ್ನು ಗಮನದಲ್ಲಿ ಕೂಡಾ 
ಇಟ್ಟುಕೊಂಡಿದ್ದೇನೆ. ಈ ಆವೃತ್ತಿಗಳೆಲ್ಲ ಸುಮಾರು ಕ್ರಿಸ್ತಶಕ ದ್ವಿತೀಯ ಶತಮಾನದಲ್ಲಿ 
ಅಂದರೆ ಮಧ್ಯಕಾಲೀನ ಅವಧಿಯಲ್ಲಿ ಮೂಡಿ ಬಂದಂತವುಗಳು. 


ಆರಂಭದಲ್ಲಿ ಮಹಾಭಾರತಕ್ಕಿಂತಲೂ ರಾಮಾಯಣವನ್ನು ಹೆಚ್ಚು ಬಯಸುತ್ತಿರಲಿಲ್ಲ. 
ಆದರೆ ಒಂದನ್ನಂತೂ ಮರೆಯಬಾರದು, ಅದೆಂದರೆ ಕಥನ ಕ್ರಮದಲ್ಲಿ ರಾಮಾಯಣವು 
ಕಡಿಮೆ ಸಂಕೀರ್ಣತೆಯನ್ನು ಹೊಂದಿರುವಂತದ್ದು. 


ಇದೆಲ್ಲದರ ಜತೆಗೆ, ಬಹಳ ಗಮನಾರ್ಹ ಸಂಗತಿಯೇನೆಂದರೆ, ಒಂದು ವಿಶಾಲ 
ವ್ಯಾಪ್ತಿಯ ಸಂಸ ತ ಪಠ್ಯಗಳ ಬಗೆಗಿನ ಚರ್ಚೆ ಮತ್ತು ಟೀಕೆ ಆರಂಭವಾಗಿದ್ದು ಮಧ್ಯಯುಗೀನ 
ಸಮಯದಲ್ಲಿ. ಈಗಿನ ಕೆಲವು ರಾಜಕಾರಣಿಗಳು ಹೇಳುವ ಹಾಗೆ, ಈ ಅವಧಿಯಲ್ಲಿ 
ಮುಸ್ಲಿಮರ ಆಳ್ವಿಕೆಯಿಂದ ಹಿ೦ದುಗಳು ಗುಲಾಮರಾಗಿ ಮುಸ್ಲಿಮರು ಅವರನ್ನು ದಬ್ಬಾಳಿಕೆ 
ನಡೆಸಿದಂತಹ "ಕಾಲವಾಗಿತ್ತು ಮಧ್ಯಯುಗೀನ ಸಂದರ್ಭದಲ್ಲಿ ಹಿಂದೂ ಅಖಕರು, 
ಪಂಡಿತರು ಈ ರೀತಿ ಮುಸ್ಲಿಂ ದಬ್ಬಾಳಿಕೆಯಿಂದ ಸ೦ತಸ್ತರಾಗಿದ್ದಿದ್ದರೆ ಅಂತಹ ಸ ಮೃದ್ದವಾದ 
ಸಾಹಿತ್ಯಿಕ ಮತ್ತು ಬ ತತ್ವಶಾಸ್ತ್ರೀಯ ಚರ್ಚೆಗಳು ಮತ್ತು ಬ ಸಂಸ್ಕೃತದ ಬಳಕೆಯು ಸಾಧ್ಯವಾಗುತ್ತಿತ್ರೇ? 
ಆದರೆ “ಅದೊಂದು ಬರೆಯ ಆಯಾಮವನ್ನೇ. 

ರಣ್‌ಬೀರ್‌ ಚಕ್ರವರ್ತಿ: ರಾಮಾಯಣವು ಪುರುಷಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು 
ಕೂಡಾ ವಿಜ ೈ೦ಭಿಸಿ ಎತ್ತಿ ಹಿಡಿಯುತ್ತದೆ. 

ರೊಮಿಲಾ ಥಾಪರ್‌: ಹೌದು. ರಾಮಾಯಣವು ಸಮಾಜದ ಒಂದು ಹೊಸ 
ಗತಿಯನ್ನು ಅಂದರೆ ಅಲ್ಲ ಕುಟುಂಬ, ಆಸ್ತಿ ಬಂಧುತ್ವ ಮತ್ತು ಆಡಳಿತವು ಕೇ೦ದ್ರದಲ್ಲಿರುವಂತಹ 

ವ್ಯವಸ್ಥೆಯನ್ನು ಸೂಚಿಸುತ್ತದೆ. ದ್ರ ಸಮಯ. ೨ರಂಭದ ರಾಜತ್ವ ರೂಪುಗೊಳ್ಳುತ್ತಿದ್ದ 

ಕಾಲ, ದ್ಯಾ ಕಾರಣದಿಂದ “ರಾಮನು ಎಷ್ಟುವಿನ ಅವತಾರವಾಗಿ ನೊಪಾಂತರವಾಗುವ 
ಮುಂಚೆ ಆತ ವಿಜಯಶಾಲಿಯಾಗಬೇಕಿತ್ತು 

ರಣ್‌ಬೀರ್‌ ಚಕ್ರವರ್ತಿ: ರಾಮಾಯಣ ಕೂಡಾ ರಾಮನನ್ನು ನರಬ೧ದ್ರಮ ಎನ್ನುತ್ತದೆ. 
ಅದು ಅತ್ಯಂತ ಸ್ಪಷ್ಟ 


ರಣ್‌ಬೀರ್‌ ಚಕ್ರವರ್ತಿ / ಪ್ರದೀಪ ಕುಮಾರ್‌ ಏಪ್ರಿಲ್‌ - ಸೆಪ್ಟೆಂಬರ್‌ 2011 


ರೊಮಿಲಾ ಥಾಪರ್‌: ಚರಿತ್ರೆಯ ಭಾಷೆಯಲ್ಲಿ ಹೇಳಬಹುದಾದರೆ, ರಾಮಾಯಣದ 
ಆಸುಪಾಸನ್ನು ಆರಂಭದ ತಳಿ ಅಥವಾ ಕುಲ ಆಧಾರಿತ ಸಮಾಜವನ್ನು ರಾಜತ್ವದ 
ವ್ಯವಸ್ಥೆಯು "ಮೀರಿಸಿ, ಹಿಂದೆ ಹಾಕುವ ಕ್ರಮವೆಂದೇ ಸಿಧಿ ಚಸುದಾಗಿದೆ. ಇದನ್ನು 
ನಾವು" ನಂತರದಲ್ಲಿ ಕಾಣುವ "ರಾಕ್ಷಸರು' ಎನ್ನುವ ಚಿತ್ರಣದಲ್ಲಿ ಕಾಣಬಹುದು. ರಾಮ 
ಒಬ್ಬ ಸದಾಚಾರದಿಂದಿದ್ದ ರಾಜನಾದ ಕಾರಣ Tks ಆತನನ್ನು ಬಹಳ ಸುಲಭವಾಗಿ 
ವಿಷ್ಣುವಿನ ಅವತಾರವನ್ನಾ] ಗಿಸಿತು. ಕ್ಷ ಷ್ಣ ಅವತಾರ ಮಾತ್ರ ಅತ್ಯಂತ ಸಂಕೀರ್ಣವಾದುದು. 


ರಣ್‌ಬೀರ್‌ ಚಕ್ರವರ್ತಿ: ಧರ್ಮರಾಜ ಯುಧಿಷ್ಠಿರನೂ ಕೂಡಾ ಅನೇಕ ಸಂದರ್ಭಗಳಲ್ಲಿ 
ಅನಿಶ್ಚಿತವಾಗಿದ್ದಂತೆ ಕಾಣುತ್ತದೆ. 


ರೊಮಿಲಾ ಥಾಪರ್‌: ರಾಮಾಯಣ ಲಭ್ಯವಾಗುವ ಹೊತ್ತಿಗೆ ಉತ್ತರಗಳು 
ನೇರವಾಗಿದ್ದುವು. ಅದೂ ಕೂಡಾ ಅಂತಹ ಕೃತಿಯನ್ನು ಧಾರ್ಮಿಕ ಕೃತಿಯೊಂದು 
ಪ್ರಚುರಪಡಿಸಲು ಬಹಳ ಸುಲಭವಾಗಿಸಿತು. ಧರವನ್ನು ನಂಬಿಕೆಯ ಮೇಲೆ ಗಹಿಸ ಲಾಗುತ್ತದೆ 
ಮತ್ತು ನಂಬಿಕೆಯು ಕಥೆಗಿಂತ ಬಹು ಪ್ರಮುಖವಾದುದಾಗಿದೆ. ಒ೦ದು ಗಂಥವು ನಂಬಿಕೆಯನ್ನು 
ಮೂಡಿಸುತ್ತದೆ ಎನ್ನುವುದಾದರೆ ಅದು ಬೈಬಲ್‌ ಅಥವಾ ಖುರಾನ್‌ ಇರಬಹುಡೆ 
ಅಥವಾ ಎಲ್ಲರೂ ರಾಮಭಕ್ತಿಯು ರಾಮಾಯಣವು ಆಧಾರದ ಮೇಲಿದೆ ಎಂದು 
ಹೇಳಿದರೆ ಅನಿವಾರ್ಯವಾಗಿ ರಾಮಾಯಣದಲ್ಲಿ ಬರೆದುದನ್ನು ನಂಬಬೇಕಾಗುತ್ತದೆ. ಈ 
ಕಾರಣದಿಂದ, ಕಥೆಯು ಅತ್ಯಂತ ಸರಳವಾಗಿದ್ದು ನೈತಿಕ ದ್ವಂದ್ವತೆ ಇಲ್ಲದಿದ್ದರೆ ಸುಲಭವಾಗುತ್ತದೆ. 
ರಾಮ ಕೂಡಾ ಹೆಚ್ಚು ಕಡಿಮೆ ಒಂದು ರೀತಿಯಲ್ಲಿ ಸಾಪೇಕ್ಷವಾಗಿ ಸಂಕೀರ್ಣತೆಯಿಲ್ಲದ 
ವ್ಯಕ್ತಿ, ಆತನಿಗೆ ಉದಾಹರಣೆಗೆ ರಾಜತ್ವದ ಬಗೆಗೆ ಸ್ವಲ್ಪವೇ ಸಂದೇಹ ಹಾಗೂ ಅನಿಶ್ಚಿತತೆಯಿತ್ತು 
ರಾಮನನ್ನು ಯುಧಿಷ್ಠಿರ ಮತ್ತು ಅರ್ಜುನನಿಗೆ ಹೋಲಿಸಿದರೆ ಇವರು ತು೦ಬಾ ಸಂಕೀರ್ಣ 
ವ್ಯಕ್ತಿಗಳಾಗಿದ್ದರು. 


ರಣ್‌ಬೀರ್‌ ಚಕ್ರವರ್ತಿ: ಗತದ ಚಾರಿತ್ರಿಕ ದಾಖಲೆಗಳು ತೋರಿಸುವ ಹಾಗೆ ಕೆಲವೊ 
ರಾಜರುಗಳು ರಾಮಚಂದ್ರನನ್ನು ಅತಿಶಯಿಸುವ ಮಹಾತ್ವಾಕಾಂಕ್ಷೆಯನ್ನು ತೋರಿಸುತ್ತವೆ. 
ಅದು ಎಷ್ಟುವಿನ ಅವತಾರವಾಗಿರುವ ದೈವಿಕ ರಾಮನಲ್ಲ, ಬದಲು ಒಬ್ಬ ಭೂಮಂಡಲದ 
ರಾಜನಾಗಿ. ದಕ್ಷಿಣ ಭಾರತದ ಅತ್ಯಂತ. ಶಕ್ತಿಶಾಲೀ ಚೋಳರು ತಮ್ಮನ್ನು ಶಾಸನಗಳಲ್ಲಿ 
ರಾಮನ ವೈಭವಕ್ಕೆ ಹೋಲಿಸಿಕೊಂಡಿದ್ದಾರೆ; ವಿಶೇಷವಾಗಿ ರಾಮನು ವಾನರ ಸೆ ಸೈನ್ಯದ 
ಸಹಾಯದಿಂದ ಸೇತುಬಂಧದ ಮೂಲಕ ಲಂಕೆಯನು ್ನ ಮುಟ್ಟಿದ ಹಾಗೆ ಚೋಳರು ನೌಕೆಯ 
ಮೂಲಕ ಸಿಲೋನ್‌ ಅನ್ನು ಮುಟ್ಟದ ಪ್ರಕರಣವನ್ನು. 


ರೊಮಿಲಾ ಥಾಪರ್‌: ಹೌದು, ಅದೇ ಹೊತ್ತಿಗೆ ಇಂತಹ ಹೇಳಿಕೆಗಳು ಯಾವ 
ರೀತಿಯಲ್ಲಿ ಇಂತಹ ಸಂಕೇತಗಳನ್ನು ಪರೀಕ್ಷಿಸ ಬೇಕೆಂಬುದಾಗಿ ಕೂಡಾ ತಿಳಿಸುತ್ತದೆ. 
ಅಂದರೆ, "ಚಾರಿತ್ರಿಕ ವ್ಯಾಖ್ಯಾನದಲ್ಲಿನ. ಕಾರಣೀಯತೆಯ ಪಾತ್ರವನ್ನು ಕುರಿತು" ಒಬ್ಬರು 
ಮಾತನಾಡುವಾಗ, ಸಂವಹನದಂತಿರುವ ಸಾಂಕೇತಿಕತೆಯನ್ನು ತೊಡೆದುಹಾಕಬಾರದಾಗುತಿದೆ. 
ಆದರೆ ಅದೇ ಹೊತ್ತಿಗೆ ಆತ ಇಂತಹ ಸಾಂಕೇತಿಕತೆಯನ್ನು ತೀರಾ ವಿಮರ್ಶಿಯ 
ನೆಲೆಯಲ್ಲಿ ಕೂಡಾ ಪರೀಕ್ಷಿಸಿ ನೋಡಬೇಕಾಗುತ್ತದೆ. ಸಾಂಕೇತಿಕತೆಯನ್ನು ಬರೀ ಸಾಹಿತ್ಯಿಕ 
ವಿವರಣೆಯನಾ ಗಿಯಷ್ಟೇ. ಓದಲಾಗದು. ಬದಲು ಅದು ತಿಳಿಸುವ ನಿಹಿತವಾದ ಅರ್ಥ 
ಸಾಧ್ಯತೆಯನ್ನು ತಿಳಿಯಬೇಕಾಗುತ್ತದೆ. ಈ ಅರ್ಥ ಸಾಧ್ಯತೆ ಕೆಲವರಿಗೆ ತೀರಾ 


ಗತ ಮತ್ತು ವರ್ತಮಾನವನ್ನು ಜೋಡಿಸುತಾ 


ನಿಗೂಢವಾಗಿರಲೂಬಹುದು; ಆದರೆ ಚರಿತ್ರಕಾರನಿಂದ ಅದು ತೀರಾ ಭಿನ್ನವಾದ ಓದಿಗೆ 
ಒಳಪಡುತ್ತದಷ್ಟೇ. 

ರಣ್‌ಬೀರ್‌ ಚಕ್ರವರ್ತಿ: ಕಾರಣೀಯತೆ ಮತ್ತು ನಂಬಿಕೆಯ ನಡುವೆ ಹರಿತವಾದ 
ಹಾಗೂ ಹೊಂದಿಕೆಯಾಗದ ವ್ಯತ್ಯಾಸವನ್ನು ನೀವು ಎತ್ತಿ ತೋರಿಸಿದ್ದೀರಿ. ಒಬ್ಬ ಇತಿಹಾಸಕಾರ 
ವೈಯಕ್ತಿಕವಾಗಿ ಯಾವುದೇ ರೀತಿಯ ಧಾರ್ಮಿಕ ನಿಲುವು ಮತ್ತು ನಂಬಿಕೆಯನ್ನು 
ಹೊಂದಬಹುದು; ಆದರೆ ಚರಿತ್ರೆಯ ಅಧ್ಯಯನದ ಸಂದರ್ಭದಲ್ಲಿ ಅದಕ್ಕೆ ಜಾಗವಿಲ್ಲ. 


ರೊಮಿಲಾ ಥಾಪರ್‌: ನಾನು ಆ ರೀತಿ ಹೇಳಿದ್ದುದರ ಅರ್ಥ, ಚರಿತ್ರಕಾರ ಆತನು 
ತನ್ನ ಧಾರ್ಮಿಕ ನಂಬಿಕೆಯನ್ನು ಕಿತ್ತೊಗೆಯಬೇಕೆ೦ದಲ್ಲ, ಆದರೆ ಅದು ಆತನು ಆಧಾರಗಳ 
ವ್ಯಾಖ್ಯಾನವನ್ನು ಪ್ರಭಾವಿಸಬಾರದೆ೦ದಷ್ಟೇ. ಚರಿತ್ರಕಾರನಲ್ಲಿ ಧಾರ್ಮಿಕ ಅಸ್ಮಿತೆ ಅಥವಾ 
ಅದರ ಕೊರತೆಯು ಚರಿತ್ರಕಾರನು ಮಾಡುವ ವ್ಯಾಖ್ಯಾನದಲ್ಲಿ ಅತ್ಯಂತ ಕಡಿಮೆ 
ಪರಿಣಾಮವನ್ನು ಬೀರಬಹುದಾದರೂ ಕೂಡಾ ಚರಿತ್ರಕಾರನಾಗಿ ಆತ ಇದರ ಬಗ್ಗೆ 
ಜಾಗರೂಕನಾಗಿರಬೇಕಾಗುತ್ತದೆ. ಪ್ರತಿಯೊಬ್ಬ ಚರಿತ್ರಕಾರನೂ ಕೂಡಾ ಒಂದು ಮಟ್ಟಿನ 
ಅತಿ ಒಲವು ಅಥವಾ ಪಕ್ಷಪಾತವನ್ನು ಹೊ೦ದಿಯೇ ಇರುತ್ತಾನೆ. ಸ್ವಲ್ಪ ಒಳ್ಳೆಯ ಚರಿತ್ರಕಾರರು 
ಇದರ ಬಗೆಗೆ ಅರಿವನ್ನು ಹೊಂದಿರುತ್ತಾ, ಸಾಧ್ಯವಿರುವಷ್ಟು ಮಟ್ಟಿಗೆ ನಿಷ್ಟಕ್ಷಪಾತದಿಂದಿರಲು 
ಪ್ರಯತ್ನಿಸುತ್ತಾರೆ. ಆದರೆ ಇಲ್ಲಿ ಕೂಡಾ ಒಬ್ಬ ಚರಿತ್ರಕಾರ, ಒಂದೇ ಒಂದು ವಿಧದ 
ಕಾರಣವಾದ ಅಥವಾ ತಾರ್ಕಿಕ ಪ್ರಶಿಪಾದನೆಯಷ್ಟೇ ಇರುವುದಲ್ಲ ಭೂಲೋಕದಲ್ಲಿ ಎನ್ನುವುದರ 
ಬಗೆಗೆ ತಿಳಿವು ಮತ್ತು ಎಚ್ಚರದಿಂದಿರಬೇಕಾಗುತ್ತದೆ. ಒಂದು ಸಮಗ್ರವಾದ ಮೊತ್ತದ 
ಸಾಧ್ಯತೆಯನ್ನು ಈ ನೆಲೆಯಲ್ಲಿ ತಿಳಿದಿರಬೇಕಾಗುತ್ತದೆ. ಒ೦ದು ಪಠ್ಯವನ್ನು ಓದುವ ಮತ್ತು 
ಗಮನಿಸುವ ಮತ್ತು ತೀರ್ಮಾನ ಮಾಡುವ ವ್ಯಕ್ತಿಯು ಒಂದು ವಿಮರ್ಶೀಯ ನೆಲೆಯಲ್ಲಿ 
ಅದನ್ನು ಮಾಡಲಿಲ್ಲವೆಂದು ನಾವು ಆತನನ್ನು ಸಂಪೂರ್ಣ ನಿರಾಕರಿಸುವಂತೆಯೂ 
ಇಲ್ಲ, ಬದಲು ಆ ಪಠ್ಯವನ್ನು ಅಳೆಯುವ ಚರಿತ್ರಕಾರನು ಮಾತ್ರ ಅಂತಹ ಚರಿತ್ರಕಾರನ 
ವಿಮರ್ಶೀಯ ನೆಲೆಯಲ್ಲಿಯೇ ಮಾಡಬೇಕಾಗುತ್ತದೆ. 


ರಣ್‌ಬೀರ್‌ ಚಕ್ರವರ್ತಿ: ಇವತ್ತಿನ ಚರಿತ್ರಕಾರರು ವಿವರಿಸದ, ತಿಳಿಸದ ಸಂಗತಿಯು, 
ಮುಂದೆ ಅಥವಾ ನಂತರದಲ್ಲಿ ವಿವರಿಸಲ್ಪಡುತ್ತದೆ. 

ರೊಮಿಲಾ ಥಾಪರ್‌ : ಹೌದು 

ರಣ್‌ಬೀರ್‌ ಚಕ್ರವರ್ತಿ: ಹಾಗೆ, ಯಾವಾಗಲೂ ಹೊಸ ವಿವರಣೆಗಳ ಸಾಧ್ಯತೆ 
ದಟ್ಟವಾಗಿರುತ್ತದೆ. 

ರೊಮಿಲಾ ಥಾಪರ್‌: ಹೌದು. ಖಂಡಿತವಾಗಿ ನಾನು ಯೋಚಿಸುವ ಹಾಗೆ 
ಚರಿತೆಯಂತಹ ವಿಷಯ ಅಥವಾ ಶಿಸ್ತಿನ ಸಂದರ್ಬ್‌ದಲ್ಲಿ ಅತ್ಯಂತ 
ಅತ್ಯಾಕರ್ಷಕವಾದುದೇನೆಂದರೆ. ಚರಿತ್ರಕಾರನ ಹಾಗೆ ಒಬ್ಬ ವ್ಯಕ್ತಿ ಕಲಿಯುತ್ತಾ ಸಾಗುವುದಾಗಿದೆ. 
ಪತೀ ಬಾರಿಯೂ ಒಂದು ಹೊಸ ವಿಶ್ಲೇಷಣೆ ಇರುವ ಹೊಸ ಪುಸ್ತಕವನ್ನು ಅದು ಏನೇ 
ಇದ್ದರೂ ಅದನ್ನೆತ್ತಿಕೊ೦ಡಾಗ, ಅದು ಎಸ್ಕಿಮೋ ಇರಬಹುದು ಅಥವಾ ಬುಶ್‌ಮೆನ್‌ 
ಎಂಬ ಆಫ್ರಿಕಾದ ಜನರ ಬಗೆಗಿರಬಹುದು, ಜ್ಞಾನದ ಸಂಪರ್ಕವು ಒಬ್ಬ ವ್ಯಕ್ತಿಯನ್ನು 
ನಿರಂತರವಾಗಿ ಕಾಲ ಎವಕ್ಷೆಯನ್ನು ಮೀರಿ ಚಾಲಿಸುವಂತೆ ಮಾಡುತ್ತದೆ ಮತ್ತು ಎಲ್ಲಾ 


ರಣ್‌ಬೀರ್‌. ಚಕ್ರವರ್ತಿ / ಪ್ರದೀಪ ಕುಮಾರ್‌ ಏಪ್ರಿಲ್‌ - ಸೆಪ್ಟೆಂಬರ್‌ 2017 


aye ,ಜ00086, 


139 


ಕಾಲಕ್ಕೂ ಕೂಡಾ ನಿರಂತರವಾಗಿ ಅದರ ಬಗೆಗೆ ಪ್ರಶ್ನೆಗಳನ್ನು ಕೇಳುವಂತೆ ಮಾಡುತ್ತದೆ. 


ರಣ್‌ಬೀರ್‌ ಚಕ್ರವರ್ತಿ: ಬಹುಶಃ ನಿಮ್ಮ ರೀತಿಯ ನಿಲುವು ಮತ್ತು ಅನುಭವ 
ಹೊಂದಿರುವಂತವರು, ಯುವ ಸಮುದಾಯಕ್ಕೆ ಪ್ರೇರಣೆಯನ್ನು ನೀಡುತ್ತಾ ಅವರು, ಅತ್ಯಂತ 
ಕ್ಷಿಪ್ರವಾಗಿ ಬೆಳೆಯುತ್ತಿರುವ ಯಾಜಮಾನ್ಯೀಯ ಯೋಚನೆಗಳ ಸಂದರ್ಭದಲ್ಲಿ ಯೋಚನೆಗಳನ್ನು 
ಮತ್ತು ಮನಸ್ಸನ್ನು "ನಿಲ್ಲಿಸದ ಹಾಗೆ ಪ್ರೇರಿಸುತ್ತಿದ್ದೀರಿ. 


ರೊಮಿಲಾ ಥಾಪರ್‌: ಅ೦ಧಶ್ರದ್ಧೆಯನ್ನು ಹೊಂದಿರುವವರು ಮಾತ್ರ 
ಯಜಮಾನಿಕೆಯನ್ನು ಸಾಧಿಸಲು ಹೆಣಗುತ್ತಾರೆ” ನನ್ನ ಹಾಗೆ ಯಾರಾದರೊಬ್ಬರು ಅವುಗಳನ್ನು 
ಮುಖಾಮುಖಿಯಾದಾಗ, ಅಂತಹ ಯೋಚನೆಯು ನನ್ನ ಮನಸಿನಲ್ಲೇ ಪ್ರಮುಖ 
ಹಾಗೂ ತೀವ್ರವಾಗಿ ಮೂಡಿದ್ದಾಗಿ, ನಾನು ಚಾರಿತ್ರಿಕ ಸ ಮಸ್ಯೆಗಳನ್ನು ಸಷೀಕರಿಸುವ 
ಅಥವಾ ಅದನ್ನು ಪರಿಹರಿಸುತ್ತೇನೆಂದು ಹೇಳಿದಾಗ ಅದು ಕೇವಲ ಸಾಲಿ 
ಸಮಯದ ಚರ್ಚೆಯಾಗಿರುವುದಿಲ್ಲ. ಬಹುಶಃ ಮುಂದಿನ ತಲೆಮಾರಿನ ಉಪಯೋಗದ 
ನೆಲೆಯಿಂದ ಕೂಡಾ ಆ ರೀತಿ ಮಾಡುತ್ತಿರುವುದಾಗಿದೆ. ತಲೆಮಾರು-ತಲೆಮಾರುಗಳಲ್ಲಿ 
ನಡೆಯಬೇಕಾದ ಈ ರೀತಿಯ ಪ್ರಶ್ನಿಸುವಿಕೆ ಮತ್ತು ಸಂವಾದವು ಅತ್ಯಂತ 
ಪ್ರಮುಖವಾದುದಾಗಿದೆ. 


ರಣ್‌ಬೀರ್‌ ಚಕ್ರವರ್ತಿ: ಸಮಕಾಲೀನ ಜಗತ್ತು ನಿಶ್ಚಿತವಾಗಿ ಯಜಮಾನಿಕೆಯ 
ನಿಲುವುಗಳನ್ನು ಪುನ: ಪುನ: ಪ್ರಶ್ನಿಸುವ ಹಾಗೂ ಹಲವು ಹೊಸ ವಿಚಾರಗಳನ್ನು ತರುವುದನ್ನು 
ಸ್ವಾಗತಿಸುತ್ತದೆ. 

ರೊಮಿಲಾ ಥಾಪರ್‌: ನಿಶ್ಚಿತವಾಗಿ ಜ್ಞಾನ ಅವಲಂಬಿತವಾಗಿರುವುದೇ ಪ್ರಶ್ನೆಗಳನ್ನು 
ಕೇಳುವ ಮೂಲಕ. ಇಲ್ಲದಿದ್ದರೆ, ನೀವು ಮನಸ್ಸು ಮತ್ತು ವಿವೇಕವನ್ನು ಮುಚ್ಚಬೇಕಾಗುತ್ತದೆ. 


ರಣ್‌ಬೀರ್‌ ಚಕ್ರವರ್ತಿ: ಕೆಲವೊಮ್ಮೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ವ್ಯಕ್ತಿಗಳನ್ನು 
ಅಸಮಾಧಾನಪಡಿಸಬಹುದು. ಇಂತಹ ಅಸಮಾಧಾನ, ಭೇದ ಹಾಗೂ ಭಿನ್ನ ತೆಯನ್ನು 
ಹೇಗೋ ನಿಯಂತ್ರಿಸಬೇಕು ಮತ್ತು ಜಯಿಸಬೇಕಾಗಿದೆ. ಆರಂಭದಲ್ಲಿಯೇ ವಾನ ಹೇಳಿದ 
ಹಾಗೆ, ನಿಮ್ಮ "ಪಾಸ್ಟ್‌ ಆ್ಯಂಡ್‌ 'ಪ್ರೆಸೆಂಟ್‌' ಕೃತಿಯನ್ನು ಓದುತ್ತಿದ್ದ ಹಾಗೆ, ನೀವು ಸ್ಪಲ್ಪ 
ದು:ಖಿತರು ಎಂಬುದನ್ನು ಕಂಡುಕೊಂಡೆ. ಪಾಯಶ: ಅದು ಒಂದು ರೀತಿಯ ಮುಗಿದ. 
ಕೊನೆಯ ಸಂದೇಶವಲ್ಲವೆಂದೇ ತಿಳಿಯುತ್ತೇನೆ. 


ರೊಮಿಲಾ ಥಾಪರ್‌: ಅದು ಅಂತಿಮ, ಮುಗಿದ ಸಂದೇಶವಲ್ಲ. ಅಲ್ಲವೇ ಅಲ್ಲ. 
ಯಾವಾಗಲೂ ಕೂಡಾ ಗತವನ್ನು ಓದಿ, ವರ್ತಮಾನವನ್ನು ತಿಳಿಯುವ 


ಸಡಗರಕ್ಕಾಗಿಯಾದರೂ ಕೂಡಾ ನಾವು ಭವಿಷ್ಯವನ್ನು ಮುಂದಿನ ಯುಗವನ್ನು 
ಎದುರುಗೊಳ್ಳಬೇಕು. 


(ಮುಗಿಯಿತು) ೫ 


ಪುಸ್ತಕ 33-34 ಗತ ಮತ್ತು ವರ್ತಮಾನವನ್ನು ಜೋಡಿಸು 


ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮಾಡೇಶರ 
ಗ್ರಾಮದಲ್ಲಿ ದೊರೆತ ಹುಲುಕುಡಿ ನಾಡಪ್ರಭು 
ಔಯಿರಪ ನಾಯಕರ ಅಪ್ರಕಟಿತ ಶಿಲಾಶಾಸನ 


ಎಸ್‌. ವೆಂಕಟೇಶ್‌ 
ದೃಶ್ಯ, ಸೋಮೇಶ್ವರ ಬಡಾವಣೆ, 
ದೊಡ್ಡಬಳ್ಳಾಪುರ” 561203, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


ಮೊ: 9845018122 


drushya655(@ gmail.com 


ಹು ನಾಡಪ್ರಭುಗಳ ಬಗ್ಗೆ ಇತಿಹಾಸ 
ದರ್ಪಣ ಪತ್ರಿಕೆಯ 16ನೇ ಸಂಚಿಕೆಯಲ್ಲಿ (ಜನವರಿ- 
ಮಾರ್ಚ್‌ 2013) ನಾನೇ ಸುದೀರ್ಫ್ಥವಾಗಿ 
ಬರೆದಿದ್ದೆ. ಚರಿತ್ರೆಯಿಂದ ಮರೆಯಾಗಿ ಹೋಗಿದ್ದ 
ಈ ನಾಡಪ್ಪಭುಗಳ ಕಾಲದ ಮತ್ತೊಂದು ಶಿಲಾಶಾಸನ 
ಈಗ ನನ್ನ ಕ್ಷೇತ್ರಕಾರ್ಯದ ವೇಳೆ ಪತ್ತೆಯಾಗಿದೆ. 
ದೊಡ್ಡಬಳ್ಳಾಪುರ ತಾಲ್ಲೂಕು, ದೊಡ್ಡಬೆಳವಂಗಲ 
ಹೋಬಳಿಗೆ ಸೇರಿದ ಇಂದಿನ ಹುಲುಕುಡಿ ಬೆಟ್ಟದ 
ಸುತ್ತಮುತ್ತಲಿನ ಬಹುತೇಕ ಪ್ರದೇಶವನ್ನು 
ವಿಜಯನಗರ ಅರಸರ ಕಾಲಾವಧಿಯಲ್ಲಿ 
“ಹುಲುಕುಡಿ ನಾಡು' ಎಂದೂ, ಈ ಪ್ರಾಂತ್ಯದಿಂದ 
ಆಳ್ವಿಕೆ/ರಾಜ್ಯಭಾರ ಮಾಡುತ್ತಿದ್ದ ಸ್ಥಳೀಯ ಗೌಡ- 
ನಾಯಕ ದೊರೆಗಳನ್ನು ಹುಲುಕುಡಿ 'ನಾಡಪುಭುಗಳು' 
ಎಂದೂ ಕರೆಯಲಾಗಿತ್ತು. ಇದಕ್ಕೂ ಮುನ್ನ ಅಂದರೆ 
ಹೊಂತ್ಸುಳರ ಕಾಲದಲ್ಲಿ ಈ ಪ್ರದೇಶವು 
ಚೋಳಮಂಡಲದ ಮಣ್ಣೆನಾಡಿಗೆ ಸೇರಿತ್ತೆಂದು 
ಶಾಸನಗಳಿಂದ ಸ್ಪಷ್ಟವಾಗುತ್ತದೆ. ಆನಂತರ "ಇದೇ 
ಒಂದು ನಾಡಾಗಿ ಬೆಳವಣಿಗೆ ಹೊಂದಿರಬೇಕು. 
ಹುಲುಕುಡಿ ನಾಡಪ್ರಭುಗಳ ಆಳ್ವಿಕೆಗೆ 
ಸಂಬಂಧಪಟ್ಟಂತೆ ದೊರೆತಿರುವ ಶಿಲಾಶಾಸನಗಳ 
ಸಂಖ್ಯೆ ತೀರಾಕಡಿಮೆ. ಅರಳುಮಲ್ಲಿಗೆ. 
ಗಂಡರಗೂಳೀಪುರ, ಪುಟ್ಟಯ್ಯನ ಅಗ್ರಹಾರ 
ಏಪ್ರಿಲ್‌ - ಸೆಪ್ಟೆಂಬರ್‌ 2011 


ye ಸನ 


141 


ಕಾಡನೂರು, ಭೈರಾಪುರ ಮತ್ತು ಲಿಂಗಾಪುರದ ಶಾಸನಗಳು- ಹೀಗೆ ಕೇವಲ 
ಬೆರಳೆಣಿಕೆಯಷು ಶಾಸನಗಳು ಮಾತ್ರ ಈ ಸ್ಥಳೀಯ ನಾಡಪಭುಗಳ ಬಗ್ಗೆ | ಪಸ್ತಾಪಿಸುತ್ತವೆ. 
ದೊರೆತಿರುವ ಎಲ್ಲ ಶಾಸನಗಳೂ ದಾನಶಾಸನಗಳಾಗಿದ್ದು, ಇವುಗಳಿಂದ ಹಚ್ಚಿನ ಎ ತಿಹಾಸಿಕ 
ಮಾಹಿತಿಯನ್ನು ನಿರೀಕ್ಷಿಸಲಾಗುವುದಿಲ್ಲ. ಆದಾಗ್ಯೂ ಇವುಗಳನ್ನು ನಿರ್ಲಕಿಸುವಂತೆಯೂ 
ಕ್ಕೇ ಕಾರ್ಯದ ವೇಳೆ ಹುಲುಕುಡಿ ಬೆಟ(ದು ದುರ್ಗಕ್ಕೆ ನ ನಂದು 


ಲ 


el ಆಗಿದೆ. pe 
ಗಹಾ 


ಹೊಯಳ ವಿಷ್ಣುವರ್ಧನನ ಕಾಲಕ್ಕೆ ಸೇರಿದ ತಮಿಳು ಶಾಸನವೊಂದು ಈಗಾಗಲೇ 
ಪ್ರಕಟಗೊಂಡಿದೆ. 


ಪ್ರಸ್ತುತ ಈಗ ದೊರೆತಿರುವ ಶಾಸನವು ಮಾಡೇಶ್ವರ ಗ್ರಾಮದ ನೀಲಗಿರಿ ತೋಪಿನಲ್ಲಿ 
ಪತ್ತೆಯಾಗಿದ್ದು, ನಾಲ್ಕುಅಡಿ ಉದ್ದ, ಎರಡುಅಡಿ ಅಗಲ ಮತ್ತು ನಾಲ್ಕು ಇಂಚಿನಷ್ಟು 
ದಪ್ಪನಾಗಿದೆ. ಆದರೆ ದುರಾದ್ಧ ೈಷ್ಠವಶಾತ್‌ ಈ ಶಾಸನ ನಿಧಿಶೋಧಕರ ದಾಳಿಗೆ ತುತ್ತಾಗಿದ್ದು, 
ಎರಡು ಹೋಳಾಗಿದೆ. ಶಾಸನದ ಕೆಳಭಾಗದ ಹೋಳು ಎಲ್ಲೂ ಕಂಡುಬರುತ್ತಿಲ್ಲ. 
ಉಳಿದುಕೊಂಡಿರುವ ಭಾಗದಲ್ಲಿ 15 ಸಾಲುಗಳಿವೆ. ಶಾಸನದ ಮೇಲ್ಭಾಗದಲ್ಲಿ ಎರಡೂ 
ಮೂಲೆಯಲ್ಲಿ ಸೂರ್ಯಚಂದ್ರರ ಉಬ್ಬುಶಿಲ್ಪಗಳಿವೆ. ಅದರ ಕೆಳಗೆ 'ಶಿವಲಿಂಗವಿದ್ದು, 
ಇದರ ಎದುರಿಗೆ ಕುಳಿತ ಬಸವನ ಉಬ್ಬು ಚಿ ತ್ರಣಗಳಿವೆ. ಶಾಸನದಲ್ಲಿ ಶಾಲಿವಾಹನ 
ಶಕವರುಶ 1452ನೆಯ ವಿಭವ ಸ೦ವತ್ತರದ 'ಆಶ್ಮೀಜ 15ಲು ಎ೦ಬ ತೇದಿಯ ವಿವರವಿದೆ. 


ಇದು ಕ್ರಿಶ. 1529ರ ಸೆಪ್ಟೆಂಬರ್‌ 18ಕ್ಕೆ ಸರಿಯಾಗುತ್ತದೆ. ಅ೦ದು ಶುಕ್ರವಾರವಾಗಿತ್ತು 
ಪ್ರಸ್ತುತ ಶಾಸನದ ಪಾಠ ಈ ರೀತಿಯಾಗಿದೆ. 
1. ಶುಭಮಸ್ತು ಸ್ಪಸಿಶ್ರೀವಿಜಯಾಭ್ಯುದಯ 
. ೦ಶಾಲಿವಾಹನ ಶಕವರುಶ೦ಗಳೂ 
. 1452ನೆಯ ವಿರೋಧಿ ಸಂವತ್ತರದ ಆಶ್ವೀ 
. ಜಶು15ಲು ತ್ರಿಪುರ ಮಹಾರಾಜಾಧಿರಾಜ ರಾಜ 
. ಪರಮೇಶ್ವರ ಶ್ರೀವೀರಪ್ರತಾಪ ಅಚುತರಾಯ 
ಮಹಾರಾಯರು ಪುತ್ತಿರಾಜ್ಯಂಗಯುತ್ತಾಯಿರಲು ಶ್ರೀ 
. ಮದು ಗಂಡರಗೂಳಿ ದಳವಾಯಿ ಸೊಂನಪನಾಯ 
. ೦ಕರ ಮಕ್ಕಳು ಬಯಿರಪ್ಪನಾಯಕರು ನಂದ್ಯಪ್ಪ 
. ವಡೆಯರಿಗೆ ಕೊಟ್ಟ ಪುರಧರ್ಮಶಾಸನದ ಕ್ರಮವೆ 
10.0ತೆಂದರೆ ನಂಮಿನಾಯಕ ತನಕೆ ಸಲ್ಲುವ ಹುಲುಕು 
11. ಡಿನಾಡ ತಿಪ್ಪೂರಶೀಮೆಗೆ ಸಲ್ಲುವ ಲಿಂಗಾಪುರದ 
12. ಪಡವಲು ಗಂಡರಗೂಳಿಗೆ ಬಡಗಲು ಗಲಿಬಿಲಿಕ್ತಾಟಿ...... 


\O ೦೦ XA ಛಿ UN & Ww MN 


ಕ ಸ .್ಲಿಿಎಂಬಿಂಉಬ್ಬ ಯಿಯನು ಗುರು ಕೊ೦ದಂತೆ 

14 ಬಾ ಊರೂ ತ ಹೇ 0 SRR 

15) 
ಶಾಸನದ ಮಹತ್ವ 


|. ಈ ಶಿಲಾಶಾಸನವು ಹುಲುಕುಡಿ ನಾಡಪಭುಗಳ ಆಳ್ವಿಕೆ ಮತ್ತು ಅವರು ಕೈಗೊಂಡ 
ದಾನಧರ್ಮ ಕಾರ್ಯಗಳ ಬಗ್ಗೆ ತಿಳಿಯಲು ಮಹತ್ವದ ಆಕರವಾಗಿದೆ. 
ಏಪಿಲ್‌ - 


ಸ್‌ ವೆಂಕಟೇಶ್‌ ಸೆಪ್ಟೆಂಬರ್‌ 2017 
ಎಸ್‌. ವೆಂ 


ಅ ಸನ 


143 


2. ಈ ಶಿಲಾಶಾಸನದಲ್ಲಿ ಉಲ್ಲೇಖಗೊಂಡಿರುವ ತಿಪ್ಪೂರು, ಲಿಂಗಾಪುರ, 
ಗ೦ಡರಗೂಳಿಪುರ, ಗಲಿಬಿಲಿಕ್ವಾಟೆ ಗ್ರಾಮಗಳು ಇಂದಿಗೂ ಅಸ್ತಿತ್ವದಲ್ಲಿದ್ದು, ತಮ್ಮ ಮೂಲ 
ಹೆಸರುಗಳನ್ನು ಹಾಗೆಯೇ ಉಳಿಸಿಕೊಂಡಿರುವುದು ಗಮನಾರ್ಹ. ಇದರಲ್ಲಿ 
ಉಲ್ಲೇಖಗೊಂಡಿರುವ ಲಿಂಗಾಪುರ ಮತ್ತು ಗಲಿಬಿಲಿಕ್ವಾಟೆ ಗ್ರಾಮನಾಮಗಳು ಮತ್ತೆಲ್ಲಿಯೂ 
ಶಾಸನೋಕ್ತವಾಗಿಲ್ಲ. ಹೀಗಾಗಿ ಪ್ರಸ್ತುತ ಶಾಸನವು ಈ ಸ್ಥಳನಾಮಗಳ ಅಧ್ಯಯನಕ್ಕೂ 
ನೆರವಾಗುತ್ತದೆ. 

3. ಇದು ಹುಲುಕುಡಿ ನಾಡಪ್ರಭು ಗಂಡರಗೂಳಿ ದಳವಾಯಿ ಬಯಿರಪ್ಪನಾಯಕರ 
ಅಪ್ರಕಟಿತ ಶಾಸನ. 

4. ಹುಲುಕುಡಿ ನಾಡಪ್ರಭುಗಳ ಕಾಲದಲ್ಲಿ ತಿಪ್ಪೂರು ಒಂದು “ಶೀಮೆ(ಆಡಳಿತ 
ಎಭಾಗ)'ಯಾಗಿತ್ತೆಂದು ಸ್ಪಷ್ಟವಾಗುತ್ತದೆ. 

ಹುಲುಕುಡಿ ನಾಡಿಗೆ ವಿಜಯನಗರದ ದೊರೆ ವೀರನರಸಿ೦ಗ ದೇವರಾಯನ 
ಕಾಲದಲ್ಲಿ ದಳವಾಯಿ ಸೊಂಣಪುನಾಯಕರ ಮಗ ನಾಗಪ್ಪನಾಯಕರು, ತದನಂತರ 
ಅವರ ಸಹೋದರ ಬಯಿರಪ್ಪನಾಯಕರು ಅಧಿಪತಿಯಾದಂತೆ ತಿಳಿದುಬರುತ್ತದೆ. ಇದನ್ನು 
ತಿಳಿಸುವ ಎರಡು ಶಾಸನಗಳು ಈಗಾಗಲೇ ಗ೦ಡರಗೂಳಿಪುರದಲ್ಲಿ ದೊರೆತಿದ್ದು, 
ಪ್ರಕಟಗೊಂಡಿವೆ. ಇವುಗಳಲ್ಲಿ ಒಂದು ಶಾಸನದ ಕಾಲ ಕ್ರಿ.ಶ.1541 ಇನ್ನೊಂದು ಶಾಸನದ 
ಕಾಲ ಕ್ರಿಶ.1569. ಇದರಿಂದಾಗಿ ಬಯಿರಪ್ಪನಾಯಕರು ಹುಲುಕುಡಿ ನಾಡನ್ನು 30 
ವರ್ಷಗಳಿಗೂ ಮೇಲ್ಪಟ್ಟು ಆಳಿದರೆಂದು ಸ್ಪಷ್ಟವಾಗುತ್ತದೆ. 


ಇಂದು ಹುಲುಕುಡಿ ನಾಡು ಪ್ರದೇಶದಲ್ಲಿ ಹುಲುಕುಡಿ ಎ೦ಬ ಹೆಸರಿನ ಯಾವ 
ಗ್ರಾಮವಾಗಲೀ ಅಥವಾ ಗ್ರಾಮದ ಅವಶೇಷವಾಗಲೀ ಕಂಡುಬರುವುದಿಲ್ಲ. ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಒಂದು ಹೋಬಳಿ ಕೇಂದ್ರವಾದ ದೊಡ್ಡಬೆಳವಂಗಲದಿಂದ ಉತ್ತರಕ್ಕೆ ಐದಾರು 
ಕಿಲೋ ಮೀಟರ್‌ ದೂರದಲ್ಲಿ ಹುಲುಕುಡಿ ಬೆಟ್ಟವಿದೆ. ಸ್ವಲ್ಪ ಸೂಕ್ಷ್ಮವಾಗಿ ಒಳಗಣ್ಣಿನಿಂದ 
ಈ ಬೆಟ್ಟದ ಮೇಲಿನ ಕೋಟೆ, ಮದ್ದಿನ ಮನೆ, ಕೋಟೆ ಬುರುಜು, ಕೋಟೆಯ ಮಹಾದ್ವಾರದ 
ಅವಶೇಷ, ನೈಸರ್ಗಿಕ ಮತ್ತು ನಿರ್ಮಿತ ನೀರಿನ ದೊಣೆಗಳು, ತುಪ್ಪದ ಕೊಳ, ವಸತೀ 
ಸಮುಚ್ಚಯ, ತೋರಣಗಲ್ಲು, ವೀರಭದ್ರ ದೇವಾಲಯ, ಸುರಂಗಮಾರ್ಗ ಇತ್ಯಾದಿಗಳನ್ನೆಲ್ಲಾ 
ನೋಡಿದರೆ ಹುಲುಕುಡಿ ನಾಡಪಭುಗಳು ಈ ಹುಲುಕುಡಿ ಬೆಟ್ಟವನ್ನೇ ತಮ್ಮ ರಾಜ್ಯದ 
ಕೇಂದವನ್ನಾಗಿಸಿಕೊಂಡು ರಾಜ್ಯಭಾರ ನಡೆಸಿದರೆಂದು ಹೇಳಬಹುದು. 


ನೆರವು: ಪ್ರಸ್ತುತ ಶಾಸನದ ಬಗ್ಗೆ ನನಗೆ ತಿಳಿಸಿದ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಸರ್ಕಾರಿ ಪರವಾನಗಿ 
ಭೂಮಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಗೆಳೆಯ ಎಸ್‌.ಆರ್‌. ಸಿದ್ಧಗಂಗಯ್ಯ ಅವರಿಗೆ ಕೃತಜ್ಞತೆಗಳು. 


ಪುಸ್ತಕ 33-34 


.. ನಾಡಪ್ರಭು ಬಯಿರಪ್ಪನಾಯಕರ ಅಪ್ರಕಟಿತ ಶಿಲಾಶಾಸನ 


ಆತ್ಮೋಪದೇಶ ಶತಕ 


ಮೂಲ: 

ನಾರಾಯಣ ಗುರು 

ಕನ್ನಡ ಅನುವಾದ: 

ವಿನಯ ಚೈತನ್ಯ 
vinaya(@unitiveunderstanding org 


ಲೆರಿರಾಯಣ ಗುರು: ಕೇರಳದ ಪ್ರಮುಖ ಸಾಧಕ, 
ಕವಿ, ಮತ್ತು ಚಿಂತಕರಲ್ಲಿ ಒಬ್ಬರು. ಕ್ರಿಶ. 1854ರಲ್ಲಿ 
ತಿರುವನಂತಪುರಂ ಸಮೀಪದ ಚೆಂಪಟಂತಿಯಲ್ಲಿ 
ಜನಿಸಿದರು. ತಂದೆ ಮಾಡನ್‌ ಆಶಾನ್‌, ತಾಯಿ 
ಕುಟ್ಟಿಯಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಕರುನಾಗಪ್ಪಳ್ಳಿ 
ಎಂಬಲ್ಲಿ ಕೆಲಕಾಲ ಸಂಸ್ಕೃತ ಅಧ್ಯಯನ ನಡೆಸಿದ 
ಬಳಿಕ 1884ರಲ್ಲಿ ಅರುವಿಪ್ಪುರಂ ಎಂಬಲ್ಲಿ 
ಶಿವಾಲಯವೊಂದನ್ನು ಸ್ಥಾಪಿಸಿದರು. ಬಳಿಕ 1904ರ 
ಆಸುಪಾಸಲ್ಲಿ ವರ್ಕಲ ಸಮೀಪದ ಶಿವಗಿರಿಯಲ್ಲಿ 
ನೆಲೆಸಿದ ಇವರು ಮುಂದಿನ ಎಂಟು ವರ್ಷಗಳಲ್ಲಿ 
ಅಂಜುತೆಂಗು, ಪೆರಿ೦ಗೋಟ್ಟುಕರ, ತ್ರಿಶೂರ್‌, 
ಕಣ್ಣೂರು, ತಲಶೇರಿ, ಕಲ್ಲೀಕೋಟೆ, ಮಂಗಳೂರು, 
ವರ್ಕಲ ಮುಂತಾದಲ್ಲಿ ದೇವಾಲಯಗಳನ್ನು 
ಸ್ಥಾಪಿಸಿದರು. 1913ರಲ್ಲಿ ಆಲುವಾದಲ್ಲಿ ಅದ್ವೈತಾಶ್ರಮ 
ಸ್ಥಾಪಿಸಿದರು. ಎರಡು ಬಾರಿ ಶ್ರೀಲಂಕಾಗೆ ಭೇಟಿ 
ನೀಡಿದ ಇವರು ಬೆ೦ಗಳೂರು, ಕೊಯಂಬತ್ತೂರು, 
ನೀಲಗಿರಿಗಳಲ್ಲದೆ ಕೇರಳ ಹಾಗೂ ತಮಿಳುನಾಡಿನ 
ಎಎಧೆಡೆಗಳಲ್ಲಿ ಸಂಚಾರ ನಡೆಸಿದರು. 1928ರಲ್ಲಿ 
ಶಿವಗಿರಿಯಲ್ಲಿ ಸಮಾಧಿಯಾದರು. 

ನಾರಾಯಣ ಗುರು ಮಲಯಾಳಂ, ಸಂಸ್ಕೃತ 
ಹಾಗೂ ತಮಿಳು ಭಾಷೆಗಳಲ್ಲಿ ಅರವತ್ತಕ್ಕೂ ಹೆಚ್ಚು 
ಕಾವ್ಯಕೃತಿಗಳನ್ನು ರಚಿಸಿರುವುದಲ್ಲದೆ 


ಸೆಪ್ಟೆಂಬರ್‌ 2017 


೬ ಸಂ 


ಮಲಯಾಳಂನಲ್ಲಿ ನಾಕಾರು ಸಣ್ಣ ಗದ್ಯಕೃ ತಿಗಳನ್ನೂ ಬರೆದಿದ್ದಾರೆ. ಜಾತಿಮೀಮಾಂಸ, 
ದರ್ಶನಮಾಲಾ, ಆತ್ಮೋಪದೇಶಶತಕಂ. ಬಹ್ಮವಿದ್ಯಾ ಪಂಚಕಂ, ಚಿಜ್ಜಡಚಿ೦ತನಂ, 
ಅದೆ ್ವ್ರೈತದೀಪಿಕ, ಕಾಳಿನಾಟಕಂ ಮೊದಲಾದವು ಇವರ ಪ್ರಮುಖ ಕೃತಿಗಳು. ಈಶಾವಾಸ್ಯ 
ಉಪನಿಷದನ್ನೂ, ತಮಿಳಿನ ತಿರುಕ್ಕುರಲ್‌ ಗ್ರಂಥವನ್ನೂ ಇವರು ಮಲಯಾಳಂ ಭಾಷೆಗೆ 
ಅನುವಾದಿಸಿದ್ದಾರೆ. 


ನಾರಾಯಣ ಗುರು ಸಮಾಜ ಸುಧಾಕರರೆಂದೇ ಖ್ಯಾತರಾದರೂ ಇವರು ಮೂಲತಃ 
ಸಾಧಕರು. ತಮ್ಮ ಕೃತಿಗಳಲ್ಲಿ ಇವರು ಭಾರತದ ವಿವಿಧ ಆಧ್ಯಾತ್ಮಿಕ ಪರಂಪರೆಗಳ 
ಸಮನ್ವಯ ಎ ತ ಪ್ರಯತ್ನಿ ಸಿದ್ದಾರೆ. ಶಂಕರನ ಅದ್ವೈ ತದಿಂದ' ಮಾಣಿಕ್ಯವಾಚಕರ 
ತಿರುವಾಚಕಂವರೆಗೆ ಅನೇಕ ದರ್ಶನಗಳ ಪ್ರಭಾವ ಇವರ "ಮೇಲೆ ಕಾಣುತ್ತದೆ. ಈ ಎಲ್ಲ 
ದರ್ಶನಗಳ ಪ್ರೇರಣೆಯಿಂದ ಇವರು ಮಾನವಕುಲದ ಮೂಲಭೂತ ಸಮಾನತೆಯನ್ನು 
ಎತ್ತಿಹಿಡಿಯಲು ಪ್ರಯತ್ನಿ ಸಿದ್ದಾರೆ. ಮಾನವರಿಗುಳ್ಳದ್ದು ಒಂದೇ ಜಾತಿ, ಒಂದೇ ಮತ್ತ 
ಒಂದೇ ದೇವರು ತ್‌ ಇವರ ಹೇಳಿಕೆ ಬಹು ಪ ಪ್ರಸಿದ್ಧವಾದ್ದು ಇದನ್ನು ಸಾಮಾಜಿಕ 
ಅಸಮಾನತೆಯ ನೇರ ಟೀಕೆಯಾಗಿ ನೂಕುವುಡಲದೆ 'ಅಧ್ಯಾತ್ತದ ಹಲ ತತ್ವವಾಗಿ 
ಪ್ರತಿಬಿ೦ಬಿಸಿರುವುದು ವಿಶೇಷ 


ಒಮ್ಮೆ ಗಾಂಧೀಜಿಯವರು ನಾರಾಯಣ ಗುರುವನ್ನು ಭೇಟಿಯಾದರು. ಆವರೆಗೆ 
ಜಾತಿ ಪದ್ಧತಿಯಲ್ಲಿ ಅದಮ್ಯ ನಂಬಿಕೆಯಿದ್ದ ಇಾರೇಜಯವರೆ ವಿಚಾರಗಳು ಈ ಭೇಟಿಯ 
ನಂತರ ಬದಲಾದವು. ಎಲ್ಲ ಜಾತಿಗಳೂ ಓಂದೇ ಎಂದು ನಾರಾಯಣ ಗುರು ಹೇಳಿದಾಗ 
ಗಾಂಧೀಜಿ ಮಾವಿನ ಮರವೊಂದರ ಎಲೆಗಳು ಒ೦ದೇ ಸಮನಾಗಿರುವುದಿಲ್ಲ, ಎಲೆಗಳ 
ಆಕಾರ, ಬಣ್ಣ ಮುಂತಾದವುಗಳಲ್ಲಿ ಅನೇಕ ವೈವಿಧ್ಯತೆ ಕಂಡುಬರುತ್ತದೆ ಎಂದರು. ಇದಕ್ಕೆ 
ಉತ್ತರಿಸಿದ "ನಾರಾಯಣ ಗುರು ಮೇಲುನೋಟಕ್ಕೆ ಎಲ್ಲ ಎಲೆಗಳೂ ಭಿನ್ನ ವೆಂದು 
ತೋರಿದರೂ ಅವುಗಳನ್ನು ಹಿಂಡಿ ತೆಗೆಯುವ ರಸ ವು ಸದಾ ಒಂದೇ ಆಗಿರುತ್ತದೆ 
ಎಂದು ಉತ್ತರಿಸಿದರು. ಗಾಂಧೀಜಿಯವರ ವಿಚಾರಗಳು ಬದಲಾಗಲು ಈ ಸಂವಾದ 
ಕಾರಣವಾಯಿತು. 


ಕೇರಳದ ಪ್ರಮುಖ ಕವಿಯಾದ ಕುಮಾರನ್‌ ಆಶಾನ್‌, ವೈದ್ಯ ಹಾಗೂ ಸಮಾಜ 
ಸುಧಾರಕ ಡಾಕ್ಟರ್‌ ಪಲ್ಲು, ಸಹೋದರನ್‌ ಅಯ್ಯಪ್ಪನ್‌, ನಾರಾಯಣ ಗುರು ಪರಂಪರೆಯ 
ಪ್ರಮುಖ ಸಾಧಕ ಹಾಗೂ ಬೆ೦ಗಳೂರು ಬಳಿಯ ಸೋಮನಹಳ್ಳಿಯಲ್ಲಿರುವ ನಾರಾಯಣ 
ಗುರುಕುಲದ ಸ್ಥಾಪಕ ಡಾಕ್ಟರ್‌ ನಟರಾಜ ಗುರು ಇವರ ಪ್ರಮುಖ ಶಿಷ್ಕರು. ಪಲ್ಬು 
ಆಶಾನ್‌, ಮುಂತಾದವರು ನಾರಾಯಣ ಗುರುವನ್ನು ಮುಂದಿಟ್ಟು 1903ರಲ್ಲಿ ಶ್ರೀ 
ನಾರಾಯಣ ಧಾರ್ಮ ಪರಿಪಾಲನ ಯೋಗಂ (ಎಸ್‌.ಏನ್‌.ಡಿ.ಪಿ) ಎಂಬ ಸಂಸ್ಥೆಯನ್ನು 
ಸ್ಥಾಪಿಸಿದರು. ವಿಪರ್ಯಾಸವೆಂದರೆ, ಮಾನವರನ್ನೆಲ್ಲ ಒಗ್ಗೂಡಿಸುವ ಉದ್ದೇಶದಿಂದ 
ನಾರಾಯಣ ಗುರು ಒರೆದ ತತ್ನಗಳ ಬೆಳಕಲ್ಲಿ ಸ್ಥಾಪಿತವಾದ ಈ ಸ೦ಸ್ಥೆಯು ಇಂದು 
ಅವರು ಜನಿಸಿದ ಸಮುದಾಯವಾದ ಈಟವ (ಈಡಿಗ) ಜನಾಂಗದವರ ರಾಜಕೀಯ 
ಸಂಸ್ಥೆಯಾಗಿ ಮಾರ್ಪಟ್ಟಿದೆ. 

ನಾರಾಯಣ ಗುರು ಅವರ ಪ್ರಮುಖ ಕೃತಿಗಳಲ್ಲಿ ಒಂದಾದ ಆತ್ಮೋಪದೇಶಶತಕವನ್ನು 
ಇಲ್ಲಿ ಕನ್ನಡಕ್ಕೆ ಅನುವಾದಿಸಲಾಗಿದೆ. 


್ರಿತಹಾಫ ವಣ 


ಆತ್ಮೋಪದೇಶ ಶತಕ 


ಅರಿವನ್ನೂ ಮೀರಿ ಅರಿಯುವವ ತನ್ನ 
ಒಡಲೊಳು ಹೊಂದಿ ಹೊರಗೂ ಪ ಪ್ರಜ್ವಲಿಸುವ 
ತಿರುಳಿಗೆ ಕಣ್ಗಳ್ಳೆ ದನು ಒಳಗಡಗಿಸಿ 

ಬಿರುಬಿರನೆ ಬಿದ್ದು ಬಾಗಿಯೋದಬೇಕು. | 


ಕರಣವು ಇಂದ್ರಿಯವು ಕಳೇಬರಮೊದಲಾಗಿ 
ಮುಟ್ಟಿಯರಿವ ಅನೇಕ ಜಗತ್ತೂ ನೆನೆದೊಡೆಲ್ಲವು 
ಪರಬಯಲೊಳದ್ದ ಭಾನುಮಾನ್‌ ತನ್ನ 
ತಿರುವೊಡಲಹುದು ಹುಡುಕಿ ಸೇರಬೇಕು. 2 


ಬಯಲೊಳಿದ್ದು ವಿವರ್ತವಿಲ್ಲಿ ಕಾಣ್ಣ 

ಬಯಲು ಮುಂತಾದ ವಿಭೂತಿ ಐದೂ ನೆನೆದೊಡೆ 
ಜಲನಿಧಿ ತನ್ನೊಳೇಳ್ವ ತರಂಗಾ- 

ವಲಿಯ ಹಾಗೆ ಅಭೇದವಾಗಿ ಬರಬೇಕು. 3 


ಅರಿವೂ, ಅರಿಯುವ ಅರ್ಥವೂ, ಪುಮಾನ್‌ ತನ್ನ- 
ರಿವೂ ಒಂದೇ ಆದಿಮಹಸ್ಸು ಮಾತ್ರವಹುದು; 
ವಿರಳತೆ ಬಿಟ್ರು ಬೆಳಗುವ ಆ ಮಹತ್ತಾದ 
ಅರಿವಲ್ಲಮರ್ದು ಅದು ಮಾತ್ರವಾಗಬೇಕು. 4 


ಲೋಕರು ನಿದ್ರಿಸಿ ಎದ್ದು ಚಿಂತೆ ಮಾಳ್ಕರು 
ಹಲವು ಇದನೆಲ್ಲವು ದಿಟ್ಟಿಸಿ ನೋಡಿ ನಿಲ್ವ 
ಬೆಲೆಕಟ್ಟಲಾಗದ ಬೆಳಕುದಿಸುವುದೂ ಮುಂದೆ 
ಕೆಡುವುದೂ ಇಲ್ಲ ಇದ ಕಂಡು ಸಾಗಬೇಕು. 5 


ಏಳಬೇಕಿನ್ನು ಮಲಗಬೇಕು ಭುಜಿಸಬೇಕ- 

ಶನ ಅಪ್ಪಿಕೊಳ್ಳಬೇಕೆಂದು ಹೀಗೆ 
ಬರುವುದನೇಕವಿಕಲ್ಪ ಆದುದರಿಂದ್ಯಾರು೦ಟು 
ಎಚ್ಚರಿಸುವವರೀ ನಿರ್ವಿಕಾರರೂಪನು! 6 


ಎಚ್ಚರಿಸಬಾರದಿನ್ನು ನಿದಿಸದೆ ಇರಬೇಕು 
ಅರಿವಾಗಿ ಇದಕ್ಕಿಂದು 'ಅಯೋಗ್ಯನೆಂದೊಡೆ 
ಪ್ರಣವ ಎದ್ದು ಹುಟ್ಟಳಿದು ಬಾಳ್ವ 
ಮುನಿಜನಸೇವೆಯೊಳ್‌ ಮೂರ್ತಿಯನ್ನಿಕ್ಕಬೇಕು. 7 


೬ ,ಜ00086, 


ಇರಾಯಣ ಗುರು / ವಿನಯ ಚೈತನ್ಯ ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಬೆಳಕು ಮೊದಲಾದ ಹಣ್ಣೈದನುಂಡು ನಾರುವ 
ನಳಿಕೆಯಲ್ಲೇರಿ ನಯದಲ್ಲಿ ತಿರುಗಿಯಾಡುವ 

ಗಿಣಿಗಳ್ಳೆದನ್ನು ಹರಿದು ಕೆಳಗೆಸೆಯುವ 
ಬೆಳಗಿನೊಡಲೆತ್ತಿಯೊಳಗೆ ಬೆಳಗಬೇಕು. 


ಇಬ್ಬದಿಯೂ ಬರುವ ಆರವಸ್ಥೆಗಳನ್ನು 

ಹೂಬಿಟ್ಟೊಂದು ಬಳ್ಳಿ ಬಂದು ಹರಡಿಯೆದ್ದಿರ್ಪ 
ತರುವಿನಡಿಗೆ ತಪಗೈದು ಬಾಳ್ವ 

ನರಂಗೆ ಬಾರದು ನರಕ ನೆನೆದುಕೊಳ್ಳಬೇಕು. 9 


"ಇರುಳಿನಲ್ಲಿರುವವ ಯಾರು ಹೇಳು ನೀ' ಎಂದು 
ಓರ್ವನೊದರಲದು ಕೇಳಿ ತಾನೂ ಹೀಗೆ 

ಅರಿಯಲು ಅವನನ್ನು ಯಾರು ನೀನೆಂದು 

ಕೇಳುವುದಿದರ ಪ್ರತಿವಾಕ್ಕವೇಕವಹುದು. 10 


'ಅಹಮಹಂ' ಎಂದು ಹೇಳ್ವುದೆಲ್ಲ ನೆನೆದೊಡೆ 

ಒಳಗೆ ಹಲವಲ್ಲವಿದೇಕವಹುದು; 

ಅಗಲುವ ಅಹಂತೆ ಅನೇಕವಾಗಲಾಗಿ 

ಈ ಪರಿ ಅಹಂ ತಿರುಳೂ ಜರುಗುತಿಹುದು. 11 


ತೊಗಲು, ಎಲುಬು, ಮಲ, ದುರಂತವಂತಃ- 

ಕಲೆಗಳು ಹೊತ್ತ ಹಮ್ಮೊಂದ ಕಾಣೋ, 

ಕೆಡುವುದಿದು ಅನ್ಯವುಕ್ಕಿ ತುಂಬಿಕೊಳ್ಳ 

ಹಿರಿದೊಂದು ಹಮ್ಮು ಬಾರದೆ ವರವ ನೀಡೋ. 12 


ತ್ರಿಗುಣಮಯ ತಿರುಭಸುಮವಿಟ್ಟ ಈಶಂಗೆ 

ಒಳಹೂವನ್ನಿಟ್ಟು ಕೈಮುಗಿದು ಅಕ್ಷವದಾರಿ 

ಸಕಲವಳಿದು ತಣಿದು ಕೇವಲದ 

ಮಹಿಮೆಯೂ ಬಿಟ್ಟು ಮಹದಲ್ಲಿ ಮುಳುಗಬೇಕು. 13 


ತ್ರಿಭುವನಸೀಮೆ ದಾಟಿ ತುಂಬಿ ತುಳುಕುವ 

ತ್ರಿಪುಟಿ ತೊಲಗಿ ಹೊಳೆಯುವ ದೀಪ 

ಕಪಟಯತಿಗೆ ಕರಗತವಾಗುವುದಿಲ್ಲೆಂಬ 
ಉಪನಿಷದೋಕ್ತಿರಹಸ್ಯವ ನೆನೆಯಬೇಕು. 14 


148 | ಪುಸ್ತಕ 33-34 ಆತ್ಮೋಪದೇಶ ಶತಕ 


ಪರವದರ ಹಾಲು ಸವಿದ ಭಾಗ್ಯವಂತರಿಗೆ 
ಹತ್ತುಸಾವಿರವರ್ಷವೊಂದಲ್ಲಹೊತ್ತು 

ಅರಿವು ಅಪರಪ್ರಕೃತಿಗಧೀನವಾದೊಡೆ 

ಅರೆಕ್ಷಣವೇ ಸಾವಿರವರುಷವಹುದು. 15 


ಅಧಿಕವಿಶಾಲಮರುಪದೇಶವೊಂದಾಗಿ 

ನದಿ ಉಕ್ಕುವಹಾಗೆ ಬ೦ದು ನಾದವು 

ಶುತಿಗಳೊಳ್‌ ಬಿದ್ದು ತೆರೆಯುವುದು ಕಣ್ಣು 

ಎಂದಿಗೂ ಯತಪೂರ್ಣ ಯತಿಯಾಗಬೇಕು. 16 


ಅಳಲುಕ್ಕಿ ಐದೆಸಳಾಂತೆರಡು ಮಹಡಾಗಿ 

ತಿರುಗುವ ಅನಾದಿ ಬೆಳಕು ತೂಗಿಯಾತ್ಮ- 

ನೆಳಲೊಡಲಾಗಿ ಹುರಿವುದು ತುಪ್ಪವೋ ಮುನ್ನಿನ 

ಹಳಸು ವಾಸನೆ ಬತ್ತಿಯು ವೃತ್ತಿಯಹುದು. 17 


ಅಹವು ಇರುಳಲ್ಲ, ಇರುಳಿರೆ ನಾವು ಅಂಧರಾಗಿ 

ಅಹಮಹಂ ಎಂದರಿಯದೆ ಇರುತಲಿದ್ದು, 

ಅರಿವುದರಿಂದ ಅಹಮಂ೦ಧಕಾರವಲ್ಲೆಂದು 

ಅರಿವುದಕ್ಕೀಗೆ ಯಾರಿಗೂ ಸಾರಬೇಕು. 18 


ಅಡಿ, ಮುಡಿ, ಕೊನೆ, ಅದುಂಟಿದುಂಟೆಂದು 
ಹೊಡೆದಾಡುವರು, ಆದಿಮಸತ್ತವುಳ್ಳದೆಲ್ಲವು, 

ಜಡವಿದೆಲ್ಲವೂ ಅನಿತ್ಯ, ನೀರಿನ 

ಆಕಾರಬಿಟ್ಟು ತರಂಗವನ್ಯವಹುದೇ? 19 


ಲೋಕಕ್ಕೆ ಬೇರೊಂದು ಸತ್ವವಿಲ್ಲ ಇದೆಯೆಂದು 
ಲೋಕರೊರೆವುದೆಲ್ಲವೂ ಊಹೆಯಹುದು; 

ಜಳನಿಂಗೆ ಹಾವೆಂದು ತೋರಿದರೂ 

ನಲುಮೆ ತುಂಬಿದ ಮಲರ್ಮಾಲೆ ನಾಗವಹುದೇ? 20 


ಪ್ರಿಯವೊಂದು ಬಗೆ, ಇದೆನ್ನ ಪ್ರಿಯ, ನಿನ್ನ 

ಪ್ರಿಯ, ಅಪರಪ್ರಿಯವೆಂದು ಬಹುವಿಧದಿ, 
ಪ್ರಿಯವಿಷಯದೊಡನೆ ಬರುವುದು ಭ್ರಮೆ, ತನ್ನ- 

ಪ್ರಿಯವೇ ಅಪರಪ್ರಿಯವೆಂದರಿಯಬೇಕು. 21 


ಅ ಸನ 


9 w ಕ 
)ರಾಯಣ ಗುರು / ವಿನಯ ಚೈತನ್ಯ ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಪ್ರಿಯವಪರನದು ಅದೆನ್ನ ಪ್ರಿಯ, ಸ್ವಕೀಯ- 
ಪ್ರಿಯವಪರಪ್ರಿಯ ಹೀಗಿರುವುದು ಕಟ್ಟಳೆ 

ಅದರಿಂದ ನರನಿಗೆ ನಲುಮೆ ನೀಡುವ 

ಕ್ರಿಯೆ ಅಪರಪ್ರಿಯಹೇತುವಾಗಿ ಮೂಡಬೇಕು. 22 


ಅಪರನಿಗಾಗಿ ಅಹರ್ನಿಶ ಪ್ರಯತ್ನವು 

ಕೃಪಣತೆಬಿಟ್ಟು ಕೃಪಾಲು ಗೈವನು; 

ಕೃಪಣನು ಅಧೋಮುಖನಾಗಿಬಿದ್ದು ಮಾಳ- 
ನಪಜಯಕರ್ಮ ತನಗೆ ಮಾತ್ರವಾಗಿ. 23 


ಅವನಿವನೆಂದರಿಯುವುದೆಲ್ಲ ನೆನೆದೊಡೆ 
ಅವನಿಯೊಳಾದಿಮವಾದ ಆತ್ಮರೂಪ, 

ಅವನವನಾತ್ಮಸುಖಕ್ಕೆ ಆಚರಿಸುವುದೆಲ್ಲ 

ಅಪರಂಗೆ ಸುಖವನೀಯಲು ಒದಗಬೇಕು. 24 


ಒಬ್ಬಂಗೊಳಿತು ಅನ್ಯಂಗಳಲು ಮಾಳ್ಪ 
ಕಾರ್ಯವಾತ್ಮವಿರೋಧಿಯೆಂದು ತಿಳಿಯಬೇಕು, 

ಪರಂಗೆ ಪರಮ ಪರಿತಾಪನೀಡುವವ 

ಉರಿನರಕಾಬ್ಧಿಯೊಳು ಬಿದ್ದುರಿವನಹುದು. 25 


ಅವಯವವೆಲ್ಲ ಅಡಗಿಸಿ ಆಣಿಯಾಗಿ ನಿಂತು 

ಆವರಿಸುವನು ಅವಯವಿ ಆವಿಯನ್ನು, 

ಅವನಿವನೆಂದದರಿಂದ ನೆನೆಯುವನು 

ಅವಶತೆಯಾದ ಅವಿವೇಕ ಮಾತ್ರದಿಂದ. 26 


ಇರುಳಲ್ಲಿದ್ದರಿಯುತ್ತಿರುವವನೇ ಆತ್ಮನು 

ಈ ಅರಿವೇ ನಾಮರೂಪವಾಗಿ 

ಕರಣದೊಡಿಂದ್ರಿಯ ಕರ್ತಒೃಕರ್ಮವಾಗಿಯೂ 

ಬರುವುದು ನೋಡು, ಮಹೇಂದಜಾಲವೆಲ್ಲವು. 27 


ಅಡಿ ಮುಡಿಯಳಿದು ಅಡಿಯಿಂದ ಮೌಲಿತನಕ 
ಸ್ಫುಟವರಿಯುವುದು ತುರ್ಯಬೋಧವಪ್ಪು; ದು, 
ಜಡವರಿಯುವುದಿಲ್ಲದು ಚಿಂತೆಮಾಡಿ ಹೇಳ್ವು- 


ದೆಡೆಯಲ್ಲಿದ್ದು ಅರಿವಲ್ಲಿಂದರಿಯಬೇಕು. 28 


ಪುಸ್ತಕ 33-34 ಆತ್ಮೋಪದೇಶ ಶತಕ 


ಮನಮಲರು ಕೊಯ್ದು ಮಹೇಶಪೂಜೆ ಮಾಳ 

ಮನುಜತಾ ಮತ್ತೊಂದು ಕಾರ್ಯ ಮಾಡಬೇಕಿಲ್ಲ, 
ವನಮಲರು ಕೊಯ್ಲೂ ಅದಲ್ಲದೊಡೆ ಮಾಯದ 

ಮನು ಒದರುತ್ತಿದ್ದೊಡೆ ಮಾಂಬುದು ಮಾಯೆ. 29 


ಜಡವರಿವುದಿಲ್ಲ ಅರಿವಿಗೆ ಚಿಂತೆಯಿಲ್ಲ 

ಓದುವುದು ಇಲ್ಲರಿವೆಂದು ಅರಿತೆಲ್ಲವ 

ಬಿಟ್ಟೊಡವ ವಿಶದಾಂತರಂಗನಾಗಿ ಮುಂದೆ 
ಒಡಲೊಳಮರ್ದು ತೊಳಲುವುದಿಲ್ಲ ದಿಟವು. 30 


ಅನುಭವ ಆದಿಯಲ್ಲೊಂದಿದ್ದೊಡಲ್ಲದೆ 

ಅನುಮಿತಿಯಿಲ್ಲ ಮುನ್ನವಿದು ಕಂಗಳಿಂದ 
ಅನುಭವಿಸದಿರಲಾಗಿ ಧರ್ಮಿಯುಂಟೆಂದು 

ಅನುಮಿತಿಯಿ೦ದ ಅರಿವುದಿಲ್ಲೆಂದರಿಯಬೇಕು. 3] 


ಅರಿವುದು ಧರ್ಮಿಯನ್ನಲ್ಲ, ಧರ್ಮವನ್ನು, 

ಒರೆವ ಈ ಧರ್ಮಿ ಅದೃಶ್ಯನಾದರಿಂದ 

ಧರೆ ಮೊದಲಾದವು ಒಂದೂ ಇಲ್ಲ 

ಹೊತ್ತ ರೂಪದರಿವುಳ್ಳದ್ದ ನೆನೆಯಬೇಕು. 32 


ಅರಿವು ನಿಜಸ್ಸಿತಿಯನರಿಯಲೋಸುಗ ಇಲ್ಲಿ 

ಧರೆ ಮೊದಲಾದ ವಿಭೂತಿಯಾಗಿ ತಾನೇ 
ಉರುಳುವವಸ್ಥೆಯೊಳೇರಿ ಬದಲಾಗಿ ಸುತ್ತಿ 

ತಿರುಗುವ ಅಲಾತದಂತೆ ತಿರುಗುತಿಹುದು. 33 


ಅರೆಕ್ಷಣಾದಿ ಆರೆಕಾಲುಗಳುಳ್ಳ 

ಉರುಳುತೇರನ್ನೇರಿ ಉರುಳುವುದು ಜಗವು, 
ಅರಿವಿನೊಳನಾದಿಯಾಗಿ ನಡೆವ ತನ್ನ- 
ಸಿರಿಯಾಟವೆಂದಿದನ್ನರಿಯಬೇಕು. 34 


ಹತ್ತುಸಾವಿರವಾದಿತ್ಕರೊ೦ದಾಗಿ 

ಬರುವಂತೆ ಬರುವುದು ವಿವೇಕವೃತ್ತಿ, 

ಅರಿವನ್ನು ಮಾಸುವ ಅನಿತ್ಯಮಾಯೆಯೆಂಬ ವ 

ಇರುಳ ಹರಿದೇಳ್ವ ಆದಿಸೂರ್ಯನಹುದು. 35 


೬ ನ 


ಸೆಪ್ಟೆಂಬರ್‌ 2017 | 151 


ರಾಯಣ ಗುರು / ವಿನಯ ಚೈತನ್ಯ ಐಪ್ರಲ್‌ - 


ಅರಿವಿಗೆ ಶಕ್ತಿ ಅನಂತವುಂಟಿದೆಲ್ಲ 

ಕೊನೆಗೊಳ್ಳಬಹುದು ಸಮವನ್ಯವೆಂದು ಹೀಗೆ 

ಇದ್ದಿರುವಾಗಿ ಇದರೊಳನ್ಯಸಾಮ್ಯವಾ೦ತ 

ಒಡಲೊಳಡಗಿ ತಿಳಿದು ಎಚ್ಚರಿಸಬೇಕು. 36 


ವಿಷಮತೆಯಾಂತೇಳುವ ಅನ್ಯೆಯನು ಗೆಲ್ಲಲು 

ವಿಷಮವಖಂಡ ವಿವೇಶಶಕ್ತಿಯಿಲ್ಲದೆ; 

ವಿಷಮೆಯನು ಗೆದ್ದದರಿ೦ದ ವಿವೇಕವೆಂಬ 
ವಿಷಯವಿರೋಧಿನಿಯೊಳು ಕೂಡಬೇಕು. 37 


ಹಲವು ವಿಧವಾಗಿ ಅರಿಯುವುದನ್ಯವೊಂದಾಗಿ- 
ಮೆರೆಯುವುದೇ ಸಮವೆಂದು ಮೇಲೆ ಹೇಳ್ವ 

ನೆಲೆಯನರಿತು ನೆಟ್ಟನೆ ಸಾಮ್ಯವೇಳುವ 
ಕಲೆಯದರೊಳಮರುತ್ತ ಬೆರೆಯಬೇಕು. 38 


ಒರೆದ ಶಕ್ತಿಗಳನನುಸರಿಸಿ ಎರಡನೆಯ 

ತಿರುವು ಇವಯೊಳು ಸಮದ ವಿಶೇಷವೊಂದೇ. 

ವಿರತಿ ಬಾರದ ವಿಷಮಾವಿಶೇಷವೊಂದೀ- 

ಪರಿ ಇವಿಬ್ಬಗೆಯದಾಗಿರುವವು. 39 


ಸಮದೊಳೂ ಅನ್ಕೆಯೊಳೂ ಸದಾ ಬಂದಿಲ್ಲ 
ಅಡಗುವುದುಂಟು ಇದದರ ವಿಶೇಷಶಕ್ತಿ 

ಅಮಿತವಿದಾದರೂ ಒಟ್ಟಿವುಗಳ 

ಭ್ರಮಗಲೆಯಿಂದಖಿಲವೂ ವಿಷಯವಹುದು. 40 


'ಇದು ಕೊಡ'ವೆಂಬುದರೊಳು ಮೊದಲ 'ಇದು' 

ವಿಷಮವು 'ಕೊಡ'ವು ವಿಶೇಷವಹುದು; 

ಮತಿ ಮುಂತಾದ ಮಹೇಂದಜಾಲವುಂಟಾಗಲು 

'ಇದು' ತಾನೇ ತಿರುಳೆಂದು ಕಾಣಬೇಕು. 4] 


'ಇದರಿವು' ಎಂಬುದರೊಳು ಮೊದಲ 'ಇದು' 

ಸಮ, ತನ್ನ ವಿಶೇಷವು ಬೋಧವಹುದು, 

ಮತಿಮುಂತಾದ್ದೆಲ್ಲ ನೀಗಿ ಮುಂದೆ ಸದ್‌- 

ಗತಿಬರಲಿಕ್ಕೆ 'ಇದ'ನ್ನು ಭಜಿಸಬೇಕು. 42 


152 | ಪುಸ್ತಕ 33-34 ಆತ್ಮೋಪದೇಶ ಶತಕ 


ಪ್ರಕೃತಿ ಹಿಡಿದು ಸುಳಿದಾಡಿಸುವಂತೆ 
ಸುಕೃತಿಗಳು ಕೂಡ ಸುಳಿಯುತಿಹರು ಅಯ್ಯೋ 
ವಿಕೃತಿ ಬಿಡಲಿಕ್ಕಾಗಿ ದುಡಿಯುವುದಿಲ್ಲ 

ಅಕೃತಿ ಫಲದ ಬಯಕೆಯನ್ನಳಿದರಿಯಬೇಕು. 43 


ಹಲಮತಸಾರವೂ ಏಕವೆಂದು ಕಾಣದೆ 
ಜಗದೊಳೊಂದಾನೆಯಲ್ಲಿ ಅಂಧರಂತೆ 

ಹಲವಿಧ ತರ್ಕವನ್ನೊದರುತ್ತ ಪಾಮರರು 

ಅಲೆಯುವುದ ಕಂಡಲೆಯದೆ ಅಡಗಬೇಕು. 44 


ಒ೦ದುಮತವನ್ಯಂಗೆ ನಿಂದ್ಯ, ಒಂದಲ್ಲೊದರುವ 

ತಿರುಳು ಮತ್ತೊಬ್ಬನ ಪಾಲಿಗೆ ಕೊರತೆಯಹುದು, 
ಧರೆಯೊಳಿದರ ರಹಸ್ಯವೊಂದುತಾನೆಂ- 

ದರಿವತನಕ ಭ್ರಮೆಯೆ೦ದರಿಯಬೇಕು. 45 


ಕಾದು ಜಯಿಸಲಸಾಧ್ಯ ಒ೦ದರೊಂದಿಗೆ 

ಯಾವಮತವೂ ಕಾದು ತೊಲಗುವುದಿಲ್ಲ, 
ಪರಮತವಾದಿಯಿದನ್ನು ನೆನೆಯದೆ ಸುಮ್ಮನೆ 

ಕಾದಿ ಕೆಡುವವನೆಂಬ ಬುದ್ದಿಬೇಕು. 46 


ಒಂದೇ ಮತವಾಗುವುದಕ್ಕೊರೆವರೆಲ್ಲರೂ 

ಇದು ವಾದಿಗಳು ಯಾರೂ ನೆನೆವುದಿಲ್ಲ, 
ಪರಮತವಾದವಳಿದ ಪಂಡಿತರು 

ಅರಿವರಿದರ ರಹಸ್ಯವಿನಿತೂ ಇಲ್ಲದಂತೆ. 47 


ತನುವಲ್ಲಡಗಿದ ಶರೀರಿ ತನ್ನ ಸತ್ತಾ- 
ತನುವಲ್ಲಿ ಅದೆನ್ನದಿದೆನ್ನದೆಂದೆಲ್ಲವನ್ನೂ 

ತನುತೆಯಬಿಟ್ಟು ನೆನೆಯುವರು, ಸಾಕ್ಷಾ- 
ದನುಭವಶಾಲಿಗಳಹುದಿವರು ನೆನೆದೊಡೆಲ್ಲ. 48 


ಅಖಿಲರೂ ಆತ್ಮಸುಖಕ್ಕಾಗಿ ಸಕಲ 

ಪಯತ ವೂ ಇಲ್ಲಿ ಸದಾಪಿ ಗೈಯುವವರು. 

ಗ | ಸೃ 

ಜಗದೊಳಿದೊಂದೇ ಮತವೆಂದು ನೆನೆಯುತ್ತ 
ಒಳಹೂವನಡಗಿಸಬೇಕಫಬಾರದಂತೆ. 49 


a ಸನ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ರಾಯಣ ಗುರು / ವಿನಯ ಚೈತನ್ಯ 


ನೆಲದೊಡನೆ ನೀರದರಂತೆ ಗಾಳಿ ಬೆಂಕಿ 

ಬಯಲು ಅಹಂಕೃತಿ ವಿದ್ಯೆ ಮನತಾನು 

ಅಲೆಗಳು ಕಡಲು ಎಂದಲ್ಲ ಎಲ್ಲ 

ಲೋಕಗಳೂ ಎದ್ದರಿವಾಗಿ ಮಾರ್ಪಡುವುದು. 50 


ಅರಿವಿನೊಳಿದ್ದೊಂದು ಹಮ್ಮು ಮೊದಲುಂಟಾಗಿ 

ಬರುವುದು ಇದರೊಂದಿಗಿದಂತೆ ವಾಮೆಯಾಗಿಯೂ 
ಬರುವುವಿವೆರಡು ಲತೆಗಳಂತೆ ಮಾಯಾ- 

ಮರ ಹರಡುವುದು ಅಖಿಲ ಮೂಡುವಂತೆ. 5] 


ಧ್ವನಿಮಯವಾಗಿ ಗಗನ ಜ್ವಲಿಸುವುದಂ- 

ದಿಗೆ ಕೆಡುವುದದರೊಳೆಲ್ಲ ದೃಶ್ಯಜಾಲವು. 

ಮತ್ತಲ್ಲಿ ತ್ರಿಪುಟಿಗೆ ಪೂರ್ಣತೆ ನೀಡುವ 

ಸ್ವರವು ಅಡಗುವೆಡೆ ಸ್ವಯಂಪ್ರಕಾಶವು. 52 


ಇದರೊಳೇಳ್ವ ಆದಿಮಶಕ್ತಿಯಿಲ್ಲಿ ಕಾಂಬುದು 

ಇದೆಲ್ಲವೂ ಈಯುವ ಆದಿಬೀಜವಹುದು 

ಮತಿಯದರೊಳಿಟ್ಟು ಮರೆಯದೆ ಮಾಯಾ- 
ಮತಿಯಳಿಯಲು ಮನನವ ಗೈಯಬೇಕು. 53 


ಎಚ್ಚರದವಸ್ಥೆ ನಿದ್ದೆಯೊಳಿಲ್ಲ ನಿದ್ದೆ 

ಮತ್ತೆದ್ದಾಗಲದೂ' ಸ್ಫರಿಸುವುದಿಲ್ಲ; 

ಅನುದಿನ ಹೀಗೆ ಇವೆರಡೂ ಆದಿಮಾಯಾ- 

ವನಿತೆಯಿಂದ ಹುಟ್ಟಿ ಬದಲಾಗುತಿಹುದು. 54 


ನೆಟ್ಟಕನಸಿದು ನಿದ್ದೆಯಂತೆ ನಿತ್ಯವೂ 
ಕೆಡುವುದಿದರಂತೆ ಕನಸೂ ಇದರಂತೆ 
ಕೆಟ್ಟಮತಿ ಕಾಣುವುದಿಲ್ಲ ಕೇವಲದೊಳ್‌ 


ಪಡುವುದರಿಂದನಿಶ ಭ್ರಮಿಸುತಿಹುದು. 55 

ಕಡಲೊಳೇಳ್ವ ತೆರೆಯಂತೆ ಕಾಯವೊಂದೊಂದು 
ಒಡನೊಡನೇರಿ ಎದ್ದು ಅಮರುತಿಹುದು 

ಅಳಿವಿದಕೆಲ್ಲಿದಯ್ಕೋ! ಮೂಲಸಂವಿತ್‌- 

ಕಡಲೊಳು ಎಡೆಬಿಡದಂತ ಕರ್ಮವಹುದು. 56 


154 | ಪುಸ್ತಕ 33-34 ಆತ್ಮೋಪದೇಶ ಶತಕ 


ಅಲೆಯಡಗಿದ ಕಡಲೊಳುಂಟನಂತ ಮಾಯಾ- 

ಕಲೆಯಿದು ಕಲ್ಕೆಯನಾದಿ ಕಾರ್ಯವಿದು, 

ಸಲಿಲ ರಸಾದಿ ಶರೀರವೆತ್ತಿ ನಾನಾ- 

ಲೋಕವೊಡಲಾಗಿ ಒಡಲಾಗಿ ನಿಲ್ಲುತಿಹುದು. 57 


ನವನವ ನೆನ್ನೆ ಇಂದು ನಾಳೆ ಬೇರೆ 
ದಿನವಿದು ಹೀಗೆ ಚಿಂತೆಮಾಡದಿರು 
ಅವಿರತವೆಣಿಸಿ ಅಳೆಯುವುದೆಲ್ಲವೂ 
ಭ್ರಮೆ, ಯಾವ ಭೇದವೂ ಇಲ್ಲೆಂದರಿಯಬೇಕು. 58 


ಅರಿವನ್ನು ಹೀಗೆ ಬಿಟ್ಟು ನಾನೂ ಇಲ್ಲ ಎನ್ನನು 

ಬಿಟ್ಟೊಡೆ ಅರಿವೂ ಇಲ್ಲ, ಪ್ರಕಾಶಮಾತ್ರವಹುದು; 
ಅರಿವರಿಯುವವನೆಂದು ಎರಡು ನೆನೆದೊಳು 

ತಿರುಳೊಂದೇ ಅದರಲ್ಲಿಲ್ಲ ವಾದವೇನೂ. 59 


ಅರಿವನ್ನೂ ಮಮತೆಗಧೀನಗೊಳಿಸಿ 

ಹೇಳ್ದರಿದರ ಪರಮಾರ್ಥವ ನೆನೆಯದಂತೆ, 

ಹೇಳಿದರೂ ಆ ಪರತತ್ವವೆಂಬಹಾಗೀ- 

ಅರಿವು ಅನ್ಯವಾಗದು ಅರಿವವಂಗೆ 60 


ಹೊರವಿಷಯ ಮೆರೆಯುತಿದೆ ಬೇರುಬೇರಾಗಿ 
ಅಳತೆಯಿಡುವ ಇಂದ್ರಿಯವಾಂತು ತನ್ನ ಧರ್ಮ 

ಜಳತೆ, ಅದಿಲ್ಲಿ ದಿಗಂಬರಾದಿ ನಾಮಾ- 
ವಲಿಯೊಂದಿಗೆದ್ದರಿವಾಗಿ ಮಾರುತಿಹುದು. 61 


ಪರವಶನಾಗಿ ಪರತತ್ವವೆನ್ನದೆಂದು ನೆನೆಯ 
ಬಾರದುಬಾರದೆಂದು ಕಥಿಸುವುದರಿಂದ 

ಬರುವರಿವ್ಯಾವುದೂ ಬಾರದು ಕಥಿಸುವುದರಿಂದ 
ಪರಮಪದವ ಪರಿಚಿಂತೆ ಮಾಡಬೇಕು. 62 


ಅರಿವಿನೊಳಿದ್ದಪರತ್ವವಾಂತುಕೊಳ್ಳದೆ 

ಈ ಅರಿವನಿಲ್ಲಿ ಅರಿಯುವುದಲ್ಲದೆ ತಾನು 

ಪರವಶನಾಗಿ ಅರಿಯೊಲ್ಲ ಪಂಡಿತನ 

ಪರಮರಹಸ್ಯವಿದನ್ನು ನೋಡುವವರಾರು! 63 


ay Wr 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 |155 


ನಾರಾಯಣ ಗುರು / ವಿನಯ ಚೈತನ್ಯ 


ಪ್ರತಿವಿಷಯ ಪ್ರತಿಬ೦ಧವೇರಿ ಬಾಳ್ವು- 

ದಿದನ್ನು ನಿಜಸ್ಮೃತಿಯೇ ಅಲ್ಲಗಳೆಯುವುದು 
ಅತಿವಿಶದಸ್ಮೃತಿಯಿ೦ದತೀತವಿದ್ಯಾ- 

ನಿಧಿ ಹೊಳೆಯುವುದಿದರೊಳಿಲ್ಲ ನೀತಿಗೇಡು. 64 


ಒಮ್ಮೆ ನಾವರಿಯದದೇನೂ ಇಲ್ಲವಿಲ್ಲಿ 
ಒಡಲಮರೆಯಿಂದರಿವುದಿಲ್ಲೆಚ್ಚರಗೊಂಡೆಲ್ಲ 

ಅರಿವವರಿಲ್ಲ ಎಲ್ಲೆಯಿಲ್ಲದಿರಲಾಗಿ ಈ- 

ಒಲುಮೆ ಯಾರರಿವರು ವಿಚಿತ್ರವಯ್ಯೋ! 65 


ಎರೆ ಮುಂತಾದವುಗಳೆಂದೂ ಈ ತೆರದಿ 

ಬರುವುದಿನ್ನೂ; ಬರಲೊಲ್ಲದೆ ನಿಲ್ವುದೊಂದೇ; 

ಅರಿವದು ನಾವದುತಾನೆ ಮತ್ತೆಲ್ಲರೂ, 

ಅದರ ರೂಪವದಾಂತು ನಿಲ್ಲುತಿಹುದು. 66 


ಗಣನೆಯಿಂದಧಿಕವಾದುದೊಂದು ಸಾಮಾನ್ಯ 

ಇವೆರಡನ್ನೂ ಹೊರತು ಮತ್ತೊಂದು ರೂಪವಿಲ್ಲ 
ಎಚ್ಚರದಲ್ಲೂ ಅದು ನಿದ್ರೆಯಲ್ಲೂ ಮೇಲಿನ 

ನಗರದಲ್ಲೂ ಎಲ್ಲಿಯೂ ಇಲ್ಲ ದಿಟವು 67 


ಉರಗ ಹಗ್ಗದವೋಲು ಹಮ್ಮು ಎರಡಾಗಿ 

ಅರಿವಲ್ಲೂ ಅಂಗಿಯಲ್ಲೂ ಹೊಕ್ಕುತಿರಲು 

ಒಮ್ಮೆ ಆರ್ಯೆಯಿದಿಲ್ಲಿ ಅನಾರ್ಯೆಯಾಗುವುದು 
ಮತ್ತೊಮ್ಮೆಯೆಂದು ಬಲ್ಲಿದ ತಿಳಿಯಬೇಕು. 68 


ಶೃತಿಮೊದಲಾದ ತುರಗಗಳ ಹೂಡಿ 
ಆತ್ಮಪ್ರತಿಮೆಯೇಳ್ವ ಕರಣಪ್ರವೀಣನು 
ರತಿರಥವನ್ನೇರಿ ಹಮ್ಮು ರಮ್ಮರೂಪಗಳೂಂ- 


ದಿಗೆ ಒಡನಾಡುವನು ಎಡೆಬಿಡದೆ ಹೊರಗೆ. 69 

ಒಂದೇ ರತಿಯು ಅಹಂತೆ ಇಂದ್ರಿಯಾಂತಃ- 
ಕರಣಕಳೇಬರವೆಂಬುದೆಲ್ಲವಾಗಿ 

ಅರಳುವುದಿದಕ್ಕೆ ವಿರಾಮವೆಲ್ಲಿ, ಅರಿವವ 

ಬೇರೆಂದರಿವವರೆಗೂ ನೆನೆಯಬೇಕು. 70 


156 | ಪುಸ್ತಕ 33-34 ಆತ್ಮೋಪದೇಶ ಶತಕ 


ಸವನವಳಿದು ಸಮತ್ತವಾಂತು ನಿಲ್ವುದಿಲ್ಲ 

ಅವನಿಯೊಳ್ಳಾರೂ, ಅನಾದಿಲೀಲೆಯಹುದು; 
ಅವಿರಳವಾಗುವುದಿದೆಲ್ಲವನ್ನೂ ಅರಿದೊಡೆ 

ಅವಂಗೆ ಭವಿಸುವುದೆಲ್ಲೆಯಿಲ್ಲದ ಸುಖವು. 71 


ಕ್ರಿಯೆಯೊಂದುಕಡೆ ಇದವಿದೈೆ, ಕೇವಲ 

ಚಿನ್ಮಯಿ ಮತ್ತೊಂದೆಡೆಯಿದು ಎದ್ಕೆ ಮಾಯೆಯಿಂದ 
ನಿಯತವಿದೀಗೆ ನಿಂತರೂ ಬೇರಾಗಿ 

ಅದ್ವಯಪರಭಾವನೆ ತುರ್ಯನೀಡುತಿಹುದು. 72 


ಒಂದು ತಿರುಳೊಳನೇಕವು೦ಟನೇಕ- 
ತಿರುಳೊಳೊಂದರ್ಥವೂ ಎಂಬ ತಿಳಿವಿನಿಂದ 
ಅರಿವಿನೊಳಡಗುವುದಭೇದವಾಗಿದೆಲ್ಲರೂ 
ಅರಿಯುವುದಿಲ್ಲತಿಗೋಪನೀಯವಹುದು. 73 


ಧೂಳದು ಧರೆಯೊಳಸಂಖ್ಯ ಆ ಧೂಳ- 

ಲ್ಲಡಗಿದ ಧರೆಗಿಲ್ಲ ಭಿನ್ನಭಾವ; 

ಜಡವಡಗುವುದದರಂತೆ ಚಿತ್ತಿನಲಿ ಚಿತ್ತೊ- 

ಡಲಿನಲಿ ಇದನಿಲ್ಲಿ ನೆನೆದೂಡೊಂದೇ. 74 


ಪ್ರಕೃತಿಯೆ ನೀರು ತನುವೆ ನೊರೆ ಕಡಲದಾತ್ಮನು 

ಅಹಮಹಂ ಎಂದಲೆವುದೂರ್ಮಿಜಾಲವು 

ಒಳಹೂವೊಳೇಳ್ವ ಅರಿವೆಲ್ಲವು ಮುತ್ತು ತಾನು 

ಸವಿಯುವಂತ ಅಮೃತವಾಗಿರುವುದಿಲ್ಲಿ ದಿಟವು. 75 


ಮರಳು ಅಳತೆಬಿಟ್ಟುಸುರಿದ ಬಾವಿಮೇಲೆ 
ಸಾಲುಸಾಲಾಗಿ, ಅಲೆಬೀಸುತ್ತಿರುವ ಹಾಗೇ 
ಅನೃತಪರಂಪರೆ ಬೀಸಿ ಅ೦ತರಾತ್ಮನನ್ನು 
ಒಳಗೇ ಬಹುರೂಪವಾಗಿಸುವುದು. 76 


ಪರವೊಂದು ಬಯಲು ಹರಡಿದ ಶಕ್ತಿ ಗಾಳಿಯು 

ಅರಿವನಲ, ಜಲವಕ್ಷ, ಇಂದ್ರಿಯಾರ್ಥವು 

ಧರಣಿ, ಇದು ಹೀಗೆ ಐದು ತತ್ವವಾಗಿ ನಿಂತು 
ಉರಿಯುವುದಿದರ ರಹಸ್ಕವೇಕವಹುದು. 77 


೪೬೮ ಸಂ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ನಾರಾಯಣ ಗುರು / ವಿನಯ ಚೈತನ್ಯ 


ಮರಣವೂ ಇಲ್ಲ ಜನನವಿಲ್ಲ ಬಾಳೂ 

ನರಸುರರಾದಿಗಳೂ ಇಲ್ಲ ನಾಮರೂಪ 

ಮರುವೊಳಡಗಿದ ಮರೀಚಿನೀರಂತೆ 

ನಿಲ್ವೊಂದು ತಿರುಳು ತಿರುಳಲ್ಲ ನೆನೆಯಬೇಕು. 78 


ಜನನಸಮಯ ಸ್ಥಿತಿಯಿಲ್ಲ ಜನಿಸಿದವನ್ಯ- 

ಕ್ಷಣದೊಳಿಲ್ಲ ಇದಿರುವುದಿದಾವ ರೀತಿ? 

ಹನನವೂ ಹೀಗೆಯೇ ಆಗಿರುವುದರಿಂದ 

ಜನನವೂ ಇಲ್ಲ ಇದು ಚಿತ್ರಭಾವವೆಲ್ಲ. 79 


ಸ್ಥಿತಿಗತಿಯಂತೆ ವಿರೋಧಿಯಾದ ಸೃಷ್ಟಿ- 
ಸ್ಥಿತಿಲಯಗಳೊಂದೆಡೆ ಒಗ್ಗೂಡಿಹುದು ಹೇಗೆ 

ಗತಿಯಿವು ಮೂರಕ್ಕೂ ಎಲ್ಲೂ ಇಲ್ಲಿದನೆನೆದೊಡೆ 
ಕ್ಷಿತಿಮೊದಲಾದವು ವಾಗ್ಗಾಮಾತ್ರವಹುದು. 80 


ಪ್ರಕೃತಿ ಒಡೆದೊಂದುಭಾಗ ಭೋಕರೂಪ 

ಸಕಲವಾಗಿ ಹೊರಗೆ ಮೆರೆಯುತಿಹುದು 
ಇಹಪರವಾದೊಂದು ಭಾಗವಿದಂತೆಯಿಂದ 

ಅರಳುವುದಿದು ಭೋಗ್ಯವಿಶ್ಚವಹುದು. 8] 


ಅರಣಿ ಕಡೆದೇಳ್ವ ಬೆಂಕಿಯಂತೆ ಹುಡುಕುವವ- 

ರೊಳಿದ್ದು ಎಲ್ಲೆಮೀರಿ ಹೊಮ್ಮುವ ವಿವೇಕವು 
ಪರಮಚಿದಂಬರವಾಂತ ಭಾನುವಾಗಿ ನಿಂತು- 
ರಿವುದಿದಕಾಗುವುದೆಲ್ಲವೂ ತುತ್ತು 82 


ಒಡೆವುದಿರುವುದೇಳುವುದೊಂದು ಮಾರ್ಪಟ್ಟು 
ಮುಂದೊರೆವುದಿಲ್ಲಿ ಒಡಲ ಸ್ವಭಾವವಹುದು 
ಮುಡಿಯೊಳಿದ್ದರಿಯುತಿದೆ ಮೂರನೂ ಆತ್ಮ 
ಬೇನೆಯಳಿದೊಂದಿದು ನಿರ್ವಿಕಾರವಹುದು. 83 


ಅರಿವುದರಿಂದ ಅವನಿವಿಕಾರವುಂಟೆಂ- 

ದೊರೆವುದ ನೆನೆದೊಡೆ ಹುಸಿ, ಉಳ್ಳದುರ್ವೀ; 

ಬಹುವಿಧವಾಗಿ ನೆಲೆಯಳಿದು ನಿಲ್ವುದೆಲ್ಲ 

ಅರಿವಿನೊಳೇಳ್ತ ಪಕ್ಷ ತಿಸ್ತರೂಪವಹುದು. 84 


ವಲ 


158 | ಪುಸ್ತಕ 33-34 ಆತ್ಮೋಪದೇಶ ಶತಕ. 


ನೆರಳೂಂದು ಬಿಂಬವಪೇಕ್ಷಿಸದೆ ನಿಲ್ವುದಿಲ್ಲ 

ಏಳುವ ಜಗವು ಬಿಂಬರಹಿತವಾದ್ದರಿಂದ 

ನೆರಳೂ ಅಲ್ಲವಿದು ನಿಜವೂ ಅಲ್ಲ ಪಂಡಿತ 

ಬರೆದಿಡುವ ಫಣಿಯಂತೆ ಕಾಣ್ತುದೆಲ್ಲ. 85 


ತನು ಮೊದಲಾದವು ಸರ್ವ, ಒಂದೊಳೊಂದಿಲ್ಲ 

ಅನೃತವೂ ಆಗಿಯದರಿಂದ ಅನ್ಯಭಾಗವು 

ಅನುದಿನವೂ ಅಸ್ತಮಿಸದಿರಲಾಗಿ 

ಮತ್ತೆ ಖತರೂಪವಾಗಿ ಹಿಗ್ಗುತಿಹುದು. 86 


ತಾನಾಗಿಯೇ ಇದೆಲ್ಲವು೦ಟು ತಮ್ಮೊಳೊಂದೊಂದು 

ಬಗೆ ಬೇರೆಯವುಗಳೊಳಿಲ್ಲ ಈ ರೀತಿ 

ತನು ಮೊದಲಾದವು ಸತ್ತೂ ಅಲ್ಲ ನೆನೆದೊಡೆ 

ಅನೃತವೂ ಅಲ್ಲ ಅದವಾಚ್ಯವಹುದು. 87 


ಸಕಲವೂ ಉಳ್ಳದ್ದೇ ತತ್ವಚಿ೦ತಾಗ್ರಹನಿದ- 

ನೆಲ್ಲವನ್ನೂ ಒಂದಾಗಿ ಗಹಿಸುತಿಹನು, 

ಒಳಮುಖವಾಗಿ ಅರಿಯದೊಡೆ ಮಾಯೆಯೆಂಬ ಬಲು- 
ಹಗೆ ಹಲವೂ ಬಹುಭ್ರಮೆಯನಿಕ್ಕುತಿಹುದು. 88 


ಅರಿವಿನೊಳಿದ್ದು ಸದಸ್ತಿಯೆಂದಸಂಖ್ಯ 

ಕಿಡಿಚೆದರಿ ಭುವನ ಸ್ತುರಿಸುವುದರಿಂದ 

ಅರಿವಲ್ಲದೆ ಯಾವ ವಸ್ತುವೂ ಇಲ್ಲವೆಂದು 

ಅರಿಯಬೇಕೀ ಅರಿವೀವುದೇಕರೂಪ. 89 


ಅನೃತವಸ್ಮಿತೆಯನ್ನು ಮರೆಸುವುದಿಲ್ಲೆಂ- 

ಬುದು ದಿಟವು, ಸದಸ್ಮಿಯೆಂದು ಹಾಗೇ 

ಹೆಜ್ಜೆಹೆಜ್ಜೆಗು ಅಸ್ತಿತೆಯಿಂದ ಬಳಸಿರಲಾಗಿ 

ಸದ್ರನವದರಿಂದ ಕಳೇಬರಾದಿಯಹುದು. 90 


ಪ್ರಿಯವಿಷಯಂ ಪ್ರತಿ ಮಾಡುತ್ತಿರ್ಪ ಯತ್ನವು 

ನಿಯತವೂ ಹಾಗೆಯೇ ನಿಲ್ಲುತಿರಲು 

ಪ್ರಿಯವಜವು ಅವ್ಯಯವು ಅಪ್ರಮೇಯವು 

ಏಕಾದ್ವಯವಿದು ತಾನೆ ಸುಖವಾಂತು ನಿಂತಿಹುದು. 9] 


ಜತ ,ಜ೦086, 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಗಇರಾಯಣ ಗುರು / ವಿನಯ ಚೈತನ್ಯ 


ವ್ಯಯಬಾರದೆ ಹೊರಗೆ ದುಡಿವ 

ನಿಯಮವಿರುವುದರಿಂದ ನಿತ್ಯವಾದ 

ಪ್ರಿಯವೊಳಗೇ ಅಗಲದೆಯುಂಟಿದಕ್ಕೀ- 

ಕ್ರಿಯೆಯೊಂದು ಕೇವಲಬಾಹ್ಯಲಿಂಗವಹುದು. 9) 


ಚಂಚಲವೊಡಲಳಿದ ತನಗೆ ತನ್ನಾತ್ಮ- 

ಕಿ೦ತಧಿಕ ಪ್ರಿಯವಸ್ತುವಿಲ್ಲ ಬೇರೆ; 

ಮೆರೆವ ಆತ್ಮಗತಪ್ರಿಯವು ಬಿಡದೆ ಈ 

ನೆಲೆಯೊಳಿರುವುದರಿಂದ ಆತ್ಮ ನಿತ್ಯ 93 


ಜಗವೂ ಸತ್ಯವೂ ಬೆರೆತು ನಿಂತಿರುವ 

ನೆಲೆ ಬಹುದೊಡ್ಡ ನೀತಿಗೇಡಿದಹುದು 

ಕೊನೆಯಿಡಲಾಗದ ಅವಾಂಗ್ಗನೋಗೋ- 

ಚರವಿದರೊಳು ಪ್ರಮಾಣವೆಲ್ಲಿ ಚರಿಸುತಿಹುದು? 94 


ವಿಪುಲತೆಯಾಂತ ಎನೋದವಿದ್ಕೆ ಮಾಯಾ- 

ವ್ಯವಹಿತೆಯಾಗಿ ಮೆರೆವ ವಿಶ್ವವೀರ್ಯ 
ಇವಳಿವಳವತೀರ್ಣೆಯಾಗುವಳಿಲ್ಲಿ ತನ್ನ 
ಅವಯವವಂಡಕಟಾಹಕೋಟಿಯಹುದು. 95 


ಅಣುವೂ ಅಖಂಡವೂ ಅಸ್ತಿ ನಾಸ್ತಿಯೆಂದು 

ಹೀಗೆ ಮೆರೆಯುವುದಿಭಾಗವಾಗಿ ಎರಡೂ 

ಕೂಡುವುದನಂತರ ಅಸ್ತಿ ನಾಸ್ತಿಯೆಂದೀ- 

ಅನುಭವವೂ ನೆಲೆಯಳಿದು ನಿಲ್ಲುತಿಹುದು. 96 


ಅಣು ಅರಿವಿನ ಮಹಿಮೆಯೊಳಂಗವಿಲ್ಲದೆ 

ಕೂಡುವುದಖಂಡವೂ ಅ೦ದು ಪೂರ್ಣವಹುದು; 

ಅನುಭವಿಸದೆ ಅರಿವುದಿಲ್ಲಖಂಡವಾದ ಚಿದ್‌- 

ಘನವಎದು ಮೌನಘನಾಮೃತಾಬ್ಧಿಯಹುದು. Rp 


ಅತಿಸುಖವೆಂದನಿಶ ಕಥಿಸುವುದರಿಂದ 
ಮತಿ ಮೊದಲಾದವು ನೀಗಿದೊಡೂ ಆತ್ಮನು 
ತಾನೇ ಅಳಿಯದೆ ಅರಿವೆಂದು ಹೇಳಬೇಕು. 98 


£ ಈವರೆಗೆ ನಾವೊಂದುವಸ್ತುವನರಿಯಲಿಲ್ಲವಿಲ್ಲಿ 


160 | ಪುಸ್ತಕ 33-34 


ಆತ್ಮೋಪದೇಶ ಶತಕ 


ಅರಿವುಹಮ್ಮುಗಳೆರಡೂ ಆವರಣವಳಿದವಂಗೆ 

ಒಂದೇ, ಉಳಿದವರಿಗೆ ವಾದವುಂಟು, 

ಅರಿವನು ಬಿಟ್ಟು ಹಮ್ಮು ಅನ್ಯವಾದೊಡೆ 

ಅರಿವನರಿಯಲಿಕೂ ಯಾರು ಇಲ್ಲ ಇಲ್ಲಿ. 99 


ಅದು ಅಲ್ಲ ಇದು ಅಲ್ಲ ಸದರ್ಥವೂ ಅಲ್ಲ 

ಸಚ್ಚಿದಮೃತ ನಾನೆಂದು ತಿಳಿದು ಧೀರನಾಗಿ 

ಸದಸದೆಂಬ ಪ್ರತಿಪತ್ತಿಯಳಿದು ಸತ್ತೋ- 

ಮಿತಿ ಮೃದುವಾಗಿಮೃದುವಾಗಿ ಅಮರಬೇಕು. 100 


ಅನುವಾದಕರ ಪರಿಚಯ: ವಿನಯ ಚೈತನ್ಯ 1952ರಲ್ಲಿ ಕೇರಳದ ಕ್ರೈಸ್ತ ಕುಟುಂಬವೊಂದರಲ್ಲಿ 
ಜನಿಸಿದರು. ತಮ್ಮ ಹತ್ತೊಂಬತ್ತನೆಯ ವಯಸ್ಸಿನಲ್ಲಿ ಡಾಕ್ಟರ್‌ ನಟರಾಜ ಗುರು ಅವರ 
ಪ್ರೇರಣೆಯಿ೦ದ ದೀಕ್ಷೆ ಪಡೆದ ಇವರು 1971ರಿಂದ 2009ರ ವರೆಗೆ ಬೆಂಗಳೂರು ಬಳಿ 
ಸೋಮನಹಳ್ಳಿಯಲ್ಲಿರುವ ನಾರಾಯಣ ಗುರುಕುಲದ ಉಸ್ತುವಾರಿ ಹೊತ್ತು ಸಾಧಕರಾಗಿ 
ನೆಲೆಸಿದ್ದರು. 2009ರಲ್ಲಿ ಗುರುಕುಲವನ್ನೂ ಕಾವಿವಸ್ತವನ್ನೂ ತೊರೆದು ಸ್ವತಂತ್ರ ಸಾಧಕರಾಗಿ 
ಸಂಚಾರ ಪ್ರಾರಂಭಿಸಿದರು. ಟಿಬೆಟ್ಟಿನ ಮಂತ್ರಯಾನ ಯೋಗಿ ಮಿಲರೇಪನ ಕುರಿತು 
ಇವರು ಮಲಯಾಳಂನಲ್ಲಿ ರಚಿಸಿದ ಕೃತಿ ವಿಖ್ಯಾತವಾದದ್ದು. ಶ್ರೀಯುತರು ಕನ್ನಡದ 
ವಚನ ಹಾಗೂ ತತ್ವಪದ ಪರಂಪರೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು ಅಕ್ಕಮಹಾದೇವಿಯ 
ವಚನಗಳನ್ನು ಮಲಯಾಳಕ್ಕೂ ಇಂಗ್ಲಿಷಿಗೂ ಅನುವಾದಿಸಿದ್ದಾರೆ. 


೬ ಸಂಗ 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ನಾರಾಯಣ ಗುರು / ವಿನಯ ಚೈತನ್ಯ 


ಇತಿಹಾಸ ದರ್ಪಣದ ಹಿಂದಿನ ಸಂಚಿಕೆಗಳ ದರ ಪಟ್ಟಿ 


ಸಂಚಿಕೆಗಳು ರೂ. (ಪುಸ್ತಕಗಳು [ರೂ 
eel lems [al 
ಇತಿಹಾಸ ದರ್ಪಣ ಪುಸ್ತಕ -2* ₹12೯ ಇತಿಹಾಸ ದರ್ಪಣ ಪುಸ್ತಕ -17 ೫೫ 
ವವ TT 
EEE ENCE 
CTD: Trach 
EEE AEN CEN 
eral [eres [a] 
CENTS 
meal [omer el 
NCCES 
rfl [amma [el 
mmo [af {amass Jel 


ಇತಿಹಾಸ ದರ್ಪಣ ಪುಸ್ತಕ -15 401] ಅತಿಹಾಸ ದರ್ಪಣ ಪುಸ್ತಕ - 29 oo] 


SOOO NEE 0ಎ ಚಚ ಚ ಸಚ ಚ ಸಜ ಚನ ಸ ಸಚ ಸಚ ಸಬ ಸ ಎ ಎ RSS 


ಹಿ೦ದಿನ ಸಂಚಿಕೆಗಳು ಬೇಕಾಗಿರುವವರು ಅವಶ್ಯವಿರುವ ಸಂಚಿಕೆಗಳನ್ನು ಗುರುತು ಮಾಡಿ, ಅವುಗಳ ಒಟ್ಟು 
ಮೊಬಲಗುವನ್ನು “Editor, Itihasa ವಾ್‌ ಹೆಸರಿಗೆ ಬೆಂಗಳೂರಿನಲ್ಲಿ ಸಂದಾಯವಾಗುವಂತೆ 
ತೆಗೆಸಿದ ಚೆಕ್‌ / ಡಿಡಿ ಮೂಲಕ ಪಟ್ಟಿಯನ್ನು ನಮ್ಮ ವಿಳಾಸಕ್ಕೆ ಕಳುಹಿಸಿ ಕಳುಹಿಸಕೊಟ್ಟಲ್ಲಿ ತಮಗೆ 
ಅಂಚೆಯ ಮೂಲಕ ಕಳುಹಿಸಿಕೊಡಲಾಗುವುದು. 

ವಿಶೇಷ ಕೊಡುಗೆ: ಇತಿಹಾಸ ದರ್ಪಣ ನಿಯತಕಾಲಿಕೆಯ ಎಂಟನೇ ವಾರ್ಷಿಕೋತ್ಸವದ ಪ್ರಯುಕ್ತ ರೂ. 
500/- ಮೇಲ್ಪಟ್ಟ ಮೊತ್ತದ ಸಂಚಿಕೆಗಳ ಖರೀದಿಯ ಮೇಲೆ ಶೇ 15% ರಷ್ಟು ಹಾಗೂ ರೂ. 1000/- 
ಮೇಲ್ಪಟ್ಟ ಮೊತ್ತದ ಪುಸ್ತಕ ಖರೀದಿಯ ಮೇಲೆ ಶೇ 25% ರಷ್ಟು ವಿಶೇಷ ರಿಯಾಯಿತಿಯನ್ನು ನೀಡಲಾಗುವುದು. 
-ಸಂಪಾದಕರು. 

ನಮ್ಮ ಎಳಾಸ: ಸಂಪಾದಕರು, ಇತಿಹಾಸ ದರ್ಪಣ, 833/ಎ, ಐ.ಟಿ.ಐ ಕಾಲೇಜು ಹತ್ತಿರ, ಕೆಂಪೇಗೌಡನಗರ, 
ವಿಶ್ವನೀಡಂ - ಅಂಚೆ, ಬೆಂಗಳೂರು - 560091. ಮೊ. 7829404063. 


. ಕೃಷ್ಣದೇವ)ರಾಯ ಮತ್ತು ವಿಜಯನಗರ ಸಾಮ್ರಾಜ್ಯ - ವಿಶೇಷ ಸಂಚಿಕೆ. 

ಲ ನಮ್ಮ ಬೆಂಗಳೂರು - ವಿಶೇಷ ಸಂಚಿಕೆ. 

. ಕರ್ನಾಟಕದಲ್ಲಿ ಪುರಾತತ್ವ ಅಧ್ಯಯನಗಳು - ವಿಶೇಷ ಸಂಚಿಕೆ. 

: ಹೈದರಾಲಿ ಮತ್ತು ತೀಪೂ ಸುಲ್ತಾನರ ಮೂಲ ದಾಖಲೆ- ವಿಶೇಷ ಸಂಚಿಕೆ. 
ಸಂಚಿಕೆಗಳು ಲಭ್ಯವಿರುವುದಿಲ್ಲ. 


~ & WwW ರಿತಿ ಕಾಡ 


ಕಾೂಶಾಸ ವರಣ 


162 | ಪುಸ್ತಕ 33-34 


ಸೋಮನಾಥ : ರೊಮಿಲಾ ಥಾಪರ್‌ 
ಅವರ ವಿಶ್ಲೇಷಣಾ ಕ್ರಮ 


ಎಂ. ಕೆ. ಮಾಧವಿ 
ಸಹಪ್ರಾಧ್ಯಾಪಕರು 

ಇತಿಹಾಸ ವಿಭಾಗ 

ಮಹಿಳಾ ಸರ್ಕಾರಿ ಕಾಲೇಜು 
ಮಂಡ್ಯ 


ಊಲ್ರಚೀನ ಭಾರತದ ಆಧುನಿಕ ಚರಿತ್ರೆಕಾರರಲ್ಲಿ 
ರೂಪಾ ಥಾಪರ್‌ ಪ್ರಮುಖರು. 1960ರ 
ದಶಕದಿಂದ ಆರಂಭಗೊಂಡ ಅವರ ಚಾರಿತ್ರಿಕ 
ಅಧ್ಯಯನಗಳಲ್ಲಿ, ಆವರೆಗಿನ ಭಾರತದ ಚರಿತ್ರೆಯ 
ಬರಹಗಳಲ್ಲಿ ಕಂಡುಬರುವ ವಸಾಹತುಶಾಹಿ ಮತ್ತು 
ರಾಷ್ಟ್ರೀಯವಾದಿ ದೃಷ್ಟಿಕೋನಗಳ ಸೂಕ್ಷ್ಮ ವಿಶ್ಲೇಷಣೆ, 
ವಿಮರ್ಶೆ, ಪ್ರಾಚೀನ ಭಾರತದ ಸಾಮಾಜಿಕ ಮತ್ತು 
ಸಾಂಸ್ಕೃತಿಕ ಚರಿತ್ರೆಯ ಬಗೆಗಿನ ಶೋಧಗಳು 
ಪ್ರಮುಖ ಆಸಕ್ತಿಗಳಾಗಿ ಕ೦ಡುಬರುತ್ತವೆ. ಆಕರಗಳ 
ತಲಸ್ಪರ್ಶಿ ವಿಮರ್ಶೆ, ವಿವಿಧ ಜ್ಞಾನಶಿಸ್ತುಗಳು 
ಮುಂದಿಟ್ಟ ಅಧ್ಯಯನ ಮಾದರಿಗಳು, ಪರಿಕಲ್ಪನೆಗಳ 
ಅನ್ವಯ. ಅವರ ಅಧ್ಯ ಯನ ವಿಧಾನದಲ್ಲಿ 
ಎದ್ದುಕಾಣುವ ಅಂಶಗಳು. ಜ್‌ ಕಾಲಘಟ್ಟಗಳಲ್ಲಿ 
ಮುನ್ನ! ಲೆಗೆ ಬ೦ದ ನೋಟಕ್ರಮಗಳ ಪ್ರಭಾವವನ್ನು 
ಅವರ. ಅಧ್ಯಯನಗಳಲ್ಲಿ ಕಾಣಬಹುದು. 


ಭಾರತೀಯ ಚರಿತ್ರೆ ಲೇಖನದಲ್ಲಿ 1980ರ 
ದಶಕವು ಮೈಲಿಗಲ್ಲಿನಿಸಿದೆ. ಸಬಾಲ್ಬರ್ನ್‌ 
ಅಧ್ಯಯನಗಳು ಕಲ್ಕತ್ತಾದಲ್ಲಿ ಆರಂಭವಾಗಿ ಅತ್ಯಂತ 
ಪ್ರಭಾವಶಾಲಿ ಚಳವಳಿಯಾಗಿ ರೂಪುಗೊಂಡಿದ್ದು 
ಈ ಕಾಲಾವಧಿಯಲ್ಲಿಯೇ. ಭಾರತದ ಚರಿತೆ 


ರಚನೆಯಲ್ಲಿ ಆಧುನಿಕೋತ್ತರವಾದದ ಪ್ರಭಾವಗಳು 


ಏಪ್ರಿಲ್‌. - ಸೆಪ್ಟೆಂಬರ್‌ 2017 


` 


163 


ಸಬಾಲ್ಬರ್ನ್‌ ಅಧ್ಯಯನಗಳ ಬೆಳವಣಿಗೆಯ ಭಾಗವಾಗಿ ಗೋಚರಿಸುತ್ತವೆ. ಸಾರ್ವತ್ರಿಕತೆ! 
ಬದಲಾಗಿ ಸ್ಥಳೀಯತೆ, ಬೃಹತ್‌ ಕಥನಗಳ ವಿಮರ್ಶೆ, ಪಠ್ಯದ ಓದು, ಪ ದಲ್ಲಿ 
ಅಂತರ್ಗತವಾಗಿರುವ ಸಂಕೀರ್ಣ ಅಧಿಕಾರದ ಸಂಬಂಧಗಳ ಬಗೆಗೆ ಜಾಗೃತಿ, ವಾಸ್ತವರ 
ಗಹಿಕೆ ಮತ್ತು ಪ್ರತಿನಿಧೀಕರಣಗಳ ನಡುವಣ ಭಿನ್ನತೆಯ ವಿವರಣೆ ಇವೇ ಮುಂತಾದ 
ಹೊಸ ನೋಟಗಳನ್ನು ಆಧುನೀಕೋತ್ತರವಾದವು ಮುಂದಿಟ್ಟಿತು. 


ಆಧುನಿಕೋತ್ತರ ವಾದದ ಸಿದ್ಧಾಂತಗಳು ಚರಿತ್ರೆಯ ಶಿಸ್ತಿಗೆ ಹೆಚ್ಚುವರಿ ಸಂದೇಹಗಳನು 
ನೀಡುವ ಮೂಲಕ ಚಾರಿತ್ರಿಕ ವಿಶ್ಲೇಷಣೆಯ ಮರುಪರಿಶೀಲನೆಯಲ್ಲಿ ಅತ್ಯಂತ ಮಹತ್ವದ 
ಪಾತ್ರವಹಿಸಿವೆ. ವಸ್ತುನಿಷ್ಠತೆಯನ್ನು ಸಾಧಿಸಲು ಇತಿಹಾಸದ ಸಾಂಪ್ರದಾಯಿಕ ಮತು 
ಆಧುನಿಕ ಸಿದ್ಧಾಂತಗಳ ಬಗೆಗೆ ಹೆಚ್ಚಿನ ಸಂದೇಹಗಳನ್ನು ಹೊಂದುವುದು ಅತ್ಯಗತ್ಯ 
ಈ ಹಿನ್ನೆಲೆಯಲ್ಲಿಯೇ ಇತಿಹಾಸಕಾರ er ಅಮೀನ್‌ ಅವರ ಕೃತಿ 
ಇಸ ಹು ಭಂಗಿ pe Chaura 1922-1992" ಕೃತಿಯು 
1995ರಲ್ಲಿ ಪ್ರಕಟವಾಯಿತು. ಈ ಬಹುಚರ್ಚಿತ ಕೃತಿಯು ಚೌರಿಚೌರಾ ಘಟನೆಯ ಬಗೆಗೆ 
ಭಾರತ ರಾಷ್ಟ್ರೀಯ ಕಾಂಗ್ರೆಸ್‌ ಹಾಗೂ ಬ್ರಿಟಿಷ್‌ ಸರ್ಕಾರಗಳು ತಳೆದ ನಿಲುವುಗಳಾಚೆಗ 
ಎವಿಧ ಜನವರ್ಗಗಳು ಈ ಘಟನೆಯ ಬಗೆಗೆ ಹೊಂದಿದ್ದ ವಿಭಿನ್ನ ಗ್ರಹಿಕೆಗಳನ್ನು 
ಮುನ್ನೆಲೆಗೆ ತಂದಿತು. ಸ್ಥಳೀಯ ಸಂದರ್ಭದ ಸಾಮಾಜಿಕ ಮತ್ತು dk ಪರಿಸ್ಥಿತಿಗಳನ್ನು 
ಸೂಕ್ಷ್ಮ ಅಧ್ಯಯನಕ್ಕೆ ಒಳಪಡಿಸುವ ಮೂಲಕ ಬಹುಸ್ತರಗಳ, ಸಂಕೀರ್ಣ ವಾಸ್ತವವನ್ನು 
ಅನಾಪತಣಗ 


ಸರಿಸುಮಾರು ಇದೇ ಅವಧಿಯಲ್ಲಿಯೇ ರೊಮಿಲಾ ಥಾಪರ್‌ ಅವರು 
ಸೋಮನಾಥದ ಮೇಲೆ ಮಹಮ್ಮದ್‌ ಘಜ್ನಿಯ ದಾಳಿಯನ್ನು ಕುರಿತು ಪಚಲಿತವಾಗಿದ್ದ 
ಗಹಿಕೆಗಳು ಹಾಗೂ ಅವು ರೂಪುಗೊಳ್ಳಲು ಕಾರಣವಾದ ಆಕರಗಳ ಮರುಪರಿಶೀಲನೆಯನ್ನು 
ವಿಚಾರ ಸಂಕಿರಣವೊಂದರಲ್ಲಿ ಪ್ರಬಂಧ ಮಂಡನೆಯ ಮೂಲಕ ಆರಂಭಿಸಿದರು. 
ಈ ಘಟನೆಗೆ ಸಂಬಂಧಿಸಿದ, 15ನೇ ಶತಮಾನದವರೆಗೆ ದೊರೆಯುವ ಪರ್ಷಿಯನ್‌ 
ಮತ್ತು ಜೈನ ಆಕರಗಳನ್ನು ಸಂಸ್ಕೃತ ಶಾಸನಗಳೊಂದಿಗೆ ಮುಖಾಮುಖಿಯಾಗಿಸಿ 
ಪರಿಶೀಲಿಸಿದ್ದ ಥಾಪರ್‌ ಆಫ ಇದಕ್ಕ ದೊರೆತ ಪ್ರತಿಕ್ರಿಯೆಯಿಂದಾಗಿ ತಮ್ಮ ಶೋಧವನ್ನು 
ಮುಂದುವರಿಸಿದರು. ಸೋಮನಾಥದ ಸುತ್ತ ಕಟ್ಟಿಕೊಳ್ಳಲಾದ ಗಹಿಕೆಗಳು ಹಾಗೂ ವಾಸ್ತವದ 
ಪ್ರತಿನಿಧೀಕರಣವನ್ನು, ಪ್ರಸಕ್ತ ಕಾಲಘಟ್ಟದವರೆಗೆ ವಿಸ ಸರಿಸುವುದು ಅಗತ್ಯ [ವೆಂದು ಆವರು 
ಭಾವಿಸಿ ಎಸ್ಶತ ಅಧ್ಯಯನವನ್ನು ಕೈಗೊಂಡರು. ಹೀಗೆ ರೂಪುಗೊಂಡಿದ್ದೇ 'ಸೋಮನಾಥ 
- ಚರಿತ್ತೆಯೊಂದರ ಬಹುದ್ದನಿ' ಕೃತಿ. 


ಘಜ್ನಿಯ ಮಹಮ್ಮೃದನು ಕ್ರಿ. ಶ. 1026ರಲ್ಲಿ ಗುಜರಾತಿನ ಸಂಪದ್ಭರಿತ ಸೋಮನ್‌. 
ದೇವಾಲಯದ ಮೇಲೆ "ದಾಳಿ ಮಾಡಿ ಅಲ್ಲಿನ ಸಂಪತ್ತನ್ನು ದೋಚಿದ್ದು ಚರಿತ್ರೆಯಲ್ಲಿ 
ದಾಖಲಾಗಿದೆ. ಇದನು ್ಸಿ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಮ 
ಘಟನೆಗಳಲ್ಲೊಂದು ಎರದು ಬಿಂಬಿಸಿದ್ದು, ಈ ಘಟನೆಯಿಂದ ಹಿಂದೂ ಮತು ಬ ಮುಸ್ಲಿಂ 
ಸಮುದಾಯಗಳ ನಡುವೆ ಶತ್ತುಕ್ಷಕ್ಕೆ ಬೀಜಾಂಕುರವಾಯಿತೆಂಬ ಪ್ರತಿಪಾದನೆ, ಮಹಮೃದನನ್ನು 
ಅನುಸರಿಸಿ ಇತರ ಮುಸ್ಲಿಂ ಆಕ್ರಮಣಕಾರರು ಸತತವಾಗಿ ದೇವಾಲಯ ನಾಶಕ್ಕೆತ್ನಿ ಸಿದರೆ 


ಕೂಶಾಸ ವಪಹಣ 


ಸೋಮನಾಥ : ರೊಮಿಲಾ ಥಾಪರ್‌ ಅವರ ವಿಶ್ಲೇಷಣಾ ಕ್ರ 


ಧರ್ಮನಿಷ್ಠ ಹಿ೦ದೂಗಳು ಪ್ರತಿಬಾರಿಯೂ ದೇವಾಲಯವನ್ನು ಪುನರ್ನಿರ್ಮಾಣ 
ಮಾಡಿದರೆಂಬ ವಿವರಣೆ, ಈ ಘಟನೆಯಿಂದ ಹಿಂದೂ ಮನಸ್ಸಿಗಾದ ಆಘಾತ ಮತ್ತು 
ನೋವಿನ ನೆನಪನ್ನು  ಶತಮಾನಗಳುದ್ದಕ್ಕೂ ಕಾಯ್ದುಕೊಂಡು ಬರಲಾಯಿತಂಬ ನಂಬಿಕೆಗಳು 
ಅಧುನಿಕ ಕಾಲದಲ್ಲಿ ಕಟ್ಟಿಕೊಳ್ಳಲಾದ ಗ್ರಹಿಕೆಗಳು. ಥಾಪರ್‌ ಅವರು ಈ ಗಹಿಕೆಗಳ 
ಚಾರಿತ್ರಿಕ ನೆಲೆಗಟ್ಟನ್ನು ತಮ್ಮ ಅಧ್ಯಯನದ ಮೂಲಕ ಶೋಧಿಸಲೆತ್ತಿ ಸಿದ್ದಾರೆ. 


' ಸೋಮನಾಥದ ಘಟನೆಯ ಬಗೆಗೆ ಇಂತಹ ಗಹಿಕೆಗಳು ರೂಪುಗೊಂಡಿದ್ದು 
ವಸಾಹತುಶಾಹಿ ಆಳ್ವಿಕೆಯ ಕಾಲದಲ್ಲಿ. ಇದಕ್ಕೆ ಹಿನ್ನೆಲೆಯಾಗಿ ಮುಸ್ಲಿಂ ದೊರೆಗಳು 
ದರ್ಪಿಷ್ಠರು, ಅವರ ಆ ದಮನ, ದೌರ್ಜನ್ಯಗಳಂದ ಕೂಡಿತ್ತು ಹಾಗೂ 'ಮತಾಂಧತೆಯು 
ಭಾರತೀಯ ಗತದ ಪಧಾನ ಲಕ್ಷಣಗಳಲ್ಲೊಂದು ಎಂಬ ಚಿ ತ್ರಣಗಳನ್ನು ವಸಾಹತುಶಾಹಿ 
ಬರಹಗಾರರು ಮುಂದಿಟ್ಟಿದ್ದನ್ನು ಗಮನಿಸಬೇಕು. ಇಂತಹ ನೋಟಕ್ಕೆ ಮೇಲ್ಪಂಕ್ತಿ 
ಕಾಕಿಕೊಟ್ಟವರು ಇಲಿಯಟ್‌ "ಮತ್ತು ಜಾನ್‌ ಡಾಸನ್‌. ಅವರು ಸಂಪಾದಿಸಿದ 
‘The History of India as told by its own Historians (1866-77)' 
ಕೃತಿಯು ಇಂತಹ ಚಿ ತ್ರಣವನ್ನು ಮುಂದಿಡುತ್ತದೆ. ಇಂತಹ ವಿವರಣೆಯ ಮೂಲಕ 
ಬಿಟೀಷರ ಆಳ್ವಿಕೆಯ ಹಿರಿಮೆ ಮತ್ತು ಅದು ಭಾರತೀಯರಿಗೆ ಅನುಕೂಲಕರವಾಗಿರುವುದನ್ನು 
ತ "ರುವುದು ತಮ ) ಉದ್ದೇಶವೆಂದು ಇಲಿಯಟ್‌ ಅವರು ತಮ್ಮ ಮೂಲ ಮುನ್ನು ಡಿಯಲ್ಲಿ 
ಹ ೪ಿದ್ದಾರೆ. 

ಸೋಮನಾಥ ದೇವಾಲಯದ ಮೇಲೆ ಮಹಮ್ಮದನು ದಾಳಿ ಮಾಡಿದ್ದು ಹಿಂದೂ- 
ಮುಸ್ಲಿಂ ಸಂಬಂಧಗಳನ್ನು ನಿರ್ಧರಿಸುವಲ್ಲಿ ನಿರ್ಣಾಯಕ ಪಾತ್ರವಹಿಸಿತು ಎಂಬ ಗಹಿಕೆಯು 
ಬ್ರಿಟನ್ನಿನ ಸ೦ಸತ್ತಿನಲ್ಲಿ PN ಬಗೆಗೆ ನಡೆದ ಚರ್ಚೆಗಳಿಂದಾಗಿ ವ್ಯಾಪಕ ಪ್ರಚಾರವನ್ನು 
ಪಡೆಯಿತು ಎಂದು. ರಿಚರ್ಡ್‌ ಎಚ್‌. ಡೇವಿಸ್‌ ಅವರು ತಮ್ಮ Somnath 
Reconstructed: Tracing a Communalised History” (Association 
for Asian Stuidiesನ 46ನೇ ವಾರ್ಷಿಕ ಸಭೆಯಲ್ಲಿ ಮಂಡಿಸಿದ ಪ್ರಬಂಧ)ಯಲ್ಲಿ 
ಗುರುತಿಸುತ್ತಾರೆ. 1943ರಲ್ಲಿ ಮಹಮ್ಮದನು ಹೊತ್ತೊಯ್ದ ಸೋಮನಾಥ ದೇವಾಲಯದ 
ಬಾಗಿಲುಗಳನ್ನು ಮರಳಿ ಭಾರತಕ್ಕೆ ತರುವುದಕ್ಕೆ ಸಂಬಂಧಿಸಿದ ನಡೆದ ಚರ್ಚೆಯಿದು.4 


"ಜಯ ಸೋಮನಾಥ' ದಂತಹ ಚಾರಿತ್ರಿಕ ಕಾದಂಬರಿಗಳ ಮೂಲಕ ಈ ಬಗೆಗೆ 
ಜನಪ್ರಿಯ ಗ್ರಹಿಕೆಯು ರೂಪುಗೊಳ್ಳಲು ಕಾರಣರಾದವರು ಕೆ. ಎಂ. ಮುನ್ದಿಯವರು. 
947ರಲ್ಲಿ ಅಧಿಕಾರಕ್ಕೆ ಬಂದ" ಸ್ವತಂತ್ರ ಭಾರತ ಸರ್ಕಾರದ ಸಚಿವರಲ್ಲೊಬ್ಬರಾಗಿದ್ದ 
ಮುನ್ತಿಯವರು 1951ರಲ್ಲಿ ಸೋಮನಾಥದಲ್ಲಿ ಹೊಸ ದೇವಾಲಯದ ನಿರ್ಮಾಣಕ್ಕೆ 
ೌರಣರಾದರು. ಅವರು ತಮ್ಮ "Somnath : The Eternal Shrine” (1951) 
ೈಶಿಯಲ್ಲಿ ಮಹಮೃದನಿಂದಾದ ದೇವಾಲಯ ನಾಶವು ಮರೆಯಲಾಗದ ರಾಷ್ಟೀಯ 
ರುರಂತವಾಗಿ ಒಂದು ಸಾವಿರ ವರ್ಷಕಾಲ ಹಿ೦ದೂ ಜನಾಂಗದ ಸಮೂಹ ಪಜ್ಞೆಯ 
ಮೀಲೆ ಅಚ್ಚಳಿಯದ ಮುದ್ರೆಯನ್ನೊತ್ತಿತು ಎ೦ದು ಬಣ್ಣಿಸುವ ಮೂಲಕ ಪರ್ಷಿಯನ್‌ 
$ಕರಗಳನಾ ಧರಿಸಿದ ಏಕರೀತಿಯ ಕಥನವು ಬಲಗೊಳ್ಳಲು ಕಾರಣರಾದರು. 


೬ ಸನ 


165 


ಸೆಪ್ಟೆಂಬರ್‌ 2017 


ಇದಕ್ಕಿಂತ ಭಿನ್ನ ನೆಲೆಯ ಅಧ್ಯಯನಗಳು ಗಮನಾರ್ಹವಾಗಿವೆ. ಮಹಮ್ಮದ್‌ 
ಹಬೀಬ್‌ ಅವರ, "Sultan ಡೆ of Gazni, A study (1927) ಕೃತಿಯು 
ಮಹಮ್ಮದನ ಚಟುವಟಿಕೆಗಳನ್ನು ಮಧ್ಯ ಮತ್ತು ಪಶ್ಚಿಮ ಏಷ್ಯಾಗಳ ಚಾರಿತ್ರಿಕ 
ಸಂದರ್ಭಗಳಲ್ಲಿಟ್ಟು ಪರಿಶೀಲಿಸುತ್ತದೆ. ಅಜೀಜ್‌ ತಹಮದ್‌ ಅವರು "೧1 and 
Counter Epic in Medieval India’ (1963, Journal of American 
Oriental Society, 83, 470-76) ಎ೦ಬ ಲೇಖನದಲ್ಲಿ, ಸೋಮನಾಥ 
ದೇವಾಲಯದ ಮೇಲೆ ಮಹಮ್ಮದನ ದಾಳಿಯು ಸೃಷ್ಟಿಸಿದ ಪರಿಸ್ಥಿತಿಯು ಪರ್ಷಿಯನ್‌ 
ಮತ್ತು ಭಾರತೀಯ ಆಕರಗಳಲ್ಲಿ ಆಕ್ರಮಣ ಮತ್ತು ಪ್ರತಿರೋಧದ ನೆಲೆಗಳಲ್ಲಿ ಅಭಿವ್ಯಕ್ತಿಯನ್ನು 
ಪಡೆಯಿತೆಂದು ವಿವರಿಸಿದ್ದಾರೆ. 


ಮಹಮ್ಮದನ ಉತ್ತರ ಭಾರತದ ದಾಳಿಗಳನ್ನು ಪಶ್ಚಿಮ ಮತ್ತು ಮಧ್ಯ ಎಷ್ಕಾ 
ವಿಶಾಲ ಚಾರಿತ್ರಿಕ ಸಂದರ್ಭದಲ್ಲಿಟ್ಟು ನೋಡುವ ಹಸನ "ಅವನ ದಾಳಿಗಳಿಗೆ ೫೪ 
ಪಾರಮ್ಯದ ಸ್ಥಾಪನೆಗಿಂತಲೂ ರಾಜಕೀಯ, 5 ಮತ್ತು ಮಿಲಿಟರಿ ಅಗತ್ಯಗಳು 
ಕಾರಣಗಳಾಗಿದ್ದವೆಂದು ವಿಶ್ಲೇಷಿಸುವ ಕೃತಿ ಸಿ ಸ್‌ವರ್ತ್‌ ಅವರ 'The later 
(1027109105, “Splendour and Defy ಕ ಹಾ Dynasty in Afghanistan 
and Northern India, 1040-1186 (1977; reprint 1992) ರೊಮಿಲಾ 
ಥಾಪರ್‌ ಅವರು ಸೋಮನಾಥದ ಘಟನೆಯ ಬಗೆಗೆ ದೊರೆಯುವ ವಿವಿಧ ಆಕರಗಳನ್ನು 
ಮುಖಾಮುಖಿಯಾಗಿಸಿ ವಿಶ್ಲೇಷಿಸುವ ಹಾಗೂ ಚರಿತ್ರೆಯ ಘಟನೆಯನ್ನು ಸಮಾಜದ 
ನೆನಪನ್ನಾಗಿ ಕಟ್ಟುವ ಕ್ರಿಯೆಯ ಹಿಂದಿನ ಮನೋಗತವನ್ನು ಅನಾವರಣಗೊಳಿಸುವ 
ಪ್ರಯತ್ನವನ್ನು ಮಾಡುತ್ತಾರೆ. 

ಸೋಮನಾಥದ ಘಟನೆಯ ಬಗೆಗೆ ಆಕರಗಳು ನೇರವಾಗಿ ಅಥವಾ ಸೂಚ್ಯವಾಗಿ 
ಪ್ರತಿನಿಧಿಸುವ ವಿವಿಧ ದೃಷ್ಟಿಕೋನಗಳನ್ನು ಗಮನಿಸುವುದು ಮತ್ತು ಈ ಘಟನೆಯನ್ನು 
ಹೇಗೆ ಗಹಿಸಲಾಗಿದೆ ಎಂಬುದಕ್ಕೆ ಸುಳಿವುಗಳನ್ನು ಹುಡುಕುವುದು ತಮ್ಮ ಉದ್ದೇಶ. 
ಇದರಿಂದ ಘಟನೆಯನ್ನು ಪ್ರಚಲಿತ ಗಹಿಕೆಗಿ೦ತ ಭಿನ್ನವಾಗಿ ನೋಡಲು ಸಾಧ್ಯವಾಗುತ್ತದೆ 
ಎಂಬುದು ಅವರ ನಿಲುವು. ಪ್ರಚಲಿತ ಗಹಿಕೆಯಂತೆ ದೇವಾಲಯವು ನಿರಂತರವಾಗಿ 
ನಾಶ ಮತ್ತು ಪುನರ್ನಿಮಾಣಗೊಳ್ಳುತ್ತಿದ್ದಲ್ಲಿ ವಾಸ್ತವವಾಗಿ ಇದರಲ್ಲಿ ಭಾಗಿಗಳಾದ ಮತ್ತು 
ಇದರಿಂದ ತೊಂದರೆಗೊಳಗಾದ ಗುಂಪುಗಳು ಯಾವುವು, ಇವುಗಳ ನಡುವಣ 
ಸಂಬ೦ಧಗಳೇನು, ಇಂತಹ ಕ್ರಿಯೆ ನಡೆದ ಮೇಲೆ ಅವು ಬದಲಾದವೇ, ಇದು ಮತೀಯ 
ಕಾರಣಕ್ಕಾಗಿ ನಡೆದಿದ್ದೇ ಅಥವಾ ಇದರ ಹಿ೦ದೆ ಇತರ ಉದ್ದೇಶಗಳಿದ್ದವೇ ಸ 
ಪ್ರಶ್ನೆ ಗಳಿಗೆ ಅವರು ಉತ್ತರ ಕಂಡುಕೊಳ್ಳಲೆತ್ಲಿಸುತ್ತಾರೆ. 


ಥಾಪರ್‌ ಅವರ ಅಧ್ಯಯನದಲ್ಲಿ ಎದ್ದು ಕಾಣುವ ಅಂಶಗಳೆಂದರೆ ಆಕರಗಳ 
ಚಾರಿತ್ರಿಕ ಸಂದರ್ಭದ ಶೋಧ, ಸೋಮನಾಥದ ಮೇಲಿನ ಮಹಮ್ಮದನ ದಾಳಿಯ 
ನಂತರ ರೂಪುಗೊಂಡ ವಿವಿಧ ದೃಷ್ಟಿಕೋನಗಳ ವಿಶ್ಲೇಷಣೆಯ ಮೂಲಕ ಘಟನೆಯೊಂದನ್ನು 
ಮತ್ತು ಅದು ನಡೆದ ಸನ್ನಿವೇಶವನ್ನು ವಿವಿಧ ಜನವರ್ಗಗಳು ಹೇಗೆ ಸರಿಸುತ್ತವೆ ಅಥವಾ 
ಮರೆಯುತ್ತವೆ ಎಂಬುದರ ಶೋಧ. ಈ ಬಗೆಗೆ ರಚಿತವಾಗಿರುವ ಚರಿತ್ರೆ ಹಾಗೂ ಈ 


ಪ್ರತಶಾಹ ನಹಣ 


166 | ಪುಸ್ತಕ 33-34 ಸೋಮನಾಥ : ರೊಮಿಲಾ ಥಾಪರ್‌ ಅವರ ವಿಶ್ಲೇಷಣಾ ಕ್ರಮ 


ಘಟನೆಯ ಸುತ್ತ ಬೆಳೆದ ಕಥನಗಳನ್ನು ಅರಿಯುವ ಮೂಲಕ ಈ ಸನ್ನಿವೇಶದ ಚಾರಿತ್ರಿಕ 
ಸಂಕೀರ್ಣತೆಯನ್ನು ಅರಿಯುವ ಯತ್ನ. ಇದರೊಂದಿಗೆ ದೇವಾಲಯ ನಾಶ ಮತ್ತು 
ಇದರ ಬಗೆಗೆ ಸಹಜವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಕಟ್ಟಿಕೊಳ್ಳಲಾದ ನೆನಪುಗಳ 
ಬಗೆಗಿನ ನಿಲುವುಗಳ ಪರಿಶೀಲನೆ. 


ಥಾಪರ್‌ ಅವರು ಈ ಘಟನೆ ನಡೆದಿದ್ದನ್ನು ಪ್ರಶ್ನಿಸುವುದಿಲ್ಲ ಆದರೆ ಈ ಘಟನೆ 
ಎತ್ತುವ ಅನೇಕ ಪ್ರಶ್ನೆಗಳನ್ನು ಪರಿಶೀಲಿಸುತ್ತಾರೆ. ಅವರ ಪ್ರಕಾರ ಚರಿತ್ರೆಕಾರನು ಘಟನೆಯ 
ಪ್ರಭಾವವನ್ನು ನಿರ್ಧರಿಸುವುದು ಹೇಗೆ ಮತ್ತು ಸಮಕಾಲೀನ ಹಾಗೂ ನಂತರದ ಕಾಲದ 
ವಿವಿಧ ಆಕರಗಳಲ್ಲಿ ಈ ಘಟನೆಯು ಹೇಗೆ ಪ್ರತಿನಿಧಿಸಲ್ಪಟ್ಟಿದೆ ಎಂಬುವು ಇವುಗಳಲ್ಲಿ 
ಅತ್ಯಂತ ಮುಖ್ಯ ಪ್ರಶ್ನೆಗಳು. ಸಮಕಾಲೀನವಲ್ಲದ ಆಕರಗಳು ಘಟನೆಯ ನಂತರದ 
ಒ೦ದು ಸಾವಿರ ವರ್ಷಗಳವರೆಗೆ ಹರಡಿದ್ದು ಇವು ಘಟನೆಯ ನಿರೂಪಣೆಗಳು ಬದಲಾಗುವ 
ಬಗೆಯನ್ನು ಕುರಿತು ಮತ್ತಷ್ಟು ಪ್ರಶ್ನೆಗಳನ್ನೆತ್ತುತ್ತವೆ. ಈ ಘಟನೆಯಿಂದ ಹಿಂದೂ ಮತ್ತು 
ಮುಸ್ಲಿಂ ಸಮುದಾಯಗಳ ನಡುವೆ ಶತ್ರುತ್ತಕ್ಕೆ ಬೀಜಾಂಕುರವಾಯಿತು ಎಂಬ ಆಧುನಿಕ 
ಕಾಲದ ಪ್ರತಿಪಾದನೆಯನ್ನು ಮತ್ತು ಈ ಘಟನೆಯ ಬಗೆಗಿನ ಸಾ೦ಪ್ರದಾಯಿಕ ವಿವರಣೆಯನ್ನು 

ಸಹ ಥಾಪರ್‌ ಅವರು ಚರ್ಚಿಸಿದ್ದಾರೆ. 

ಸೋಮನಾಥದ ಮೇಲೆ ಮಹಮ್ಮದನ ದಾಳಿಯು ಹಿಂದೂ ಸಮುದಾಯದ 
ಪಾಲಿಗೆ ಅತ್ಯಂತ ಆಘಾತಕಾರಿಯಾಗಿತ್ತು ಎ೦ಬ ಪ್ರಚಲಿತ ನೋಟವು ಬ್ರಿಟೀಷರ ಆಳ್ವಿಕೆಯ 
ಕಾಲದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದ ವಸಾಹತುಶಾಹಿ ನಿರ್ಮಿತಿ ಎ೦ದು ಥಾಪರ್‌ 
ಅವರು ಪ್ರತಿಪಾದಿಸುತ್ತಾರೆ, ವಸಾಹತುಶಾಹಿ ಚರಿತ್ರೆಕಾರರಿಗೆ ಆಧಾರವಾಗಿದ್ದ ಟರ್ಕೊ- 
ಪರ್ಷಿಯನ್‌ ಚರಿತ್ರೆಗಳನ್ನಷ್ಟೇ ಅಲ್ಲದೆ ಸಮಕಾಲೀನ ಸಂಸ್ಥತ ಶಾಸನಗಳು, ಜೈನ ಜೀವನ 
ಚರಿತ್ರೆಗಳು ಮತ್ತು ವೃತ್ತಾಂತಗಳು, ರಜಪೂತ ಆಸ್ಥಾನಗಳ ಪೌರಾಣಿಕ ಕಾವ್ಯಗಳು 
ಹಾಗೂ ಮೌಖಿಕ ಪರಂಪರೆಯಲ್ಲಿ ಮಹಮ್ಮದನ ಬಗೆಗೆ ಕಂಡುಬರುವ ಜನಪ್ರಿಯ 
ಗಹಿಕೆಗಳನ್ನು ಅವರು ಪರಿಶೀಲಿಸಿದ್ದಾರೆ. ಈ ಎಲ್ಲಾ ಆಕರಗಳ ಅಧ್ಯಯನವು ಈ 
ಘಟನೆಯ ಬಗೆಗಿನ ಒಂದು ವಿವರಣೆಯು ಮಾತ್ರ ಹೇಗೆ ಮೇಲುಗೈ ಪಡೆಯಿತು 
ಎ೦ಬುದನ್ನು ಪ್ರಶ್ನಿಸುವುದೇ ಅಲ್ಲದೆ ಸಾಂಪ್ರದಾಯಿಕ ವಿವರಣೆಗೆ ಸವಾಲೆಸೆಯುತ್ತದೆ. 


ವಸಾಹತುಶಾಹಿ ಚರಿತ್ರೆಕಾರರು ಭಾರತದ ಇತಿಹಾಸವನ್ನು ಹಿಂದೂ, ಮುಸ್ಲಿಂ, 
ಬ್ರಿಟಿಷ್‌ ಯುಗಗಳೆಂದು ವಿಭಜಿಸುವ ಮೂಲಕ ಕೋಮು ದೃಷ್ಟಿಗೆ ಅಸ್ತಿಭಾರವನ್ನು 
ಹಾಕಿದರು. ಈ ದೃಷ್ಟಿಯು ವಿವಿಧ ಆಕರಗಳ ತುಲನಾತ್ಮಕ ವಿಶ್ಲೇಷಣೆ ಮತ್ತು ಅವುಗಳ 
ನಡುವಣ ಅಂತರ್‌ ವೈರುಧ್ಯಗಳು ಹಾಗೂ ಅಂತಃಸಂಬಂಧಗಳ ಪರಿಶೀಲನೆಯು 
ಸಾಧ್ಯವಾಗದಂತೆ ಮಾಡಿತು. ಸೋಮನಾಥ ಘಟನೆಗೆ ಸಂಬಂಧಿಸಿ ಚರಿತ್ರೆಕಾರರು 
ಸಮಕಾಲೀನ ಸಂಸ್ಕೃತ ದೇವಾಲಯ ಶಾಸನಗಳಲ್ಲಿ ಹೆಚ್ಚಿನ ಉಲ್ಲೇಖವಿಲ್ಲದಿರುವುದನ್ನು 
ಶೋಧಿಸದೆ ಕೇವಲ ಪರ್ಷಿಯನ್‌ ಆಕರಗಳಿಗೆ ಮಾತ್ರ ಪ್ರಾಧಾನ್ಯತೆ ನೀಡಿದರು. ಜೊತೆಗೆ 
ಪರ್ಷಿಯನ್‌ ಪಠ್ಯಗಳನ್ನು ಅವುಗಳಲ್ಲಿ ಅಂತರ್ಗತವಾಗಿರುವ ವೈರುಧ್ಯಗಳನ್ನು KR 
ವಿಮರ್ಶೆಯಿಲ್ಲದೇ ಸ್ವೀಕರಿಸಿದರು. ಸೋಮನಾಥದ ದಾಳಿಯನ್ನು ಕುರಿತು ವಿವಿದ ಪಠ್ಯಗಳು 
ವಿಭಿನ್ನ ಕಾರಣಗಳನ್ನು ಮುಂದಿಡುತ್ತವೆ. ಮತೋತ್ಸಾಹದ ಭಾಗವಾಗಿ ವಿಗಹಭಂಜನೆಯೇ 


ಎಂ. ಕೆ. ಮಾಧವಿ ಏಪ್ರಿಲ್‌ - ಸೆಪ್ಟೆಂಬರ್‌ 2011 


32,0008 


167 


4 


168 


ಮುಖ್ಯವಾಗಿತ್ತೆಂದು ಕೆಲವು ಪಠ್ಯಗಳು ಹೇಳಿದರೆ, ಸಂಪತ್ತಿನ ಲೂಟಿಯೇ ಪಧಾನವಾಗಿತ್ತೆಂದು 
ಮತ್ತಿತರ ಪಠ್ಯಗಳು ಎತ್ತಿಹಿಡಿಯುತ್ತವೆ. 

ಥಾಪರ್‌ ಅವರು ಆರು ವಿಧದ ಆಕರಗಳನ್ನು ಮುಖಾಮುಖಿಯಾಗಿಸಿ, ಅವುಗಳ 
ಚಾರಿತ್ರಿಕ ಸಂದರ್ಭದಲ್ಲಿಟ್ಟು ಪರಿಶೀಲಿಸುತ್ತಾರೆ. ಇವು ಸಮಕಾಲೀನ ಸಂದರ್ಭದಿಂದ 
ಮೊದಲುಗೊಂಡು ಮೊಘಲರು ಹಾಗೂ ವಸಾಹತುಶಾಹಿ ಕಾಲಘಟ್ಟದವರೆಗೆ ಹಬ್ಬಿವೆ. 
ಈ ಆಕರಗಳು ಮುಂದಿಡುವ ದೃಷ್ಟಿಕೋನಗಳಲ್ಲಿ ಕಂಡುಬರುವ ವಿಭಿನ್ನತೆ, ವೈವಿಧ್ಯ 
ಹಾಗೂ ಅಂತರ್‌ವೈರುಧ್ಯಗಳು ಹೇಗೆ ಮತ್ತು ಏಕೆ ರೂಪುಗೊಂಡವು ಎಂಬುದನ್ನು 
ತುಲನಾತ್ಮಕ ವಿಶ್ಲೇಷಣೆಯ ಮೂಲಕ ಅನಾವರಣಗೊಳಿಸುತ್ತಾರೆ. 


ಸೋಮನಾಥದ ಬಗೆಗಿನ ಆಕರಗಳಲ್ಲಿ ಟರ್ಕೊ-ಪರ್ಷಿಯನ್‌ ವೃತ್ತಾಂತಗಳು 
ಯಜಮಾನಿಕೆಯ ಸ್ಥಾನದಲ್ಲಿವೆ. ಮಹಮ್ಮದ್‌ ಘಜ್ಜಿಯು ಸೋಮನಾಥ ದೇವಾಲಯವನ್ನು 
ಲೂಟಿ ಮಾಡಿದ ಘಟನೆಯ ಬಗೆಗೆ ಇವುಗಳಲ್ಲಿ ಬಹುವಿಧದ ವಿವರಣೆಗಳಿವೆ. ಇವುಗಳಲ್ಲಿ 
ಕೆಲವು ಸಮಕಾಲೀನವಾಗಿದ್ದು ಇನ್ನುಳಿದವು ನಂತರದ ಕಾಲಕ್ಕೆ ಸೇರಿವೆ. ಸಮಕಾಲೀನ 
ಬರಹಗಳಲ್ಲಿ ಅತ್ಯಂತ ಸಂಯಮದ ವಿವರಣೆಯನ್ನು ನೀಡುವ ಆಲ್‌ಬೆರೂನಿ ಸೋಮನಾಥ 
ದೇವಾಲಯವು ಆ ಭಾಗದಲ್ಲಿ ಅತ್ಯಂತ ಪವಿತ್ರವೆನಿಸಿದ್ದು ಮಹಮ್ಮದನ ದಾಳಿಗಳಿಂದ 
ಆರ್ಥಿಕ ವಿನಾಶವುಂಟಾಯಿತೆಂದೂ ಮತ್ತು ಈ ದಾಳಿಗಳಿಂದ ತೊಂದರೆಗೊಳಗಾದ 
ಜನರು ಟರ್ಕರನ್ನು ದ್ವೇಷಿಸುತ್ತಿದ್ದರೆ೦ದೂ ಬರೆಯುತ್ತಾನೆ. ಆದರೆ, ದಾಳಿ ನಡೆದ 
ಅಲ್ಪಾವಧಿಯಲ್ಲಿಯೇ ಸೋಮನಾಥದಂತಹ ಸ್ಥಳಗಳು ಆರ್ಥಿಕವಾಗಿ ಚೇತರಿಸಿಕೊಂಡು 
ಸಹಜ ್ಥಿತಿಗೆ ಮರಳುವ ಸ ೈಢತೆಯನ್ನು ತೋರಿದ್ದನ್ನು ಥಾಪರ್‌ ತೋರುತ್ತಾರೆ. 
ಜೊತೆಗೆ ವೈಷಮ್ಯದ ಹೊರತಾಗಿಯೂ ಈ ಭಾಗಗಳಲ್ಲಿದ್ದ ಪ್ರತಿಷ್ಠಿತ ಭಾರತೀಯರು 
ಮಹಮ್ಮದನ ಕಾರ್ಯಗಳಿಗೆ ಬೆಂಬಲ ನೀಡುವ ಇಚ್ಚೆಯನ್ನು ಮತ್ತು ಮಹಮ್ಮದನ ಸೈನ್ಯದಲ್ಲಿ 
ಕೇವಲ ಬಾಡಿಗೆ ಸೈನಿಕರಾಗಿಯೇ ಅಲ್ಲದೆ ದಂಡನಾಯಕರಾಗಿಯೂ ಹೋರಾಡಲು 
ಸಿದ್ಧರಿದ್ದರು ಎಂಬುದರ ಮೇಲೆ ಬೆಳಕು ಚೆಲ್ಲುತ್ತಾರೆ. ಈ ಸಂಬಂಧಗಳು ನಾವೆಣಿಸಿದ್ದಕ್ಕಿಂತ 
ಸಂಕೀರ್ಣವಾಗಿದ್ದುದನ್ನು ಮತ್ತು ಮತಗಳು ಹಾಗೂ ಮತಾಂತರಗಳ ಕಾಳಜಿಗಳಾಚೆಗೆ 
ಎಸ್ತರಿಸಿದ್ದನ್ನೂ ಥಾಪರ್‌ ಗುರುತಿಸುತ್ತಾರೆ. 

ಭಾರತದ ಮೇಲಿನ ಮಹಮ್ಮದನ ದಾಳಿಗಳನ್ನು ಅವರ ಮಹತ್ವಾಕಾಂಕ್ಷೆಗಳ ವಿಶಾಲ 
ತಳಹದಿಯ ಭಾಗವಾಗಿಯೇ ಪರಿಗಣಿಸಬೇಕೆಂಬುದು, ಥಾಪರ್‌ ಅವರ ಅಭಿಮತ. 
ಒಂದೆಡೆ ಭಾರತದ ಉಪಖಂಡ ಮತ್ತೊಂದೆಡೆ ಆಫ್ರಾನಿಸ್ತಾನ ಹಾಗೂ ಮಧ್ಯ ಏಷ್ಯಾಗಳಲ್ಲಿನ 
ಮಹಮ್ಮದನ ಚಟುವಟಿಕೆಗಳು ಮೇಲ್ನೋಟಕ್ಕೆ ಎಭಿನ್ನವಾಗಿ ಕಂಡರೂ ಅವು ಬಹುಪಾಲು 
ಪರಸ್ಪರ ಸಂಬ೦ಧ ಹೊಂದಿದ್ದವು. ಈ ದಾಳಿಗಳಿಗೆ ಹಲವು ಉದ್ದೇಶಗಳಿದ್ದು, ವಿಗಹಭಂಜನೆ 
ನಿಸ್ಸ೦ರಶಯವಾಗಿ ಅವುಗಳಲ್ಲೊಂದು ಪ್ರೇರಣೆಯಾಗಿತ್ತು ಎಂದು ಗುರುತಿಸುವ ಥಾಪರ್‌ 
ಅವರು, ಧಾರ್ಮಿಕವಲ್ಲದ ಇತರೆ ಉದ್ದೇಶಗಳೂ ಅಷ್ಟೇ ಮುಖ್ಯವಾದವೆಂದು ಭಾವಿಸುತ್ತಾರೆ. 
ಮಹಮ್ಮದನ ಸೈನ್ಯಕ್ಕೆ ಬೇಕಾದ ಸೈನಿಕರನ್ನು ಪಡೆಯುವುದು ಹಾಗೂ ರಾಜ್ಯ ಮತ್ತು ಸೈನ್ಯ 
ನಿರ್ವಹಣೆಗೆ ಅಗತ್ಯವಾದ ಸಂಪತ್ತನ್ನು ಲೂಟಿ ಮಾಡುವುದು ಇವುಗಳಲ್ಲಿ ಮುಖ್ಯವಾದವು. 
ಮಹಮ್ಮದನು ಅಪಾರ ಸಂಪತ್ತನ್ನು ಹೊ೦ದಿದ್ದ ಹಿಂದೂ ದೇವಾಲಯಗಳನ್ನು ಮಾತ್ರವೇ 


ಪುಸ್ತಕ 33-34 ಸೋಮನಾಥ : ರೊಮಿಲಾ ಥಾಪರ್‌ ಅವರ ವಿಶ್ಲೇಷಣಾ ಕ್ರಮ 


ಅಲ್ಲದೆ ಸುನ್ನಿ ಮುಸ್ಲಿಮರಿಗೆ ಸೇರಿರದ ಮುಸ್ಲಿಂ ಕೇಂದಗಳ ಮೇಲೂ ದಾಳಿ ಮಾಡಿದ 
ದಾಖಲೆಗಳನ್ನು ಪರಿಶೀಲಿಸುತ್ತಾರೆ. 


ಸೋಮನಾಥದ ಮೇಲೆ ಮಹಮ್ಮದನು ದಾಳಿ ನಡೆಸಿದ್ದು ವಾಸ್ತವ. ಈ ಘಟನೆಯ 
ಬಗೆಗಿನ ವೈವಿಧ್ಯಮಯ ನಿರೂಪಣೆಗಳು ಸಮುದಾಯಗಳ ಚರಿತ್ರ ಮತ್ತು ಅವುಗಳ 
ಅಸ್ಥಿತೆಗಳೊಂದಿಗೆ ತಳುಕುಹಾಕಿಕೊಂಡಿವೆ ಎಂಬುದು ಥಾಪರ್‌ ಅವರ ಅಭಿಮತ. ದ್ರಾ 
ಘಟನೆಯ ಬಗೆಗಿನ ವೈವಿಧ್ಯಮಯ ನಿರೂಪಣೆಗಳು ಮತ್ತು ಪ್ರತಿನಿಧೀಕರಣಗಳು ಘಟನೆ 
ನಡೆದಿದ್ದರೆ ನಿರಾಕರಣೆಯಲ್ಲ ಬದಲಿಗೆ ಅವು ಪ್ರತಿನಿಧೀಕರಣದ ಎಭಿನ್ನ ತಂತ್ರಗಳನ್ನೂ 
ಮತ್ತು ಅಸ್ಮಿತೆಗಳನ್ನು ರೂಪಿಸುವ ಕಥನ ರಾಜಕಾರಣದ ವಿವಿಧ ರೀತಿಗಳನ್ನು 
ಪ್ರತಿಫಲಿಸುತ್ತವೆಂದು ವರು ಅಥೈ ೯ಸುತ್ತಾರೆ. ಈ ಕಥನಗಳನ್ನು ಓದಲು, ಅವುಗಳ 
ರಾಜಕಾರಣ ಹಾಗೂ ಅಧಿಕಾರ ಮತ್ತು ಧಾರ್ಮಿಕ ಪ್ರಭುತ್ವವನ್ನು 'ಪ್ರಮಾಣೀಕರಿಸುವಲ್ಲಿ 
ಈ ರಾಜಕಾರಣದ ಪಾತ್ರವನ್ನು ಅರಿಯುವುದು ಅಗತ್ಯವೆಂಬುದು ಅವರು ತಳೆಯುವ 

ನಿಲುವು. 


ಸಮಕಾಲೀನ ಟರ್ಕೂ-ಪರ್ಷಿಯನ್‌ ಕಥನಗಳು ಕಾಲನಿಕವಾಗಿದ್ದು ದೇವಾಲಯದಲ್ಲಿ 
. ಓಡೆಯಲಾದ ವಿಗ್ರಹ ಯಾವುದು ಎಂಬುದರ ಬಗೆಗೆ ಇಲ್ಲಿ ಅನಿಶ್ಚಿತತೆಯಿದೆ. ಇದು 
. ಇಸ್ಲಾಂ ಪೂರ್ವದ ಅರೇಬಿಯಾದಲ್ಲಿ ಆರಾಧಿಸಲ್ಲಡುತ್ತಿದ್ದ "ಮನತ್‌' ಎಂಬ ದೇವತೆಯ 
. ವಿಗ್ರಹವಿರಬಹುದು ಎಂಬ ಕಥೆಗಳನ್ನು ಇವು ಮುಂದಿಡುವುದೇ ಅಲ್ಲದೇ ದೇವಾಲಯದ 
ಸಂಪತ್ತಿನ ಬಗ್ಗೆ ಉತ್ಪ್ರೇಕ್ಷೆಯ ವರದಿಗಳನ್ನು ನೀಡುತ್ತವೆ. 


ಮಹಮ್ಮದನು. ಭಾರತದಲ್ಲಿ ಇಸ್ಲಾಮಿನ ಆಳ್ವಿಕೆಯನ್ನು ನೆಲೆಗೊಳಿಸಿದವನೆಂದು 
ಸ್ಥಾಪಿಸುವ ಕಾಳಜಿಯನ್ನು ಹೊಂದಿರುವ. ನಂತರದ ವೃತ್ತಾಂತಗಳನ್ನು ಥಾಪರ್‌ ಅವರು 
ಆ “ಕಾಲಘಟ್ಟದ ಇಸ್ತಾಮಿನ ಚರಿತ್ರೆಯ ಸಂದರ್ಭದಲ್ಲಿಟ್ಟು ಪರಿಶೀಲಿಸುತ್ತಾರೆ. ಪರಿಣಾಮವಾಗಿ 
5 ಕಥನಗಳು ಕೇವಲ ಭಾರತದ ಮೇಲೆ ಇಸ್ಲಾಮಿನ ಆರಂಭದ ಆಕ್ರಮಣಗಳನ್ನು 
 ಪ್ರತಿನಿಧಿಸುವುದಕ್ಕೂ ಮಿಗಿಲಾದ ಚಾರಿತ್ರಿಕ ಪ್ರಸ್ತುತತೆಯನ್ನು ಹೊಂದಿವೆಯಿಂದು ಅವರು 
ವಿವರಿಸುತ್ತಾರೆ. ಸ ಸಾಮ್ರಾಜ್ಯ ನಿರ್ಮಾಣದ ಮಹಾತ್ವಾಕಾಂಕ್ಷೆಯಿ೦ದ ಮಹಮ್ಮದನು ಪಶ್ಚಿಮ 
ಮತ್ತು ಮಧ್ಯ ಏಷ್ಯಾಗಳ ರಾಜಕಾರಣದಲ್ಲಿ ಭಾಗಿಯಾಗಿದ್ದನು. ದ್ಯ ಕಾಲಘಟ್ಟದಲ್ಲಿ 
ಬಾಗ್ಬಾದಿನ ಖಲೀಫ ಹಾಗೂ ಸಾಂಪ್ರದಾಯಿಕ ಇಸ್ಲಾಮಿಗೆ ಅಧಿಕಾರಕ್ಕೆ ಸವಾಲೆಸೆಯು 
| ಪ್ರಯತ್ನಗಳಾಗಿದ್ದರಿಂದ ಅರೇಬಿಯಾ ಮತ್ತು ಪರ್ಷಿಯಾಗಳಲ್ಲಿ' ಆಯತು 
| ಸೋಮನಾಥದ “ಮೇಲಿನ ದಾಳಿ ಹಾಗೂ ಸುನ್ನಿಯೇತರ ಮುಸ್ಲಿಂರಾದ ಶಿಯಾ. 
| ಇಸ್ಮಾಯಿಲೀ. ಬೊಹ್ರಾ ಮೊದಲಾದವರ ಮಸೀದಿಗಳ ದಾಳಿ, ಲೂಟಿಗಳಿಂದ ತಾನು 
ಸಾ೦ಪ್ರದಾಯಿಕ ಇಸ್ತಾಮನ್ನು ರಕ್ಷಿಸಿ ಎತ್ತಿಹಿಡಿದಿರುವುದಾಗಿ ಹೇಳಿಕೊಳ್ಳುವ ಮಹಮ್ಮದ್‌, 
ಖಲೀಫನನ್ನು ಬೆಂಬಲಿಸುವ. ಮೂಲಕ “ತನ್ನ ಸ್ಥಾನವನ್ನು ಭದಪಡಿಸಿಕೊಳ್ಳಲೆತ್ತಿಸುವುದೇ 
ಅಲ್ಲದೆ ಘಜ್ಜಿ ಯನ್ನು ಪೂರ್ವ ಇಸ್ಲಾಮಿಕ್‌ "ಜಗತ್ತಿನ ಮುಖ್ಯ ಕೇಂದ್ರವನ್ನಾಗಿ ಬೆಳಸುವ 
ಪ್ರಯತ್ನ; ವನ್ನು ಮಾಡುತ್ತಾನೆ. ಟರ್ಕೊ - ಪರ್ಷಿಯನ್‌ ಕಥನಗಳು ಸೋಮನಾಥನ 
ಘಟನೆಗೆ ಅತಿಯಾದ “ಸಾಂಕೇತಿಕ ಮಹತ್ವನ್ನು ಆರೋಪಿಸಿ ಮಹಮ್ಮದನ 
' ವಿಗ್ರಹಭ೦ಜನೆಯನ್ನು ವೈಭವೀಕರಿಸಿರುವುದನ್ನು ಗಹಿಸಬೇಕಿರುವುದು ಈ ಹಿನ್ನೆಲೆಯಲ್ಲಿಯೇ 


| ಎನ್ನುತ್ತಾರೆ ಥಾಪರ್‌. 


ಎಂ. ಕೆ. ಮಾಧವಿ ಏಪ್ರಿಲ್‌ - ಸೆಪ್ಟೆಂಬರ್‌ 2011 


| 


ತನ್ನ ಸಾಧೆನಗಳಿಂದಾಗಿ ಮಹಮ್ಮದನು ಖಲೀಫನಿಂದ ವೈಭವದ ಬಿರುದುಗಳನ್ನು 
ಪಡೆದುಕೊಂಡಿದ್ದು ಇಸ್ಲಾಮಿಕ್‌ ಜಗತ್ತಿನಲ್ಲಿ ಅವನಿಗೆ ಅಧಿಕೃತ. ಸ್ಥಾನವನ್ನು ಕಲಿಸಿತು. 
ಮಹಮ್ಮದನನ್ನು "ಮುಸ್ಲಿಮೇತರರ ಮೇಲೆ ದಾಳಿ ನಡೆಸಿ ಸುನ್ನಿಯೆಂದು ತವಾ 
ಬಣ್ಣಿಸುವ ಮೂಲಕ ಸ್ಥಾಪಿತ ಇಸ್ಲಾಮಿನ ದೃಷ್ಟಿಯಲ್ಲಿ ಮಾನ್ಯತೆಯನ್ನು ಪಡೆಯಲಾಯಿತೆಂದು 
ಥಾಪರ್‌ ವಿಶ್ಲೇಷಿಸುತ್ತಾರೆ. 


ಹದಿನಾಲ್ಕನೇ ಶತಮಾನದಲ್ಲಿ ಮಹಮ್ಮದನ ಪ್ರತಿನಿಧೀಕರಣದಲ್ಲಾದ ಪಲ್ಲಟವನ್ನು 
ಗುರುತಿಸುವ ಜಃ ಭಾರತದ ' ಅಸ್ಥಾನಗಳಲ್ಲಿದ್ದ ಬರಹಗಾರರಾದ ಇಸಾಮಿ ಮತ್ತು 
ಬರನಿ ಮಹಮ್ಮದನನನ್ನು ಆದರ್ಶ ಮುಸ್ಲಿಂ ನಾಯಕನೆಂದು ಚಿತ್ರಿಸಿರುವುದು ಭಾರತದ 
ಒಳಗಿನಿಂದ ಬಂದ ದೃಷ್ಟಿಕೋನವೆಂದು ವಿವರಿಸುತ್ತಾರೆ. ಇದನ್ನು ಭಾರತದ ಇಸ್ಲಾಮಿಕ್‌ 
ಪ್ರಭುತ್ವ ಮತ್ತು ಸಮಾಜ ಹಾಗೂ ಇದನ್ನು ಸಾಧ್ಯವಾಗಿಸಿದ. ಚಾರಿತ್ರಿಕ ಪ್ರಯತ್ನದ 
ಸಂದರ್ಭದಲ್ಲಿಟ್ಟು ಪರಿಶೀಲಿಸುತ್ತಾರೆ. ಇಸ್ಲಾಮಿಗೆ LEE ಮುಸ್ಲಿಂ sede 
ಕರ್ತವ್ಯಗಳನ್ನು ಕುರಿತು ತಿಳಿಹೇಳಲು ತಾನು ಬರೆಯುತ್ತಿರುವುದಾಗಿ ಹೇಳಿಕೊಳ್ಳುವ 
ಬರನಿ, "ತನ್ನ ಕಲ್ಪನೆಯ ಉತ್ತಮ ಮುಸ್ಲಿಂ ಆಡಳಿತಗಾರನ ಗುಣಗಳನ್ನು ಮಹಮ್ಮದನಿಗೆ 
ಆರೋಪಿಸಿ. ಅವನನ್ನು ಮಾದರಿ ಆಡಳಿತಗಾರನೆಂದು ಚಿತ್ರಿಸಿರುವುದನ್ನು ಎತ್ತಿತೋರುತ್ತಾರೆ. 


ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನಗಳಲ್ಲಿ ರಚಿತವಾದ ಕೃತಿಗಳು ದೇವಾಲಯ 
ನಾಶದ ಹಳೆಯ ಕಥನವನ್ನು ಪುನರುಚ್ಚರಿಸಿದರೂ ಅದರ ಕ್ರಿಯೆ ಮತ್ತು ಉದ್ದೇಶ 
ಬದಲಾಯಿತು. ವಿಭಿನ್ನ ಕಾಲಘಟ್ಟಗಳಲ್ಲಿ ರಚಿಸಲ್ಪಟ್ಟ ಈ ಕೃತಿಗಳು ಎವಿಧ ಸುಲ್ತಾನರ 
ಕಾಲದಲ್ಲಿ ಸೋಮನಾಥದ ಮೇಲೆ ದಾಳಿ ಮಾಡಿ ವಿಗ್ರಹವನ್ನು ಒಡೆದು ದೇವಾಲಯವನ್ನು 
ಮಸೀದಿಯನ್ನಾಗಿ ಪರಿವರ್ಶಿಸಲಾಯಿತೆಂದು ಹೇಳುತ್ತವೆ. ಈ ಮೂಲಕ ತಮ್ಮ ಆಶ್ರಯದಾತರ 
ಶ್ರೇಷ್ಠತೆ ಮತ್ತು ಮಹತ್ತನ್ನು ಎತ್ತಿತೋರುವುದು ಈ ಕಥನಗಳ ಉದ್ದೇಶವಾಗಿತ್ತೆಂದು 
ಥಾಪರ್‌ ಗುರುತಿಸುತ್ತಾರೆ. ಇಂತಹ ಪ್ರತಿಪಾದನೆಗಳೆಡೆಯಲ್ಲಿಯೇ ದೇವಾಲಯದಲ್ಲಿ 
ಪೂಜೆ, ಆರಾಧನೆ ಮುಂದುವರೆದಿದ್ದು, ಸೋಮನಾಥವು ಪವಿತ್ರ ತೀರ್ಥಸ್ಥಳವಾಗಿದ್ದುದನ್ನು 
ಹದಿನಾರನೇ ಶತಮಾನದ ಕೊನೆಯಲ್ಲಿ ರಚಿತವಾದ ಸ೦ಸ್ಕೃತ ಪಠ್ಯಗಳು ದಾಖಲಿಸುತ್ತವೆ. 
ದೇವಾಲಯವು ಹಲವು ಬಾರಿ ನಾಶ - ಪುನರ್‌ ನಿರ್ಮಾಣಕ್ಕೊಳಗಾಯಿತೆ೦ಬ ಜನಪ್ರಿಯ 
ನಂಬುಗೆಗಳನ್ನು ಈ ಸ್ಥಳದಲ್ಲಿ ನಡೆಸಲಾದ ಉತ್ಸನನಗಳಾಗಲೀ ಅಥವಾ ಇನ್ನಿತರ 
ಆಕರಗಳಾಗಲೀ ಬೆಂಬಲಿಸದಿರುವುದನ್ನು ಥಾಪರ್‌ ತೋರುತ್ತಾರೆ. 


ಹದಿನಾರನೇ ಶತಮಾನದ ವೇಳೆಗೆ ದೇವಾಲಯದ ಪೋಷಣೆಯು 
ಕ್ಷೀಣಿಸಲಾರಂಭಿಸಿತು. ಔರಂಗಜೇಬನ ಆಳ್ವಿಕೆಯ ಕಾಲದಲ್ಲಿ ದೇವಾಲಯದ ನಾಶಕ್ಕೆ 
ಅವನು ನೀಡಿದ ಆದೇಶವು ಪಾಲನೆಯಾಗದೆ ತಾನು ಮರಣಿಸುವ ಮುನ್ನ ಮತ್ತೊಮ್ಮೆ 
ಅವನು ಈ ಆದೇಶವನ್ನು ನೀಡಬೇಕಾಯಿತು. ದೇವಾಲಯವನ್ನು ಮಸೀದಿಯನ್ನಾಗಿ 
ಪರಿವರ್ತಿಸಲು ಗಂಭೀರ ಪ್ರಯತ್ನಗಳು ನಡೆಯದಿರುವುದು ಈ ವೇಳೆಗಾಗಲೇ ಇಲ್ಲಿ 
ಪೂಜಾ-ಕೈಂಕರ್ಯಗಳು ನಿಂತು ಹೋಗಿರಬಹುದೆಂಬುದರ ಸೂಚನೆಯೆಂದು ಥಾಪರ್‌ 
ಭಾವಿಸುತ್ತಾರೆ. 


4 


170 | ಪುಸ್ತಕ 33-34 ಸೋಮನಾಥ : ರೊಮಿಲಾ ಥಾಪರ್‌ ಅವರ ವಿಶ್ಲೇಷಣಾ ಕಮ 


ಆಧುನಿಕ ಚರಿತ್ರೆಕಾರರು ಗಣನೆಗೆ ತೆಗೆದುಕೊಳ್ಳದ ಸಂಸ್ಕೃತ ಶಾಸನಗಳನ್ನು ಪರಿಶೀಲಿಸುವ 
ಥಾಪರ್‌ ಈ ಸಂದರ್ಭದ ಸಂಕೀರ್ಣ ವಾಸ್ತವದ ಮತ್ತೊಂದು. ಮಗ್ಗುಲನ್ನು 
ಅನಾವರಣಗೊಳಿಸುತ್ತಾರೆ. ಸಂಸ್ಕತ ಶಾಸನಗಳು ಸ್ಥಳೀಯ ಆಡಳಿತಗಾರರ ಬಗ್ಗೆ ಮಾಹಿತಿ 
ನೀಡುವುದರೊಂದಿಗೆ "ಮಹಮ್ಮದನ ದಾಳಿಯ ನಂತರದ ಅವಧಿಯಲ್ಲಿ ಸೋಮನಾಥ 
ಮತ್ತು ಸುತ್ತಲ ಪ್ರದೇಶಗಳಲ್ಲಿ ನಡೆಯುತ್ತಿದ್ದ ಚಟುವಟಿಕೆಗಳನ್ನು ಹಾಗೂ ಅಲ್ಲಿನ ಸನ್ನಿವೇಶವನ್ನು 
ಅರಿಯಲು ನೆರವಾಗುತ್ತವೆ. ಮಹಮ್ಮದನ ದಾಳಿಯ - ಆಜ ಈ ಪ ಪ್ರಾಂತ್ಯಗಳಲ್ಲಿ 
ಗುಜರಾತಿನ ಚಾಳುಕ್ಯ ದೊರೆಗಳ ಅಧಿಕಾರವು ಹೆಚ್ಚು ು ಧಕ್ಕೆಗೊಳಗಾಗದೆ ಮುಂದುವರಿದಿತ್ತು 


ಈ ದಾಳಿಗೆ ಈ ಕಾಲದಿಂದಲೂ ಸಂಪದ್ಭರಿತ ಸೋಮನಾಥ ದೇವಾಲಯಕ್ಕೆ 
ಕೊಡುಗೆ ನೀಡಲು ಬರುವ ಯಾತ್ರಾರ್ಥಿಗಳನ್ನು ದೋಚುತ್ತಿದ್ದ ಸ್ಥಳೀಯ ರಾಜರನ್ನು 


ಹತ್ತಿಕ್ಕಲು ಚಾಳುಕ್ಕರು ಯತ್ನಿಸಿದ್ದನ್ನು ಶಾಸನಗಳು ದಾಖಲಿಸಿವೆ. ಚಾಳುಕ್ಕರ ಬಗೆಗಿನ 
ಇತರ ಸ್ಥಳೀಯ ರಾಜರ ವೈಷಮ್ಯಕ್ಕೆ ರಾಜಕೀಯ ಪೈಪೋಟಯೊಂದೇ ಅಲ್ಲದೆ 


ಚಾಳುಕ್ಕರೊಡ್ಡಿದ ಆರ್ಥಿಕ ಶತ್ರುತ್ತದ ನಿವಾರಣೆಯ ಆಕಾಂಕ್ಟೆಯೂ ಕಾರಣವಾಗಿದ್ದನ್ನು 


ಶಾಸನಗಳು ಉಲ್ಲೇಖಿಸುತ್ತವೆ. 


Bes 


ಮಹಮ್ಮದನ ದಾಳಿಯ ಒಂದು ಶತಮಾನದ ನಂತರ ಸೋಮನಾಥ ದೇವಾಲಯವು 
ಸುಸ್ಥಿತಿಯಲ್ಲಿತ್ತು. ಸಂಪದ್ಧರಿತವಾಗಿತ್ತು ಮತ್ತು ಅದರ ಅರ್ಚಕರು ಚಾಳುಕ್ಯ ದೊರೆಗಳ 


' ಪೋಷಣೆಯಲ್ಲಿದ್ದರು. ಜೀರ್ಣೋದಾರ ಮತ್ತು ದಾನ-ದತ್ತಿ ನೀಡಿಕೆಯು 


ದೇವಾಲಯಕ್ಕೆ ಸೀಮಿತವಾಗಿರದೆ ಹಾಳಾಗುತ್ತಿದ್ದ ಇತರೆ ದೇವಾಲಯಗಳಿಗೂ ಸಂಬಂಧಿಸಿತ್ತು 


ಇದು ಟರ್ಕೊ-ಪರ್ಷಿಯನ್‌ ಆಕರಗಳಲ್ಲಿ ಟರ್ಕಿಷ್‌ ದಂಡನಾಯಕರ ವಗಹಭಂಜನೆಯ 


ಚಟುವಟಿಕೆಗಳ ವಿವರಣೆಗೆ ಸಂವಾದಿಯಾಗಿ ಕ೦ಡುಬರುವುದನ್ನು ಥಾಪರ್‌ ಗಮನಿಸುತ್ತಾರೆ. 
ಚಾಳುಕ್ಕ ದೊರೆಯ ದೇವಾಲಯ ಜೀರ್ಣೋದ್ಧಾರವು ಆತನ 'ಸಾರ್ವಭೌಮಾಧಿಕಾರದ 
ವಿಸ್ತರಣೆಯ ಸಂಕೇತವಾಗಿತ್ತು ದೇವಾಲಯ ಲೂಟಿ ಮತ್ತು ವಿಗ್ರಹ ನಾಶದ ಮೂಲಕ 
ರಾಜಕೀಯ ಪ್ರಾಮಾಣ್ಯವನ್ನು ಪಡೆಯಲೆತ್ನಿಸಿದ ಮಹಮ್ಮದನ ಕ್ರಿಯೆಗೆ ಇದು 


ತದ್ದಿರುದ್ದವಾಗಿದ್ದು, ಡಮ pS ಮತ್ತು Ee "ಗತದ ರಾಜಕಾರಣದಲ್ಲಿ 


ರಾಜಕೀಯ ಪ್ರಾಮಾಣ್ಯ ಹಾಗೂ ಪ್ರತಿಪ್ರಾಮಾಣ್ಯದ ಸಂಕೇತಿಗಳಾಗಿರಬಹುದೆ೦ದು ಅವರು 


ಸೂಚಿಸುತ್ತಾರೆ. 


ಸಂಸ್ಕೃತ ಶಾಸನಗಳಲ್ಲಿ ಮಹಮ್ಮದನ ದಾಳಿಯ ಬಗೆಗೆ ಉಲ್ಲೇಖವಿಲ್ಲ. ಈ 
ಮೌನಕ್ಕೆ ಅದು ಮುಜುಗರದ ಸಂಗತಿಯಾಗಿದ್ದುದು ಭಾಗಶಃ ಕಾರಣವಾಗಿದ್ದರೆ. ಓರ್ಮಜ್‌ನ 


' ಶ್ರೀಮಂತ ವರ್ತಕನೊಬ್ಬನೊಂದಿಗೆ ಸೋಮನಾಥದ ಪ್ರತಿಷ್ಠಿತ ವರ್ಗವು ಹೊಂದಿದ್ದ 


ಸಂಬಂಧವು ಒಂದು ಕಾರಣವಾಗಿರಬಹುದೆಂದು ಥಾಪರ್‌ ತರ್ಕಿಸುತ್ತಾರೆ. ಸೋಮನಾಥ 


| ದೇವಾಲಯದ ಒಡೆತನಕ್ಕೆ ಸೇರಿದ ಭೂಮಿಯಲ್ಲಿ ಮಸೀದಿಯೊಂದನ್ನು ನಿರ್ಮಿಸಲು 


ದೇವಾಲಯದ ಪ್ರಭಾವಿ "ಆಡಳತ ಸಮಿತಿಯ ಅಂಗೀಕಾರದೊಂದಿಗೆ ಈ ವರ್ತಕನು 
ಅಹ್‌ ಪಡೆದಿದ್ದನ್ನು ಮಹಮ್ಮದನ ದಾಳಿಯ ಇನ್ನೂರು ವರ್ಷಗಳ ನಂತರದಲ್ಲಿ 

ಕಿಸಲಾದ "ಶಾಸನವೊಂದು ದಾಖಲಿಸಿದೆ. ಈ ಶಾಸ ಸನವು ಪರ್ಷಿಯಾದ ಶ್ರೀಮಂತ 
ಕಾನ ಅಗತ್ಯಗಳನ್ನು ಪೂರೈಸುವ ಸೋಮನಾಥದ ಸ್ಥಳೀಯರ ನಿಲುವುಗಳನ್ನು 
ಗ್ರಹಿಸಲು ನೆರವಾಗುವುದೆಂದು ಥಾಪರ್‌ ಭಾವಿಸುತ್ತಾರೆ. 


೦. ಕೆ. ಮಾಧವಿ ಏಪ್ರಿಲ್‌ - ಸೆಪ್ಟೆಂಬರ್‌ 2017 
ಎಂ. ಕೆ. 


ays Whoo, 


ಸೋಮನಾಥ ಮತ್ತು ಸುತ್ತ-ಮುತ್ತಲಿನಲ್ಲಿ ದೊರೆತಿರುವ ಸ೦ಸ್ಕತ ಶಾಸನಗಳು 
ಈ ಕಾಲಘಟ್ಟದ ಸ೦ಕೀರ್ಣ ವಾಸ್ತವವನ್ನು ಮುಂದಿಡುತ್ತವೆ. ಇಲ್ಲಿನ ಸಂಘರ್ಷಗಳಲ್ಲಿ 
ಒಬ್ಬ ಕಾರಣಕರ್ತನನ್ನಾಗಲೀ ಅಥವಾ ಒಬ್ಬನೇ ಶತ್ರುವನ್ನಾಗಲೀ ಗುರುತಿಸಲಾಗದು. 
ಸಾಮಾಜಿಕ ಶ್ರೇಣೀಕರಣದಲ್ಲಿ ವಿವಿಧ ಸ್ತರಗಳಲ್ಲಿದ್ದ ಇಲ್ಲಿನ ಹಲವಾರು ಗುಂಪುಗಳು 
ಇನ್ನಿತರ ಗುಂಪುಗಳೊಂದಿಗೆ ತಮ್ಮದೇ ಆದ ಸಂಬಂಧವನ್ನು ಹೊಂದಿದ್ದವು. ಅಧಿಕಾರ 
ಮತ್ತು / ಅಥವಾ ಆರ್ಥಿಕ ಸಂಪನ್ಮೂಲಗಳಿಗಾಗಿ ಈ ಗುಂಪುಗಳ ನಡುವೆ 
ಪೈಪೋಟಿಯಿದ್ದು, ಇವುಗಳ ನಡುವಿನ ಮೈತ್ರಿ ಮತ್ತು ಶತ್ರುತ್ವಗಳು 
ಬದಲಾಗುವಂತಹವಾಗಿದ್ದವು. ವಸ್ತುಸ್ಥಿತಿ ಹೀಗಿರುವಾಗ ಈ ಬಗೆಗೆ ನಾವು 'ಮುಸ್ಲಿಮ'ರು 
ಸೃಷ್ಟಿಸಿದ ಘಟನೆಗೆ 'ಹಿ೦ದೂ'ಗಳ ಪ್ರತಿಕ್ರಿಯೆ ಎಂಬಂತಹ ಗ್ರಹಿಕೆಗಳನ್ನು ಮುಂದಿಡದೇ 
ಸಾಮಾಜಿಕ ಗುಂಪುಗಳು ಮತ್ತು ನಿರ್ದಿಷ್ಟ ಸಂದರ್ಭಗಳಿಗೆ ಸಂಬಂಧಿಸಿ ಇಲ್ಲಿ ನಡೆದ 
ಕ್ರಿಯೆ ಮತ್ತು ಪ್ರಶಿಕ್ರಿಯೆಗಳನ್ನು ಪರಿಶೀಲಿಸುವುದು ಸೂಕ್ತವೆಂಬುದು ಥಾಪರ್‌ ಅವರ 
ಅಭಿಮತ. 


ಜೈನಪಠ್ಯಗಳು ಮುಂದಿಡುವ ಕಥನವು ಟರ್ಕೊ-ಪರ್ಷಿಯನ್‌ ಆಕರಗಳು ಮತ್ತು 
ಶಾಸನಗಳಿಗಿಂತ ಭಿನ್ನವಾದುದು. ರಾಜಾಸ್ಥಾನದೊಂದಿಗಾಗಲೀ ಅಥವಾ ರಾಜಪೋಷಣೆಗಾಗಿ 
ಜೈನರು ಮತ್ತು ಶೈವರ ನಡುವೆ ಇದ್ದ ಪೈಪೋಟಿಯೊಂದಿಗಾಗಲೀ ಸಂಬಂಧವಿರದ 
ವರ್ತಕ ಸಮುದಾಯದ ಗಹಿಕೆಗಳನ್ನು ಇವು ಮುಂದಿಡುತ್ತವೆ. ಮಹಮ್ಮನದ ದಾಳಿಯ 
ಬಗೆಗೆ ಇಲ್ಲಿ ಉಲ್ಲೇಖವಿರದಿದ್ದರೂ ಈ ಕಾಲದ ವಾಸ್ತವದ ಮತ್ತೊಂದು ಮುಖವನ್ನು 
ಇವು ಚಿತ್ರಿಸುತ್ತವೆ ಎಂದು ಜೈನ ವಿದ್ವಾಂಸರು ಬರೆದ ಜೀವನ ಚರಿತ್ರೆಗಳು ಮತ್ತು 
ವೃತ್ತಾಂತಗಳನ್ನು ಪರಿಶೀಲಿಸಿ ಥಾಪರ್‌ ಹೇಳುತ್ತಾರೆ. ಚಾಳುಕ್ಕರು, ಜೈನ ವರ್ತಕ ಮತ್ತು 
ಸಿಂಧ್‌ನ ಸುನ್ನಿ ಮುಸ್ಲಿಮರ ನಡುವಣ ಸಂಘರ್ಷವನ್ನೂ ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ 
ನೆಲೆನಿಂತಿದ್ದ ಮುಸ್ಲಿಂ ಸಮುದಾಯಗಳು ಜೈನ ವರ್ತಕರನ್ನು ಬೆಂಬಲಿಸಿದ್ದನ್ನು ಇವು 
ದಾಖಲಿಸಿವೆ. ಇದು ಈ ಕಾಲಘಟ್ಟದ ಸಂಕೀರ್ಣ ರಾಜಕಾರಣವನ್ನು ಸೂಚಿಸುತ್ತದೆ. 
ಮಿತ್ರತ್ವ ಮತ್ತು ಶತುತ್ವಗಳು ಹಿ೦ದೂ ಮತ್ತು ಮುಸ್ಲಿಂ ಎ೦ಬ ಅಸ್ಥಿತೆಗಳನ್ನು ಆಧರಿಸಿರದೆ, 
ಪ್ರತಿಯೊಂದು ಪಂಥ ಮತ್ತು ಸಮುದಾಯದ ಅಸ್ಮಿತೆ ಹಾಗೂ ಅಗತ್ಯಗಳನ್ನು ಆಧರಿಸಿದ್ದವು 
ಎ೦ದು ಥಾಪರ್‌ ವಿವರಿಸುತ್ತಾರೆ. 


ಸೋಮನಾಥದ ದಾಳಿಯ ನಂತರದ ಕಾಲಾವಧಿಯಲ್ಲಿ ರಚಿತವಾದ 
ಜೈನವೃತ್ತಾಂತಗಳನ್ನು ರಜಪೂತ ಮಹಾಕಾವ್ಯಗಳು ಮತ್ತಿತರ ಪಠ್ಯಗಳಲ್ಲಿ ಮಹಮ್ಮದನ 
ದಾಳಿಯ ಪರಿಣಾಮವಾದ ಹಿ೦ದೂ ಯಾತನೆಯ ಉಲ್ಲೇಖವಾಗಲೀ ಅಥವಾ ಅದರ 
ಪ್ರತಿಫಲನವಾಗಲೀ ಕಾಣಸಿಗದು. ಶೈವ ಬರಹಗಾರರ ಕೃತಿಗಳಲ್ಲಿ ಸೋಮನಾಥದ 
ಮೇಲೆ ಮಹಮ್ಮದನ ದಾಳಿಯ ನಂತರ ನಡೆದ ಉತ್ಪಾತವು ದಾಖಲಾಗಿಲ್ಲ. ಜೈನ 
ವೃತ್ತಾಂತಗಳ ಸಂಖ್ಯೆ ಮತ್ತು ಇವುಗಳು ಕಟ್ಟಿಕೊಡುವ ಗುಜರಾತಿನ ವಿಸ್ತತವಾದ ಚರಿತ್ರೆಯ 
ಹಿನ್ನೆಲೆಯಲ್ಲಿ ಸೋಮನಾಥದ ಘಟನೆಯ ಬಗೆಗೆ ಅತ್ಯಂತ ಕಡಿಮೆ ಉಲ್ಲೇಖಗಳಿರುವುದು, 
ವಾಸ್ತವದಲ್ಲಿ ಅದು ಟರ್ಕೊ-ಪರ್ಷಿಯನ್‌ ಆಕರಗಳು ಹೇಳುವಷ್ಟು ಮಹತ್ವದ ಘಟನೆಯಾಗಿತ್ತೆ 
ಎ೦ಬ ಪ್ರಶ್ನೆಯನ್ನೆತ್ತುತ್ತದೆ ಎಂದು ಥಾಪರ್‌ ಭಾವಿಸುತ್ತಾರೆ. 


ಪುಸ್ತಕ 33-34 ಸೋಮನಾಥ : ರೊಮಿಲಾ ಥಾಪರ್‌ ಅವರ ವಿಶ್ಲೇಷಣಾ ಕ್ರಮ 


ಸೋಮನಾಥದ ಬಗೆಗಿನ ಪ್ರಚಲಿತ ಗಹಿಕೆಗಳು ರೂಪುಗೊಂಡಿದ್ದು ವಸಾಹತುಶಾಹಿ 
ಕಾಲಘಟ್ಟದಲ್ಲಿ. ಥಾಪರ್‌ರವರು ನೆನಪಿನ ನಿರ್ಮಾಣ ಮತ್ತು ಚರಿತ್ರೆ ರಚನೆಯ ನಡುವಣ 
ಸಂಬಂಧಗಳನ್ನು ವಿಶ್ಲೇಷಿಸುತ್ತಾ ಇದನ್ನು ಯೂರೋಪಿನ ಧರ್ಮಯುದ್ದಗಳ ಹಿನ್ನೆಲೆ 
ಹಾಗೂ 18 ಮತ್ತು 19ನೇ ಶತಮಾನಗಳಲ್ಲಿ ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಲೆತ್ನಿಸಿದ 
ವಸಾಹತುಶಾಹಿ ರಾಜಕಾರಣದ ಸಂದರ್ಭದಲ್ಲಿಟ್ಟು ಪರಿಶೀಲಿಸುತ್ತಾರೆ. ಟರ್ಕೊ - 
ಪರ್ಷಿಯನ್‌ ಆಕರಗಳನ್ನು ವಾಸ್ತವ ಚರಿತ್ರೆಯೆಂದು ಬಿಂಬಿಸಿ ಇನ್ನಿತರ ಆಕರಗಳನ್ನು 
ಕಡೆಗಣಿಸುವ ಮೂಲಕ ವಸಾಹತುಶಾಹಿ ನೋಟವು ಈ ಘಟನೆಗೆ ಇನ್ನಿಲ್ಲದ 
ಪ್ರಾಮುಖ್ಯತೆಯನ್ನು ನೀಡಿತು. 


ಮಹಮ್ಮದನ ದಾಳಿಯಿಂದ ಹಿಂದೂ ಮನಸ್ಸಿಗೆ ಆಘಾತವಾಯಿತೆಂದು ಕಟ್ಟಿಕೊಳ್ಳಲಾದ 
ನೆನಪು ಆಯ್ಕೆಗೆ ಸಂಬಂಧಿಸಿದ್ದು, ಇದು ಹಿಂದೂ ರಾಜರು ಹಿಂದೂ ದೇವಾಲಯಗಳ 
ಮೇಲೆ ದಾಳಿ ಮಾಡಿದ್ದನ್ನು ಕಡೆಗಣಿಸುತ್ತದೆ. ವಸಾಹತುಶಾಹಿ ನಿಲುವಿಗೆ 1920ರಲ್ಲಿ 
ಬೆಳೆದ ಕೋಮುವಾದಿ ರಾಜಕಾರಣವು ಪುಷ್ಟಿನೀಡಿತು. ಇದು 19ನೇ ಶತಮಾನದ 
ಕೊನೆಯಲ್ಲಿ ಬೆಳೆದುಬಂದ ಎಲ್ಲರನ್ನೂ ಒಳಗೊಳ್ಳುವ ವಸಾಹತುಶಾಹಿ ವಿರೋಧಿ 
ರಾಷ್ಟ್ರೀಯತೆಯನ್ನು ದುರ್ಬಲಗೊಳಿಸಿದ್ದೇ ಅಲ್ಲದೆ 20ನೇ ಶತಮಾನದ 
ಕೋಮುಸಿದ್ಧಾಂತಗಳು ಮತ್ತು ಮತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ದಾರಿ ಮಾಡಿತು. 
ಇದರಿಂದ ಪರಸ್ಪರ ಪ್ರತ್ಯೇಕವಾಗುಳಿದ ಏಕಾಕೃತಿಯ ಸಮುದಾಯಗಳ ಕಲ್ಪನೆ 
ರೂಪುಗೊಂಡಿತು. 


1951ರಲ್ಲಿ ಕೇಂದ್ರ ಮಂತ್ರಿ ಕೆ. ಎಂ. ಮುನ್ನಿ ಅವರು ಸೋಮನಾಥ ದೇವಾಲಯವನ್ನು 
ಪುನರ್‌ನಿರ್ಮಿಸಿದ್ದು, ಪ್ರಾದೇಶಿಕ ಅಥವಾ ನಿರ್ದಿಷ್ಟ ಘಟನೆಯೊಂದಕ್ಕೆ ರಾಷ್ಟ್ರೀಯ 
ಪ್ರಾಮುಖ್ಯತೆಯನ್ನು ಕೊಟ್ಟಿತು. ಇದು ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ಮತ್ತು ಸಮಾಜದ 
ಜಾತ್ಯಾತೀತ ಸ್ವರೂಪಕ್ಕೆ ಸವಾಲೆಸದಿರುವ ಕೋಮು ರಾಜಕಾರಣ ಬಲಗೊಳ್ಳಲು, ಬಾಬ್ರಿ 
ಮಸೀದಿಯ ಧ್ವಂಸಕ್ಕೆ ಕಾರಣವಾದ ರಥಯಾತ್ರೆಗಳ ಮೂಲಕ ಜನರ ಸಂಘಟನೆಗೆ 
ಮುಂದಾದ 'ಹಿ೦ಂದುತ್ತ' ರಾಜಕಾರಣ ಬೆಳೆಯಲು ಹಾಗೂ ಗುಜರಾತಿನಲ್ಲಿ 2002ರಲ್ಲಿ 
ನಡೆದ ನರಮೇಧದವರೆಗೆ ತನ್ನ ಪ್ರಭಾವವನ್ನು ಬೀರಿದೆ. 


ನಮಗೆ, ಕಳೆದ ನೂರು ವರ್ಷಗಳಲ್ಲಿ ಸಮುದಾಯಗಳ ನಡುವಣ ವೈಷಮ್ಯದಿ೦ದ 
ಸಂಭವಿಸಿದ ಆಘಾತಗಳ ಅರಿವಿದೆ. ಇವುಗಳ ಮೂಲ ಸಮಕಾಲೀನ ಸಂದರ್ಭದಲ್ಲಿದೆಯೇ 
ಹೊರತೂ ಇದು ಒಂದು ಸಾವಿರವರ್ಷಗಳ ಹಿಂದೆ ನಡೆದಿದ್ದರ ಪ್ರಶಿಫಲನವಲ್ಲ. ವರ್ತಮಾನದ 
ಅನುಭವಗಳಿ೦ದ ದಕ್ಕಿದ್ದನ್ನು ಗತಕ್ಕೆ ಆರೋಪಿಸುವುದು ಚಾರಿತ್ರಿಕವಾಗಿ ಅಸಾಧು 
ಎನಿಸಬಲ್ಲದು. ನಾವು ಗತವನ್ನು ಹೇಗೆ ನಿರೂಪಿಸುತ್ತೇವೆ ಎಂಬುದರ ನಿರಂತರ ಮರು- 
ಪರಿಶೀಲನೆ ಹಾಗೂ ಮರು-ಮೌಲ್ಯೀಕರಣಗಳು ಭಾರತದ ಗತಗಳ ಬಗೆಗೆ ಹೆಚ್ಚು 
ಖಚಿತ ಮತ್ತು ಹೆಚ್ಚು ಸೂಕ್ಷ್ಮ ಒಳನೋಟಗಳನ್ನು ನೀಡಬಲ್ಲವು ಎಂದು ಥಾಪರ್‌ 
ಹೇಳುತ್ತಾರೆ. ಅವರ ಸೋಮನಾಥ ಕೃತಿಯು ಇದಕ್ಕೆ ಅತ್ಯುತ್ತಮ ನಿದರ್ಶನ. 


ಅ ,ಜ0086, 


ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಆಕರ ಸೂಚಿ ಮತ್ತು ಕೊನೆ ಟಿಪ್ಪಣಿಗಳು 
1. Tony Ponton, A critical Essay of the Impact of Postmodernism in the 
Historical Profession, MU online historial journal, Marshall University, 
reprinted in www.kooriweborg/foley/resources/sotry27.html. 
2. Shahid Amin, 1995, Event, Metaphor, Memory: Chaurichoura 1922-1992. 
OUP Delhi. 
3. Romila Thapar, 2004, Somanatha — The Many voices of a history, Pengiun 
books India, New Delhi, Preface. 
4. The United Kingdom House of Commons debate, 1948, March 1943, The 
Somnath (Prabhas Pattan) Proclamation, Junagadh. 
5. Kabir Altaf, July 15, 2004. Revisiting Somnath - A Review, South Asian 
IdeaWeblog, https://thesouthasianidea. wordpress.com/2014/07/15/ 
revisitingsomnath-areview. 
6. Champakalakshmi, April.27,2004,Perspectives of a History, The Hindu Online 
Edition, www.thehindu.com/br/2004/04/27/stones//2004042700121600.htm 

x 


ಸೋಮನಾಥ : ರೊಮಿಲಾ ಥಾಪರ್‌ ಅವರ ವಿಶ್ಲೇಷಣಾ ಕ್ರಮ 


ತಾಳಗುಂದದಲ್ಲಿ ದೊರೆತಿರುವ ತುಂಡುತುಕಡಿ 
(Mutilated Records) ಶಾಸನಗಳ ಪಠ್ಯದ 
ಪುನರಾವಲೋಕನ ಆಗಬೇಕು 


೧ಔತಿಹಾಸ ದರ್ಪಣ ತ್ರೈಮಾಸಿಕ ಪತ್ರಿಕೆಯ ಪುಸ್ತಕ: 
31-32 (ಸಂಯುಕ್ತ ವಿಶೇಷ ಸಂಚಿಕೆ) ಅಕ್ಟೋಬರ್‌ 
2016 - ಮಾರ್ಚ್‌ 2017ರ ಪುಸ್ತಕದಲ್ಲಿ 
“ತಾಳಗುಂದದಲ್ಲಿ ದೊರೆತಿರುವ ಉತ್ಪನನದಲ್ಲಿನ 
ವಸ್ತುಗಳ ಎಂದರೆ "ಉತ್ಕನನದ ವರದಿ' ಒಂದು 
ಸಂಕ್ಷಿಪ್ತ ರೂಪದ ಲೇಖನ ಪ್ರಕಟವಾಗಿದೆ. 
ಲೇಖನವನ್ನು ಬರೆದ ಲೇಖಕರು 
ಅಭಿನಂದನೀಯರು. ಈ ಲೇಖನದಲ್ಲಿ ಉತ್ಸನನದಲ್ಲಿ 
ತೋರಿದ ಉತ್ಪನನದ ಪ್ರಾವಿಣ್ಯತೆ ಮೆಚ್ಚುವಂತಹದು; 
ಆದರೆ ಶಾಸನ ವಿಷಯಕ್ಕೆ ಬಂದಾಗ್ಗೆ ಆ 
ಮಾತುಗಳನ್ನು ಹೇಳುವಂತಿಲ್ಲ. ಏಕೆಂದರೆ 
ಸಂಪೂರ್ಣ ಶಾಸನಗಳನ್ನು ಪ್ರಕಟಿಸಿಲ್ಲ. ಅವರೇ 


ಸೂಚಿಸಿದ 
|. ಬಾದಾಮಿ ಚಾಳುಕ್ಯ ಚಕ್ರವರ್ತಿ 
ವಿನಯಾದಿತ್ಯನ ಶಾಸನ ದೊರಕಿದೆ. ಪ್ರಕಟವಾಗಿಲ್ಲ 


ಇಲ್ಲಿ 
ಸೀತಾರಾಮ ಜಾಗೀರ್‌ ದಾರ್‌ 2. ಕಳಚುರಿ ಚಕ್ರವರ್ತಿ ಸಂಕಮನ ಶಾಸನ 
ಮನೆ ನಂ.406/ಬಿ.1 “ಕಲ್ಪ ದೊರಕದೆ ಇವುಗಳ ಸಂಪೂರ್ಣ ಪಾಠವನ್ನು 
ಮೇನ್‌-3, ಕ್ರಾಸ್‌-? ಇಲ್ಲಿ ಕೊಡಬೇಕಿತ್ತು. | 
ಸರಸ ಪ್ರಸುತ ಪ್ರಕಟಿಸಿರುವ ಶಾಸನಗಳು 


ಮೈಸೂರು 570009. ಸ್ತು 


176 


ತುಂಡುತುಕಡಿಗಳು. ಕೇಂದ್ರ ಸರ್ಕಾರದ್ದೇ ಶಾಸನ ಇಲಾಖೆ ಇರುವಾಗ ಆ ವಿಭಾಗದ 
ಸಹಾಯ ಪಡೆದಾದರೂ ಎಲ್ಲ ಶಾಸನಗಳನ್ನು ಒಂದೆಡೆ ಪ್ರಕಟಿಸಬೇಕಿತ್ತು. ಖಾಸಗಿ « 
ಯಾವುದೇ ವಿದ್ದಾಂಸರನ್ನು ವಿಚಾರಿಸಿ ಅವರ ಮೇಲೆ ಗೂಬೆ ಕೂಡಿಸುವುದು ಸರಿಯಲ್ಲ 
ಎಸ್‌.ಎಚ್‌.ರಿತ್ತಿಯವರು2 ತಮಗೆ ಸಂಬಂಧಿಸಿದ ವಿಷಯಕ್ಕೆ ಅವರೇ ಲೇ 
ಪ್ರಶ್ನಿಸಬೇಕು. ಆ ಶಾಸನದ ಬಗೆಗೆ ಲೇಖನ ಬರೆಯಬೇಕು ಇಚ್ಛಿಸಿದರೆ. ಇನ್ನು ಲಿ 
ಸ್ವರೂಪದಿಂದ ಕಾಲ ನಿರ್ಣಯ ಒಮ್ಮೊಮ್ಮೆ 400 ವರ್ಷಗಳವರೆಗೆ ವೃತ್ಯಾಸ ಬರ 
ಅರ್ಥಾತ್‌ ಆ ಕಾಲ ನಿರ್ಣಯ ಖಚಿತವಾದುದಲ್ಲ. 

ಲೇಖನದ ಪು.147ರಲ್ಲಿ ಹಲ್ಮಿಡಿ ಶಾಸನಕ್ಕಿಂತ ಪ್ರಾಚೀನ ಅಷ್ಟೇ ಅಲ್ಲ. ಅವರು 
ಸಂಶೋಧಿಸಿರುವ ಶಾಸನ "ಕನ್ನಡ ಭಾಷೆಯ ಪ್ರಥಮ ಶಾಸನ' ಎಂದೂ ಹೇಳಿದ್ದಾಕೆ. 
ಇದರ ಕಾಲ ನಿರ್ಣಯಕ್ಕೆ ಕಂಪ್ಯೂಟರ್‌ ಅಡೋಬ ಘೋಟೋ ಶಾಪ್‌" ತಂತ್ರಜ್ಞಾನವನ್ನು 
ಬಳಸಿದುದಾಗಿ ಬರೆದಿದ್ದಾರೆ. ಮಷೀನ್‌ಗಳು ನಾವು ಏನನ್ನು ಲೋಡ್‌ (Le 
ಮಾಡುತ್ತೇವೆಯೋ ಅದನ್ನೇ ಡೌನ್‌ಲೋಡ್‌ ಮಾಡಿದಾಗ ತಿಳಿಸುತ್ತವೆ. ಈ ಧಾನವನು 
ಸೃಜಿಸಿದ ವ್ಯಕ್ತಿಗಳು ನೂರು (100) ಶಾಸನಗಳನ್ನೂ ಓದಿ ಪಕಟಿಸಿಲ್ಲ. ಅರ್ಥಾತ್‌ ಇವರ 
ಜ್ಞಾನ ಅನುಭವದ ಅಭಿವ್ಯಕ್ತಿ ಅಲ್ಲ. ಸಹಸಾರು ಶಾಸನಗಳನ್ನು ಓದಿ ಪಕಟಿಸಿದವರ 
ಇದ್ದಾರೆ. ಅಂತಹ ವ್ಯಕ್ತಿಗಳಲ್ಲಿ ಶ್ರೀನಿವಾಸ ರಿತ್ತಿಯವರು ಒಬ್ಬರು. ಅವರು ಶಾಸನ 
ನೋಡಿ ತಮ್ಮ ಅಭಿಪ್ರಾಯ 5-6ನೇ ಶತಮಾನದ್ದು ಎಂದು ಹೇಳಿದ್ದರೆ ತಪ್ಪೇನಲ್ಲ. ತ 
ಲೇಖನದ ಲೇಖಕರು “ಅವೈಜ್ಞಾನಿಕ ಅಭಿಪ್ರಾಯ” ಎಂದು ಹೇಳಿರುವುದು ಬಾಲಿ! 
ಏಕೆಂದರೆ ಇವರು ಓದಿದ. ನೀಡಿದ, ಪಠ್ಯ (7%) ತಪ್ಪುಗಳಿಂದ ಕೂಡಿವೆ. ಕೆ N 
ಅವರೇ ಕೊಟ್ಟ ಫೋಟೋದಿಂದ ಶುದ್ಧ ಪಾಠವನ್ನು ಕೊಟ್ಟಿರುವೆ; ದಯವಿಟ್ಟು ನಿಶೀಲಿಸಿ 
ಮತ್ತೆ ಲೇಖಕರ ಪಾಠದ ಜೇರಾಕ್ಸ್‌ (37) ಪ್ರತಿಯು ಮುಂದಿನ ಪುಟದಲ್ಲಿದೆ. 
ನೋಡಿರಿ. 


Ma 


ತಾಳಗುಂದ ಸಿಂಹಕಟಾಂಜನದ ಮೇಲೆ ಇರುವ ಹರಿವರ್ಮನ ಶಾಸನ 
ತುಂಡು (1) 
ಪಠ್ಯ: 
A ನಯವಿನಯಸತ್ವ ಸ೦ಪನ್ನಃ 
“ಷ್ಟ: ತೆ [ರಾಗಾನ್ನಃ) ಜ್ಯೇಷ್ಠೋವರಿಷ್ಠಸ್ತು[ ತಃ 


* “ಸುತಃ” ಎಂದು ಓದಿದ್ದಾರೆ. ಆದರೆ ಇಲ್ಲಿ ಸುತ ಎಂಬ ಪಾಠವಿದೆ. ಜ್ರ? 
ಎ೦ಬಲ್ಲ "ಸ' ಅಕ್ಷರ ದ್ವಿತ್ತದಿ೦ದ ಕೂಡಿದೆ (ಪುಟ-140). 


ಪುಸ್ತಕ 33-34 ತಾಳಗುಂದದಲ್ಲಿ ದೊರೆತಿರುವ ತುಂಡುತುಕಡಿ ಶಾಸನಗಳ. ' 


p 
ನರ್‌ 
ಡೆ 


ಗಿ 


೧. ಹಣ 
“೪ A 
7 
೨) 


p 
a ಚತ ಸಹನ 
9 


Fad 


KH 
ಕ 
ನ 


ಜಾಗೀರ್‌ ದಾರ್‌ 


೦ಹರಾಮ 


ಪಠ್ಯ 
1,” [ಪುತ್ರೋ]ಹರಿವರ್ಮ... 
2, ... ಹಣಾರ್ತೃಂ ಸ್ಥಾನಿಕ* ಗ 
3. ....ವೇದಪಾರಗೇಭ್ಯಃ ಉತ್ತರಮಾ... 
4. ....[ಪಾ*]ಲಯತಿ ಸಚಪುಣ್ಯ.... 
5 [ಮ]ಹಾಪಾತಕಸ..... 


*'ಸ್ಥಾನೇಕ' ಎ೦ದು ತಪ್ಪು ಓದಿದ್ದಾರೆ. 
ಕಾಲ-2 ಈ : ಹರಿವರ್ಮ, ಮೇಲಿನ ಸ್ತರದಲ್ಲಿ ಚೂರಿಟ್ಟಿಗೆ ಮತ್ತು ತ್ರುಟಿತ ಶಿಲೆಗಳ 


ನೆಲಹಾಸಿನಲ್ಲಿ ಎರಡು ಕದಂಬ ಪೇಟಿಕಾಶಿರ ಲಿಪಿಯನ್ನು ಉಳ್ಳಪಾಟಿ ಕಲ್ಲಿನ ಚೂರುಗಳು 
ದೊರೆತಿದ್ದು ಪಾಠ ಇಂತಿದೆ (ಚಿತ್ರ-5) (ಪು.140). 
ಒಂದನೆಯ ತುಂಡು: 

1. ನಯ ವಿನಯ ಸತ್ವ ಸಮ್ದನ್ನಃ 

2. [ರಾಗಾ*]ನ್ನಃ ಜ್ಯೇಷ್ಠೋ ವರಿಷಸುತಃ 
ಎರಡನೆಯ ತುಂಡು: 

|. .... [ಪು*]ತ್ರಾ ಹರಿವ[ರ್ಮ್ಮ]... 

2. [ನಿರ್ವ*]ಹಣಾರ್ತ್ಶಂ ಸ್ಥಾನೇಕ ಡ್ಯ 

3, ವೇದಪಾರಗೇಭ್ಯಃ ಉತ್ತರಮಾ..... 

4, ಎ ಲಯತಿಸ ಸಚಪುಣ್ಯ.... 

ಕಿ ಎ ಹಾಪಾತಕ ಸ 

(1) “ಜ್ಯೇಷ್ಠ' ಹಾಗೂ 'ವರಿಷ್ಠಸುತಃ' ಎ೦ಬ ಪಾಠ ಸ್ಥ ಸೃಷ್ಟಿಯು ಲೇಖಕರ ತಪ್ಪು 
ಓದುವಿಕೆಯಿಂದ ಆಗಿದೆ. ತತ್ಕಾರಣ ಇಲ್ಲಿ ದ್ವಿರುಕ್ತಿ ದೋಷ ಕೂಡ ಆಗಿದೆ. “ಜ್ಯೇಷ್ಠೋ 
ವರಿಷ್ಠಸ್ಸು ತಃ” ಎಂಬ ನಿಜಪಾಠದಲ್ಲಿ (Original text) ಹರಿವರ್ಮ್ವ್ಗನು 
ಜ್ಕೇಷ್ಠಪುತ್ರನಾಗಿದ್ದು ವರಿಷ್ಠರಿಂದ (ಉತ್ತಮಜನರಿಂದ) ಸ್ತುತಿಸಲ್ಪಟ್ಟ ವ್ಯಕ್ತಿ ಎಂಬುದು 
ಸ್ಪಷ್ಟವಾಗಿ ಆತನ ಹಿರಿಮೆ ಗರಿಮೆಗಳನ್ನು ತಿಳಿಸುತ್ತದೆ. ಮೊದಲನೆಯ ಪಂಕ್ತಿಯಲ್ಲಿ 
ಬಂದಿರುವ “ನಯವಿನಯ ಸಮನ್ನಃ” ಎಂಬ ಗುಣಗಳನ್ನು ಇಲ್ಲಿ ಜೋಡಿಸಿಕೊಳ್ಳಬೇಕು. 


(2) ಎರಡನೆಯ ತುಂಡಿನಲ್ಲಿ ಬಂದಿರುವ ಲೇಖಕರ ಪಾಠ “ಪುತಾ' ಇದು 


ಸ್ತೀಲಿ೦ಗವಾಚಿ ಆಗಿದ್ದು ಮಗಳು ಎಂಬ ಅಪಾರ್ತ್ಯಕ್ಕೆ ಎಡೆಕೊಟ್ಟಿದೆ. “ಪುತ್ರೋ” ಎಂದಾಗ 
ಮಗನೆಂದು ಸರಿಯಾದ ಅರ್ಥ ನೀಡುತ್ತದೆ. ಹರಿವರ್ಮನು ಮಗನೆ ಹೊರತು ಮಗಳು 


ತಾಳಗುಂದದಲ್ಲಿ ದೊರೆತಿರುವ ತುಂಡುತುಕಡಿ ಶಾಸನಗಳ... 


(3) ಎರಡನೆಯ ತುಂಡಿನ ಎರಡನೆಯ ಪಂಕ್ತಿಯ ಕೊನೆಯ ಶಬ್ದ “ಸ್ಥಾನೇಕ' 
ಎಂದು ಲೇಖಕರು ಓದಿದ್ದಾರೆ. ಆದರೆ ಅದು ವಾಸ್ತವದಲ್ಲಿ "ಸ್ಥಾನಿಕ' ಎಂದಿದ್ದು ದೇವಸ್ಥಾನದ 
ಮುಖ್ಯ ಅರ್ಚಕರನ್ನು ಸೂಚಿಸುತ್ತದೆ. ತ 

- ಈ ಎರಡು ತುಂಡು, ತುಂಡಾಗಿದ್ದರೂ ಲೇಖಕರು ಗುರುತಿಸಿರುವಂತೆ ಒಂದೇ 
ಶಾಸನದ ಅವಿಭಾಜ್ಯ ಅಂಗಗಳು. ಪೇಟಿಕಾಶಿರದ (Box-headed) ಶೈಲಿ - ಅಕ್ಷರಗಳ 
ವಲನ ಒಂದೇ ಆಗಿವೆ. ಶಾಸನವನ್ನು ಕ೦ಡು ಹಿಡಿದವರು ಪ್ರಶಂಸೆಗೆ ಅರ್ಹರು. 

ಚಿತ್ರ-8ರಲ್ಲಿ ಬಂದಿರುವ ಶಾಸನದ ಲಿಪಿ ಇವುಗಳಿಗೆ ಸಮನಾಗಿಲ್ಲ. ಅದು ಹರಿವರ್ಮನ 


ಅನ೦ತರದ ಕಾಲದ್ದು. ಅದರ ಪಾಠವನ್ನ ಲೇಖಕರು ಸರಿಯಾಗಿ ಕೊಟ್ಟಿಲ್ಲ. ಮುಂದೆ 
ಘೋಟೋ ಹಾಗೂ ಶುದ್ಧಪಾಠವನ್ನು ಕೊಟ್ಟಿದೆ. 


ಇತಿಹಾಸ ದರ್ಪಣ: 31-32 (ಸಂ.ವಿ. ಸಂಚಿಕೆ) ಅಕ್ಟೋಬರ್‌ 2016-ಮಾರ್ಚ್‌ 
2017 


ಚಿತ್ರ-8, ಪು.146: ಶುದ್ಧಪಾಠ: 
1. ಮಹಾ [ದೇವ್ಯಾ] BT 
2. ಗುಳುಲು ಮುಲ್ಲ ಕೇತಂ ಚಟಾದಿತ್ತ............. 
re ರಖಾ ಗ ಸಚ] 


1) 


ಜಾ ರ ಪೇನದ್ಲಿ ಬಂದಿರುವ ಚತ-8 
ಚಿತಕ ಪೆ: ಎಂ.ಜಿ. ಮಂಜುನಾಥ (ಪ್ರಜಾವಾಣಿ ಪತ್ರಿಕೆಯಿಂದ ಡೌನ್‌ ಲೋಡ್‌ ಮಾಡಿದೆ) 
ಚಿತ್ರ-8ರಲ್ಲಿ ಬಂದಿರುವ ಶಾಸನವೂ ಅವರೇ ಸೂಚಿಸಿರುವಂತೆ ಸಿಂಹಕಟಾಂಜನದ 
ಕಲ್ಲಿನಲ್ಲಿ ಸಿಂಹದ ತೆರೆದ ಬಾಯಿಯ ಮುಂದೆ ಟಂಕೋತ್ವೀರ್ಣ ಮಾಡಲಾಗಿದೆ. ದುರ್ದೈವ 
ಶಾಸನದ ಆರಂಭದ ಭಾಗದಲ್ಲಿ ಕಲ್ಲಿನ ಚೆಕ್ಕೆ ಎದ್ದು ಹೋಗಿದೆ. ದಾನಕೊಟ್ಟ ವ್ಯಕ್ತಿಯ 
ವಿವರಗಳು ನಾಶವಾಗಿಹೋಗಿವೆ. ಉಳಿದಿರುವ ಭಾಗವು ಇಂತಿದೆ: 


ಶಾಸನ ಪಾಠ 


ಸೀತಾರಾಮ ಜಾಗೀರ್‌ದಾರ್‌ ಏಪಿಲ್‌ - ಸೆಪ್ಟೆಂಬರ್‌ 2017 


-ಇದೂ ಒಂದು ತುಂಡು ತ್ರುಟಿತ ಶಾಸನ (Mutilatied Record) ಆರಂಭದ 
ಭಾಗ ಚೆಕ್ಕೆ ಎದ್ದುಹೋಗಿದ್ದು ಕಟಾ೦ಜನಕಲ್ಲು ಒಡೆದೂ ಹೋಗಿದೆ. ಹೀಗಾಗಿ ಶಾಸನದ 
ಪೂರ್ವಭಾಗದಲ್ಲಿನ ವಿವರಗಳು ನಾಶವಾಗಿ ಹೋಗಿದ್ದರೂ ಅರ್ಥ ಸ್ಪಷ್ಟವಿದೆ. ಮಹಾದೇವಿ 
(ರಾಜನ ಹಿರಿಯರಾಣಿ) ಒಬ್ಬಳು ಆದಿತ್ಯ ಎಂಬ ಛಾತ್ರನಿಗೆ ಗುಳ್ಗುಲು (ಗುಲಿಕಾ ನಾಣ್ಯ) 
ಬೆಲೆಯ ಭೂಮಿಯನ್ನು ದಾನವಾಗಿ ಇತ್ತಿದ್ದಾಳ. "ಳ” ಅಕ್ಷರ ಕೆಲವೊಮ್ಮೆ 1 ಅಕ್ಷರದಂತೆ 
ಇರುತ್ತಿತ್ತು (ನೋಡಿ: ಎ.ವಿ.ಎನ್‌., ದೇವರಕೋಡಾರೆಡ್ಡಿ ಮತ್ತು ಎಂ.ಜಿ.ಮ೦ಜುನಾಥ 
ಹಾಗೂ ಸಿ.ಶಿವರಾಮಮೂರ್ತಿ ಮೊದಲಾದವರ ಲಿಪಿಶಾಸ್ತ ಕೃತಿಗಳು. “ಗುಲಿಕಾ-ಗುಲಿಕಾ4- 
ಗುಳಿಕಾ + ಗುಳಿಕಾ 2 ಗುಳುಲು ಆಗಿದೆ. ಲೇಖಕರ ಕೇಖನದಲ್ಲಿ ಈ ಶಾಸನದ ಪಾಠ 
ಹೀಗಿದೆ. 


1. ಮ[ಹಾದೇಃ]......... 
2. ಗುದ್ಗುಲು ಮೂಲ್ಯಕ್ಷೇತ್ರ ಚನ್ನಾದಿತ್ಯ (ಇತಿಹಾಸ ದರ್ಪಣ, ಪು.154). 


- ಈ ಪಾಠ ಹಾಗೂ ಇಲ್ಲಿನ ವಿವರಣೆ ಏನೆಲ್ಲವೂ ತಪ್ಪು ಎಂದು ಶಾಸನ 
ಪರಿಶೀಲಿಸಿದರೆ ಸುಸ್ಪಷ್ಟ ಅಗುಳಿನಲ್ಲಿ ಅಳೆಯುವದಾದರೆ ಈ ಲೇಖಕರಿಗೆ ಶಾಸನಗಳನ್ನು 
ಸರಿಯಾಗಿ ಓದಲು ಬರದು. ಈ ಲೇಖನದಲ್ಲಿ ಇರುವ ಯಾವ ಶಾಸನವೂ 
ಹಲ್ಮಿಡಿಯಲ್ಲಿರುವ ಕಾಕುಸ್ಥವರ್ಮನ ಶಾಸನಕ್ಕಿಂತ ಪ್ರಾಚೀನವಲ್ಲ. 


ಆಕರ ಸೂಚಿ ಮತ್ತು ಟಿಪ್ಪಣಿಗಳು 
1... ಇತಿಹಾಸ ದರ್ಪಣ, ಪುಸ್ತಕ: 31-32, ಪು.142. 
ಹ ಅದೇ. ಪು.147. 
3. (1) ಭಾರತೀಯ ಪ್ರಾಚೀನ ಲಿಪಿಮಾಲಾ (ಲೇ. ದಿ.ಗೌರಿಶಂಕರ ಓರುಾ) ಮುನ್ನುಡಿ. 


(2) The [F*]utility And [17] Utility of Paleography In Dating undeted 
inscriptions (Au. Dr. K.V. Ramesh) — Studies In Indian Epigraphy, 
Volume: 3, Pp.156-162. 


4.  ಗುಲಿಕಾ ಇದು ವರಾಹಗದ್ಮಾಣದಂತಹ ಚಿನ್ನದ ನಾಣ್ಯ 0: ಡಿ.ಸಿ.ಸರ್ಕಾರ: ಇಂಡಿಯನ್‌ 
ಎಪಿಗ್ರಾಫಿಕಲ್‌ ಗ್ಲಾಸರಿ. 


ತಾಳಗುಂದದಲ್ಲಿ ದೊರೆತಿರುವ ತುಂಡುತುಕಡಿ ಶಾಸನಗಳ... 


[ಇತಿಹಾಸ ದರ್ಪಣ ಪುಸ್ತಕ: 31-32ರಲ್ಲಿ ಪ್ರಕಟವಾಗಿರುವ “ಗವಿ/ಕಲ್ಲಾಸರೆಯಲ್ಲಿ 
ಪ್ರಾಚೀನ ಕರ್ನಾಟಕ ಸಂಸ್ಥ ಈ” ಲೇಖನದ ಟಿಪ್ಪಣಿ ಮತ್ತು ಆಕರ ಸೂಚಿಯು ಕಣ್ತಪ್ಪಿನಿಂದ 
ತಪ್ಪಾಗಿ ಪ್ರಕಟವಾಗಿರುತ್ತವೆ. ಆಗಿರುವ ಪ್ರಮಾಧಕ್ಕೆ ವಿಷಾಧಿಸುತ್ತಾ, ಸದರಿ ಲೇಖನದ 
ಟಿಪ್ಪಣಿಗಳನ್ನು ಕೆಳಕಂಡಂತೆ ಓದಿಕೊಳ್ಳಬೇಕೆಂದು ಮಾನ್ಯ ಓದುಗರಲ್ಲಿ ವಿನಂತಿಸುತ್ತೇವೆ 
ನ ಸಂ.] 


ಆಕರ ಸೂಚಿ ಮತ್ತು ಕೊನೆ ಟಿಪ್ಪಣಿಗಳು 
|, Henwood, W.G. 1856. Edinburgh New Philosophical Journal 204- 


205. 

| Wakankar, V.S. 1973. Rock Paintings of India. Ph.D. Dissertation. 
Pune: Deccan College, Post Graduate and Research Institute. 

ಸ Wakankar, V.S. 1975, "8111710002 - The Prehistoric Paradise’, Prachya 
Pratibha 3(2): 7-29. 

4 Fawcett, F. 1892. ‘Prehistoric Rock Paintings near Bellary’, South 
India, Asiatic Quarterly Review (New Series) 111: 147-157. 

3. Munn. L. 1934. ‘Prehistoric and Protohistoric Finds’, The Journal 
Hyderabad Geological Society | (2): 121-135. 

6. Munn,L. 1935. ‘Prehistoric and Protohistoric Finds of the Raichur 


and Shorapur Districts of H. E. H, the Nizam’s State’, Man in India 
XV(4): 225-250. 


K Allchin, F.R. 1960. Piklihal Excavation. Hyderabad: Andhra Pradesh 
Government Publications. 
8. Allchin, F.R. and B. Allchin 1994-95. ‘Rock art of North Karnataka’, 


Bulletin of the Deccan College, Post-Graduate and Research 
Institute 54-55: 313-39. 

9. ಸು೦ದರ ಅ., 1994, ಕರ್ನಾಟಕ ಪ್ರಾಗಿತಿಹಾಸ ಕಾಲದ ಕಲೆ, ಕರ್ನಾಟಕ ಲಲಿತ 
ಕಲಾ ಅಕಾಡೆಮಿ, ಬೆಂಗಳೂರು. 

10. ಸುಂದರ ಅ. (ಸಂ), 1997, ಕರ್ನಾಟಕ ಚರಿತ್ರೆ ಸಂ. 1, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, ಎದ್ಯಾರಣ್ಯ 583, 276. 

11. ಸುಂದರ ಅ., 1974, “ಕರ್ನಾಟಕದಲ್ಲಿಯ ಪ್ರಾಗೈತಿಹಾಸಿಕ ವರ್ಣಚಿತ್ರಗಳು”, 
ಸವಿಚಂಚಯ, ಶ್ರೀ ಸದಾಶಿವ ಒಡೆಯರ 50 ನೇ ಹುಟ್ಟುಹಬ್ಬ ಉತ್ಸವ 
ಸಮಿತಿ, ಚೌಡಯ್ಯ ದಾನಾಪುರ. 

ಏಪ್ರಿಲ್‌ - ಸೆಪ್ಟೆಂಬರ್‌ 2017 


ಲ 


16. 


IZ, 


18. 


20. 


PAM 


೭4, 


ಜತಿ, 


24. 


ಸುಂದರ ಅ., 1987, “ಪ್ರಾಗೈತಿಹಾಸಿಕ ಗವಿವರ್ಣ ಮತ್ತು ಬಯಲು ಬಂಡೆ 
ಚಿತ್ರಗಳು, ಕರ್ಣಾಟಕ”, ಹರತಿಸಿರಿ, ವಾಲ್ಮೀಕಿ ಸಾಹಿತ್ಯ ಸ೦ಪದ, ಹರ್ತಿಕೋಟೆ. 
ಸುಂದರ ಅ. 1993, “ವಿಶಿಷ್ಟ ವರ್ಣಚಿತ್ರ ಕಲೆಯ ಆಗರ ಬಾದಾಮಿ”, ಚಿತ್ರಕಲಾ 
ಪ್ರಪಂಚ, ಲಲಿತಕಲಾ ಅಕಾಡೆಮಿ, ಬೆ೦ಗಳೂರು. 

ಸುಂದರ ಅ. 1995, “ಶಿವಮೊಗ್ಗ ನಗರ ಪ್ರದೇಶದಲ್ಲಿ ಮಹತ್ವದ ಪ್ರಾಗಿತಿಹಾಸದ 
ಸಾಂಸ್ಕೃತಿಕ ಕುರುಹುಗಳು”, ವಜ್ರಪಥ. 

Sundara, A. 2014. Some Insights into Rock Art Research in Karnataka, 
Purakala 24: 27-42. 

ಶರಣಬಸಪ್ಪ ಕೋಲ್ಕಾರ, 2010, “ಶಿಲಾಯುಗದ ಗವಿಚಿತ್ರಗಳು”, ಬಸವ ಪ್ರಕಾಶನ 
ಮತ್ತು ಪುಸ್ತಕ ವ್ಯಾಪಾರಿಗಳು, ಗುಲಬರ್ಗಾ. 

Mohana, R. 2013. ‘Newly Discovered Rock Art Sites in North 
Karnataka, India.’ In: Anura Manatunga and Chamindi Dilkushi 
Senaratne Wettewe (Eds.) Asian Art, Culture and Heritage.Pp. 191- 
198. International Association for Asian Heritage, Centre for Asian 
Studies, University of Kelaniya, Sn Lanka. 

ಮೋಹನ ಆರ್‌. 2016. "ಹಿರೇಗುಡ್ಡ: ಮನುಕುಲ ಪೂರ್ವ ಸಂಸ್ಕೃತಿಯ ಪ್ರತಿಬಿಂಬಕ'. 
ಇತಿಹಾಸ ದರ್ಪಣ ಸ೦. 29 (ಏಪ್ರಿಲ್‌-ಜೂನ್‌): 11-18. 

ಮೋಹನ ಆರ್‌. 2016. “ಮಲಪ್ರಭಾ ನದಿ ತೀರದ ಪ್ರಾಗಿತಿಹಾಸ ವರ್ಣಚಿತ್ರ 
ನೆಲೆಯ (ಕೆಂದೂರು) ಅನ್ವೇಷಣೆ ಮತ್ತು ಅದರ ಮಹತ್ವ. ಇತಿಹಾಸ ದರ್ಶನ 31: 
15-18. 

ಮೋಹನ ಆರ್‌. 2016. “ಕನ್ನೇರ್‌ಗವಿ ಗುಡ್ಡ: ಶಿಲಾಯುಗ ಚಿತ್ರಕಲೆಯ ನೆಲೆ”. 
ಇತಿಹಾಸ ದರ್ಪಣ ಸಂ. 28 (ಜನವರಿ-ಮಾರ್ಚ್‌): 9-20. 

ಮೋಹನ ಆರ್‌. 2015. “ಹಂಸನೂರು : ಪ್ರಾಗೈತಿಹಾಸಿಕ ವರ್ಣಚಿತ್ರಕಲೆನೆಲೆಯ 
ಅನ್ವೇಷಣೆ'. ಇತಿಹಾಸ ದರ್ಪಣ ಸಂ. 24(ಜನವರಿ-ಮಾರ್ಚ್‌): 11-16. 
Mohana, R. 2015. ‘Reading Rock Art: Interreting Temporal and 
Geographic Variability in the Lower Malaprabha Basin, 
Karnataka. Ph.D thesis submitted to the Deccan College, Post 
Graduate and Research Institute, Pune. 


Mohana, R.2014. ‘Cupules in Kamataka: Their Significance’, Bulletin 


of the Deccan College, Post Graduate and Research Institute 74: 
1724. 


Mohana, R.2014. ‘Further Discovery of Rock-at at Tatakoti (Badami), 
North Karnataka’. In: Ajit Kumar (ed.) Rock Art: Recent Researches 


25. 


26. 
28. 
29. 


30. 


32. 


ಚಿತಿ; 


34. 


and New Perspectives (F estschrift to Yashodhar Mathpal), pp. 
416-425. Delhi: New Bharatiya Book Corporation. 


Mohana, R. 2017. ‘A Multidisciplinary Approach to the Study of 
Rock Art: A Case Study of Karnataka’, In: B.L. Malla and Dwipen 
Benzbaruah (Eds.) Cultural Ecology: Prehistory and Ethno- 
archaeological context of Indian Rock Art Pp. 143-158, Published 
by Indira Gandhi National Center for the Arts, New Delhi and Aryan 
Books International. 


ಶ್ರೀಶೈಲ ಆರಾಧ್ಯ ಎಚ್‌., 1987, “ಚಿತ್ರದುರ್ಗ ಪರಿಸರದ ಪ್ರಾಗೈತಿಹಾಸ ಚಿತ್ರಗಳು”, 
ಹರತಿಸಿರಿ, ವಾಲ್ಮೀಕಿ ಸಾಹಿತ್ಯ ಸಂಪದ, ಹರ್ತಿಕೋಟೆ. 


ಲಕ್ಷ್ಮಣ್‌ ತೆಲಗಾವಿ, 2004. *ಬೆಳಗಟ್ಟ ಗ್ರಾಮ ಪರಿಸರದ ಎದ್ದುಲುಬಂಡೆ ಬಯಲುಬಂಡೆ 
ರೇಖಾಕೃತಿಗಳು'. ಇತಿಹಾಸ ದರ್ಶನ 19: 1-5. 


ಲಕ್ಷ್ಮಣ್‌ ತೆಲಗಾವಿ, 2006. ಚಿತ್ರದುರ್ಗ ಪರಿಸರದ ಕುಳಿಭರಿತ ಭೀಮನಗುಂಡು: 
ಪರಾತಾತ್ವಿಕ ಅಧ್ಯಯನ. ಇತಿಹಾಸ ದರ್ಶನ 19: 1-14. 


ತಿಪ್ಪೇಸ್ವಾಮಿ, ಎಸ್‌. 2006. “ಸಂತೇಗುಡ್ಡದ ಗುಹಾ ವರ್ಣಚಿತ್ರಗಳು ಹಾಗೂ 
ಪ್ರಾಚ್ಯಾವಶೇಷಗಳು'. ಇತಿಹಾಸ ದರ್ಶನ 21: 24-27. 

ತಿಪ್ಪೇಸ್ವಾಮಿ, ಎಸ್‌. 2007. “ಚಿತ್ರದುರ್ಗ ತಾಲ್ಲೂಕಿನ ಮತ್ತಷ್ಟು ಪ್ರಾಗೈತಿಹಾಸಿಕ 
ನೆಲೆಗಳು'. ಇತಿಹಾಸ ದರ್ಶನ 22: 13-16. 

Mohana, R.2016. Discovey of Cupule Site at Dharmapura, District 
Chitradurga, CentralKarnataka, Arnava IV(2): 11-19. 


Mohana, R and A. Sundara (In Press.). Petroglyphs in Chitradurga 
District, Karnataka, Peninsular India. 


Shetty Vasanth B. 1983. ‘Prehistoric Rock Bruising from Dakshina 
Kannada’: QIMS. Vol. LXXIV, NO.1 Jan-March, 15-18. and 
Murugeshi, T.2014. “A Note on the Rock Art in Coastal Karnataka. 
In: Ajit Kumar (ed.) Rock Art: Recent Researches and New 
Perspectives (Festschrift to Yashodhar Mathpal), pp. 425-432. 
Delhi: New Bharatiya Book . 

Mohana, R and Hemant Dalavi. 2015. “Geographical Distribution of 
Rock Art Sites in Karnataka’. Poster presented in National 
Conference on “Ancient Science and Technology: Retrospection 
and Aspirations (ASTRA-2015)” Organised by Deccan Education 
Society’s Fergusson College, Pune on 10th-11th January. 


ಲ್‌ - ಸೆಪೆಂಬರ್‌ 2017 


ಚಂದಾದಾರರಾಗ ಬಯಸುವಿರಾ? 


“ಇತಿಹಾಸ ದರ್ಪಣ'ದ ಚಂದಾದಾರರಾಗ ಬಯಸುವವರು ನಿಮ್ಮ ಆಯ್ಕೆಯ 
ಚಂದಾ ಹಣವನ್ನು ಡಿ.ಡಿ /ಚೆಕ್‌/ ಎಂ.ಓ ಮೂಲಕ ಕೆಳಕಂಡ ಎಳಾಸಕ್ಕೆ ಕಳುಹಿಸಿ 
ಕೊಡಬಹುದು. 


- ಡಿ.ಡಿ ಕಳುಹಿಸಿಕೊಡುವವರು "EDITOR, ITIHASA DARPANA" 
ಹೆಸರಿಗೆ ಬೆಂಗಳೂರಿನಲ್ಲಿ ಸಂದಾಯವಾಗುವಂತೆ ಡಿ.ಡಿ.ಯನ್ನು ತೆಗೆಸಿ, ಅದನ್ನು 
ನಿಮ್ಮ ಎಳಾಸವುಳ್ಳ ಪತ್ರದೊಂದಿಗೆ ನಮಗೆ ಕಳುಹಿಸಿ ಕೊಡಿ. 


- ಚೆಕ್‌ ಕಳುಹಿಸಿಕೊಡುವವರು ಚೆಕ್ಕನ್ನು “EDITOR, ITIHASA 
DARPANA" ಹೆಸರಿಗೆ ಬರೆದು, ಚೆಕ್ಕಿನ ಮೇಲ್ಭಾಗದ ಎಡಮೂಲೆಯಲ್ಲಿ “ಅಕೌಂಟ್‌ 
ಪೇ” ಎಂದು ನಮೂದಿಸಿ, ನಿಮ್ಮ ವಿಳಾಸದ ಪತ್ರದೊಂದಿಗೆ ಕಳುಹಿಸಿ. ಬೆಂಗಳೂರಿನ 
ಹೊರಗಡೆಯ ಚಿಕ್ಕು ಗಳಾಗಿದ್ದಲ್ಲಿ ್ಲಿ ಬ್ಯಾಂಕಿನ ಸೇವಾಶುಲ್ಕ ೩೦/- ರೂ. ಗಳನ್ನು ಚಂದಾ 
ಹಣದ ಮೊತ್ತದಲ್ಲಿ ಸೇರಿಸಿ ಕಳುಹಿಸಿ ಕೊಡಬೇಕು... 

- ಎಂ. 9 ಮಾಡುವವರು ನಿಮ್ಮ ವಿಳಾಸವನ್ನು ಎಂ.ಓ ಅರ್ಜಿಯ 
ಮೇಲ್ಸಾಗದಲ್ಲಿರುವ ಸಂದೇಶ ಎಂಬ ಸ್ಥಳದಲ್ಲಿ ತಪ್ಪದೇ ನಿಮ್ಮ ವಿಳಾಸ ಬರೆಯಿರಿ. 
ಇ.ಎಂ.ಓ ಮಾಡಿದ್ದಲ್ಲಿ ಎರಡುದಿನಗಳ ನಂತರ ಕರೆಮಾಡಿ ನಿಮ್ಮ ವಿಳಾಸವನ್ನು 
ನಮಗೆ ತಿಳಿಸಿ. 


- ಇಲ್ಲವಾದಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯ ಅಪೆಕ್ಸ್‌ ಬ್ಯಾಂಕಿನ 


ಪ್ರಧಾನ ಶಾಖೆಯಲ್ಲಿರುವ "EDITOR, ITIHASA DARPANA" ಹೆಸರಿನ 
ಚಾಲ್ತಿಖಾತೆ ಸಂ: 101 882 ಕೈ ಚಂದಾಹಣವನ್ನು ನಿಮ್ಮ ಹೆಸರಿನಲ್ಲಿ ಜಮಾ 
ಮಾಡಿ, ಸ್ವೀಕೃತಿಯ ನಕಲನ್ನು, ನಿಮ್ಮ ವಿಳಾಸದ ಪತ್ರದೊಂದಿಗೆ ನಮಗೆ 
ಕಳುಹಿಸಿಕೊಡಿ. 


ಚಂದಾ ವಿವರ 


ವಾರ್ಷಿಕ ಚಂದಾ (ಅಂಚೆವೆಚ್ಚ ಸೇರಿ) - ೩೦೦/- ರೂ.ಗಳು. (ಶಾಲಾಕಾಲೇಜು 

ಮತ್ತು ಸಂಘ ಸಂಸ್ಥೆಗಳಿಗೆ - ೫೦೦/-ರೂ.ಗಳು) 

ದ್ವೈವಾರ್ಷಿಕ ಚಂದಾ (ಅಂಚೆವೆಚ್ಚ ಸೇರಿ) - ೫೦೦/- ರೂ.ಗಳು. (ಶಾಲಾಕಾಲೇಜು 
ಸಂಘ ಸಂಸ್ಥೆಗಳಿಗೆ - ೯೦೦/-ರೂ.ಗಳು). 


ಚಂದಾ ಕಳುಹಿಸಿಕೊಡಬೇಕಾದ ವಿಳಾಸ: 


ಇ 


ಸಂಪಾದಕರು, "ಇತಿಹಾಸ ದರ್ಪಣ', The Editor, ‘Itihasa Darpana’ 
§ ॥ ೩೩ ಎ, ಐ.ಟಿ.ಐ ಕಾಲೇಜು ಹತ್ತಿರ, 8 33 &. Near |.1.! College, 
ಆ Kempegowda Nagara, 
ಕೆಂಪೇಗೌ ಶಾ 
4 ಗರ ಸರ ಅಂಜ, Vishwaneedam-Post, 
ಬಂ ೫೬೦೦6. Bengaluru- 560091. 


ತ ಮೊ- ೭೮೨೯೪೦೪೦೬೩ Mob- 7829404063 


184 | ಪುಸ್ತಕ 33-34 


ಸರದ ನವಶೋಧಿತ ಪ್ರಾಗಿತಿಹಾಸ ಕಾಲದ ವರ್ಣಚಿತ್ರಗಳು 


ಪರಿ 


ಗುಡೇಕೋಟೆ 


(ಚಿತ್ರ ಮ೦ಜನಾಯ್ಕ ಆರ್‌). 


ಶ್ಚರ ಗ್ರಾಮದಲ್ಲಿ ದೊರೆತ ಹುಲುಕುಡಿ ನಾಡಪ್ರಭು ಬಾಯಿರಪ್ಪ ನಾಯಕನ ಶಾಸನ-(ಚಿತು ಎಸ್‌ ವೆಂಕಟೇಶ್‌) 


ಚಿತ್ರ: ಮಾಡೇ 


₹100/- 


ಮುಖಪುಟ 


ಬೆಲೆ 


